


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೬, ೨೦೧೫ (ಚೈತ್ರ ೫, ಶಕ ವರ್ಷ ೧೯೩೭) ಸಂಚಿಕೆ ೧೩ 
Volume 150 Bengaluru, Thursday, March 26, 2015 (Chaithra 5, Shaka Varsha 1937) Issue 13 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಾರ್ಯಾಲಯ, ಮೈಸೂರು 
ಅಧಿಸೂಚನೆ 
ಸಂಖ್ಯೆಃ ಆಡಳಿತ/ನೇಮಕಾತಿ(ಶೀ)/19036/2014 ಮೈಸೂರು, ದಿನಾಂಕ 24.12.2014. 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮೈಸೂರು ಘಟಕದಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಈ 
ಅಧಿಸೂಚನೆಯಲ್ಲಿ ನಿಗದಿಪಡಿಸಿ ಲಗತ್ತಿಸಿರುವ ಅರ್ಜಿ ನಮೂನೆಯಲ್ಲಿ ದಿನಾಂಕ 26.12.2014ರಿ೦ದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


ಅರ್ಜಿಗಳನ್ನು ಸಲ್ಲಿಸಲು ಕಡೆಯ ದಿನಾಂಕಃ 19.01.2015ರ ಅಪರಾಹ್ನ 05.00 ಗಂಟೆ. 
ವಿಶೇಷ ಸೂಚನೆ : 
1. ಅರ್ಜಿಗಳು ಕಡ್ಡಾಯವಾಗಿ ನಿಗದಿತ ನಮೂನೆಯಲ್ಲಿಯೇ ಇರಬೇಕು. 
2. ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಚಾಲ್ತಿಯಲ್ಲಿರುವ ದೂರವಾಣಿ ಸಂಖ್ಯೆ ಹಾಗೂ ಈ-ಮೇಲ್‌ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸಬೇಕು. 


3. ಅರ್ಜಿ ನಮೂನೆಗಳನ್ನು ಈ ಕಛೇರಿಯಿಂದ ಮಾರಾಟ ಮಾಡಲಾಗುವುದಿಲ್ಲ. ಆದರೆ, ನಮೂನೆಯನ್ನು ಈ ಕಛೇರಿಯ ವೆಬ್‌ಸೈಟ್‌: 
http://ecourts.gov.in/mysore ಇ೦ದ ಪ್ರತಿ ಮಾಡಿಕೊಂಡು ಬಳಸಬಹುದು. 


1. ಶೀಘ್ರಲಿಪಿಗಾರರು: 
ಖಾಲಿ ಹುದ್ದೆಗಳು: - 15 
ವೇತನ ಶ್ರೇಣಿ : 14550-350-15600-400-17200-450-19000-500-21000- 600-24600-700-26700 
ಹುದ್ದೆಗಳ ವರ್ಗೀಕರಣಃ 























ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ ಮಾಸ ಯೋನಿ.ಅ ಅಂ.ವಿ. ಒಟ್ಟು 
ಪ.ಪಂಗಡ ದ 01 01 — ದ 02 
ಪ್ರವರ್ಗ -1 ಎ ಎ ಎ ಎ ಎ 01 * 01 
॥-ಎ 01 01 ದ 01 ದ — 03 
m- s ತ್‌ = 01 = = 01 
ಸಾಮಾನ್ಯ 02 02 02 01 01 ಷಾ 08 

ಒಟ್ಟು 03 04 04 02 01 01 15 
































x ೃಷ್ಟಿಮಾಂದ್ಯ / ದೃಷಿದೋಷವುಳ್ಳ ಅಭ್ಯರ್ಥಿ (Blind & Low Vision) 


(೨೦೧) 


೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ವಿದ್ಯಾರ್ಹತೆ: ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ 
ಮತ್ತು ಇಂಗ್ಲೀಷ್‌ ಎರಡೂ ಭಾಷೆಯಲ್ಲೂ ಹಿರಿಯ ಶ್ರೇಣಿ ಬೆರಳಚ್ಚು ಮತ್ತು ಶೀಘ್ರಲಿಪಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು 
ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. 


ಆಯ್ಕೆಯ ವಿಧಾನ : ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ನಿಮಿಷ ಒಂದಕ್ಕೆ 120 ಪದಗಳ ದರದಲ್ಲಿ 05 
ನಿಮಿಷಗಳ ಉಕ್ತಲೇಖನವನ್ನು ತೆಗೆದುಕೊಂಡು, ಉಕ್ತಲೇಖನವನ್ನು 45 ನಿಮಿಷಗಳಲ್ಲಿ ಅನುಲಿಪಿ ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು 
ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 


ಟಿಪ್ಪಣೆ : ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು, ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು 
ಪಡೆಯಬೇಕು ಮತ್ತು ಸಂದರ್ಶನವು 05 ಅಂಕಗಳನ್ನೊಳಗೊಂಡಿರುತ್ತದೆ. 


ವಿಶೇಷ ಟಿಪ್ಪಣಿ : ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಲ್ಲಿ, ಮಹಿಳಾ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು, 
ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಹಾಗೂ ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿರದೇ ಇದ್ದ ಪಕ್ಷದಲ್ಲಿ, ಆ ಹುದ್ದೆಗಳನ್ನು 
ಆಯಾ ಪಂಗಡಗಳ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಆಯಾ ಪಂಗಡಗಳ ಇತರೆ ಅಭ್ಯರ್ಥಿಗಳೂ ಸಹ ಲಭ್ಯವಾಗದಿದ್ದಲ್ಲಿ, ಪರಿಶಿಷ್ಟ 
ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದ ಹುದ್ದೆಗಳನ್ನು ಹೊರತುಪಡಿಸಿ, ಇನ್ನುಳಿದ ಹಿಂದುಳಿದ ವರ್ಗಗಳ ಹುದ್ದೆಗಳನ್ನು ಸಾಮಾನ್ಯ ವರ್ಗದ 
ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ದೃಷ್ಠಿಮಾಂದ್ಯ / ದೃಷ್ಟಿದೋಷವುಳ್ಳ (Blind & Low Vision) ಅಭ್ಯರ್ಥಿಯು ಲಭ್ಯವಿಲ್ಲದೇ ಇದ್ದಲ್ಲಿ, ಆ 
ಹುದ್ದೆಯನ್ನು ಆಯಾ ಪಂಗಡದ, ಗುರುತಿಸಲಾದ ಇತರೇ ಅಂಗವಿಕಲ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಆಯಾ ಪಂಗಡಗಳ ಅಂಗವಿಕಲ 
ಅಭ್ಯರ್ಥಿಗಳೂ ಸಹ ಲಭ್ಯವಾಗದಿದ್ದಲ್ಲಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾದ ಹುದ್ದೆಗಳನ್ನು ಹೊರತುಪಡಿಸಿ, ಇನ್ನುಳಿದ ಹಿಂದುಳಿದ 
ವರ್ಗಗಳ ಹುದ್ದೆಗಳನ್ನು ಸಾಮಾನ್ಯ ವರ್ಗದ ಅಂಗವಿಕಲ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 

ಅರ್ಹತಾ ಪರೀಕ್ಷೆಗೆ ಹಾಗೂ ಸಂದರ್ಶನಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಮೈಸೂರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿಗೆ ತಮ್ಮ ಸ್ವಂತ 
ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 











ವಯೋಮಿತಿಃ 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
ಅ. ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಆ. ಗರಿಷ್ಠ ವಯೋಮಿತಿ 
ಸಾಮಾನ್ಯ ವರ್ಗ 35 ವರ್ಷ 
2ಎ, 3ಎ 38 ವರ್ಷ 
ಪ.ಜಾತಿ, ಪ.ಪಂಗಡ, ಪ್ರವರ್ಗ- 1 40 ವರ್ಷ 














ಅಭ್ಯರ್ಥಿಗಳು ಅರ್ಜಿಯನ್ನು 


ವಯೋಮಿತಿ ಸಡಿಲಿಕೆ : 
ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಆಯಾ ಅಭ್ಯರ್ಥಿಗಳಿಗೆ ನಮೂದಿಸಿರುವ ಮಟ್ಟಿಗೆ ಹೆಚ್ಚಿಸಲಾಗುವುದು. 


ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸನ್ನು ಮೀರಿರಕೂಡದು. 


1, ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇ೦ದ್ರ ಅಧಿನಿಯಮದ 


ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ 
ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವರು ಎಷ್ಟು 
ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ, 
ಎರಡರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗುವುದು. 

2. ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ, ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ 03 ವರ್ಷಗಳನ್ನು 
ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 


3. ಅಭ್ಯರ್ಥಿಯು ಅಂಗವಿಕಲನಾಗಿದ್ದಲ್ಲಿ, ವಿಧವೆಯಾಗಿದ್ದಲ್ಲಿ ಮತ್ತು ಜೀತ ಕಾರ್ಮಿಕನಾಗಿದ್ದಲ್ಲಿ 10 ವರ್ಷಗಳು. 


4. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿ 


ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೊ ಅಥವಾ ಹಿಂದೆ ಸೇವೆ 


ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 


ಪಕ್ಷದಲ್ಲಿ ಗರಿ 
ಖು 


ಲಿಸಿದಾರೊ ಅ 
ದೂ ಎ 


el 


ದ 
ಎ 
ಸ 


ಬೆ 


5. ಅಭ್ಯರ್ಥಿಯು ನ್ಯಾಷನಲ್‌ ಕೆಡೆಟ್‌ ಕಾಪ್ಟ್‌್ಲನಲ್ಲಿ ಪೂರ್ಣ ಕಾಲಿಕ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂತಹ ಕೆಡೆಟ್‌ 


ಪರೀಕ್ಷಕನಾಗಿ ಸೇವೆ ಸಲ್ಲಿಸಿದ್ದಷ್ಟು ವರ್ಷಗಳು. 

6. ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು ಗ್ರಾಮಸಮೂಹ 
ಪರಿಶೀಲಕರಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದ್ದಷ್ಟು 
ವರ್ಷಗಳು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೦೩ 





ಪರಿವೀಕ್ಷಣಾ ಅವಧಿ : 
ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ (ಪರಿವೀಕ್ಷಣೆ ನಿಯಮಗಳು) 1977ರ ಪ್ರಕಾರ 02 ವರ್ಷಗಳ ಕಾಲ ಪರಿವೀಕ್ಷಣಾ 


ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಮತ್ತು 


ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ : 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿ೦ದ ನಿರಾಕ್ಷೇಪಣಾ ಪ್ರಮಾಣಪತ್ರವನ್ನು ಪಡೆದು, ಅರ್ಜಿಗಳನ್ನು 
ಸಂಬಂಧಿತ ನೇಮಕಾತಿ ಪ್ರಾಧಿಕಾರದ ಮೂಲಕ ಕಳುಹಿಸಬೇಕು. 
ಅರ್ಜಿ ಸಲ್ಲಿಸುವ ವಿಧಾನ : 

ಈ ಪ್ರಕಟಣೆಯಲ್ಲಿ ಲಗತ್ತಿಸಿರುವ ಅರ್ಜಿ ನಮೂನೆಯನ್ನು ಬೆರಳಚ್ಚು ಮಾಡಿ / ಕಂಪ್ಯೂಟರ್‌ ಮೂಲಕ ತಯಾರಿಸಿ, ಅರ್ಜಿಯನ್ನು ತಮ್ಮ ಸ್ವಂತ 
ಕೈಬರಹದಲ್ಲಿ ತಮಗೆ ಅನ್ವಯಿಸುವ ಎಲ್ಲಾ ಅಂಕಣಗಳನ್ನು ಭರ್ತಿ ಮಾಡುವುದು. ಅಭ್ಯರ್ಥಿಯು ತನ್ನ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು 
ಅರ್ಜಿಯ ಮೇಲೆ ಅಂಟಿಸಿ, ಅದರ ಮೇಲೂ ಸಹ ಸಹಿ ಮಾಡುವುದು ಹಾಗೂ ಅರ್ಜಿ ನಮೂನೆಯ ಕೊನೆಯಲ್ಲಿ ಘೋಷಣೆಯ ನಂತರ ಸಹಿ ಮಾಡುವುದು. 
ಹುದ್ದೆಗೆ ಸಂಬಂಧಿಸಿದ ವಿದ್ಯಾರ್ಹತೆ, ವಯಸ್ಸು ಮತ್ತು ಕೋರಿರುವ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರಗಳನ್ನು ಅಧಿಕೃತ ಅಧಿಕಾರಿಗಳಿಂದ 
ಪಡೆದು, ಅವುಗಳ ನಕಲುಗಳನ್ನು ಸ್ವಯಂ ದೃಢೀಕರಿಸಿ (ಸಹಿ ಮಾಡಿ) ಅರ್ಜಿಯೊಂದಿಗೆ ಲಗತ್ತಿಸಿ ಅರ್ಜಿಯನ್ನು “ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮೈಸೂರು- 570 005”, ಇವರಿಗೆ ದಿನಾಂಕಃ 19.01.2015ರ ಅಪರಾಹ್ನ 05.00 ಗಂಟೆಯೊಳಗೆ ತಲುಪುವಂತೆ 
ಕಳುಹಿಸುವುದು. ಅರ್ಜಿಯನ್ನು ಕಳುಹಿಸುವ ಲಕೋಟೆ ಮೇಲೆ ಅಭ್ಯರ್ಥಿಯು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಎಂಬುದರ ಬಗ್ಗೆ ಹುದ್ದೆಯ 
ಹೆಸರನ್ನು ನಮೂದಿಸುವುದು. 
ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳು: 


ಅಭ್ಯರ್ಥಿಗಳು ಈ ಕೆಳಕಂಡ ದಾಖಲಾತಿಗಳ ಸ್ವಯಂ ದೃಢೀಕರಿಸಿದ (ಸಹಿ ಮಾಡಿದ) ಒಂದು ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 
ಸ್ವಯಂ ದೃಢೀಕರಿಸಿರದ ಲಗತ್ತುಗಳನ್ನು ಪರಿಗಣಂಸಲಾಗುವುದಿಲ್ಲ. ಸ್ವಯಂ ದೃಢೀಕರಿಸಿರದ ಲಗತ್ತುಗಳನ್ನು ಹೊರತುಪಡಿಸಿದರೂ ಸಹ ಅಭ್ಯರ್ಥಿಯ 
ಅರ್ಜಿಯು ಸಿಂಧುವಾಗುವಂತಿದ್ದಲ್ಲಿ ಮಾತ್ರ ಅಂತಹ ಅರ್ಜಿಗಳನ್ನು ಪುರಸ್ಕರಿಸಲಾಗುವುದು, ಇಲ್ಲದಿದ್ದಲ್ಲಿ ತಿರಸ್ಕರಿಸಲಾಗುವುದು. 

1. ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ನಿಗದಿತ ಸ್ಥಳದಲ್ಲಿ ಅಂಟಿಸಿರಬೇಕು. 

2. ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ ಎಸ್‌.ಎಸ್‌.ಎಲ್‌.ಸಿ.ಅಂಕಪಟ್ಟ / ಕ್ಯುಮುಲೇಟವ್‌ ರೆಕಾರ್ಡ್‌ / ಇನ್ನಾವುದೇ ಅಧಿಕೃತ ದಾಖಲಾತಿಗಳು. 

3. ವಿದ್ಯಾರ್ಹತೆಯ ಬಗ್ಗೆ ಅಂಕಪಟಿಗಳು. 

[a [ಆ 

4. ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ "ಡಿ' ಯಲ್ಲಿ, ಪ್ರವರ್ಗ-1ರ ಅಭ್ಯರ್ಥಿಗಳು ನಮೂನೆ “ಇ' ಯಲ್ಲಿ ಮತ್ತು 
2ಎ ಮತ್ತು 3ಎ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ "ಎಫ್‌'ನಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ 
ಪತ್ರಗಳನ್ನು ಪಡೆದು ಸಲ್ಲಿಸಬೇಕು. 

5... ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆಃ ಸಿಆಸುಇ/96/ಸೇನನಿ/2005 ದಿನಾಂಕಃ 
10.08.2005ರ ಪ್ರಕಾರ ನಿಗದಿತ ನಮೂನೆ-2ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿ ಸಲ್ಲಿಸಬೇಕು. ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 
ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ 
ಮೀಸಲಾತಿಗೂ ಅನರ್ಹರಾಗುತ್ತಾರೆ. 


6. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣ ಪತ್ರ ನಮೂನೆ-2ರ ಜೊತೆ ನಮೂನೆ-1ರಲ್ಲೂ 
ದೃಢೀಕರಣ ಪತ್ರವನ್ನು ಸಲ್ಲಿಸುವುದು. 

7. ಕನ್ನಡ ಮಾಧ್ಯಮ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ 
ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರಿನೊಂದಿಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದು ಸಲ್ಲಿಸುವುದು. 

8. ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿನಾಂಕ 19.11.2005ರ ಸರ್ಕಾರದ 
ಅಧಿಕೃತ ಜ್ಞಾಪನಾ ಸಂಖ್ಯೆಃಸಿಆಸುಇ/15/ಸೇನನಿ/2005ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ 
ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕು. 

9. ಯೋಜನಾ ನಿರಾಶ್ರಿತ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆಃ ಸಿಆಸುಇ/44/ಸೇನನಿ/2001ರ ದಿನಾ೦ಕ 
27.07.2001ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು. 

10. ಮಾಜಿ ಸೈನಿಕ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ವಿಮುಕ್ತಿ ಹೊಂದಿದ ಬಗೆಗಿನ 
ಪ್ರಮಾಣ ಪತ್ರವನ್ನು ಸಲ್ಲಿಸುವುದು. 

11. ವಿಧವೆಯರು, ಜೀತ ಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತಿ ರಿಯಾಯಿತಿ ಕೋರಲು 
ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು. 


೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





12. ಸ್ವಯಂ ವಿಳಾಸವಿರುವ ರೂ.5/- ಅಂಚೆ ಚೀಟಿ ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸುವುದು 
ವಿಶೇಷ ಸೂಚನೆ: 


ಅರ್ಜಿಯೊಂದಿಗೆ ಲಗತ್ತಿಸುವ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಲಗತ್ತಿಸಿರಬೇಕು ಹಾಗೂ 
ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು ಮತ್ತು ಕಡ್ಡಾಯವಾಗಿ ಸ್ವಯಂ ದೃಢೀಕರಿಸಿರಬೇಕು. 


ಯಾವುದೇ ಅಭ್ಯರ್ಥಿಯು ಸರ್ಕಾರಿ/ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿತ್ವದ ಬಗ್ಗೆ ಪ್ರಭಾವ ಬೀರಿದರೆ ಅಂತಹ ಅಭ್ಯರ್ಥಿಗಳು 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


ಯಾವುದೇ ಅಭ್ಯರ್ಥಿಯು ಸಂದರ್ಶನದ ಬಗ್ಗೆ ಮಾಹಿತಿ ಬರದಿದ್ದರೆ, ಅವರು ಸಂದರ್ಶನಕ್ಕೆ ಅರ್ಹರಲ್ಲ ಎಂದು ತಿಳಿಯುವುದು ಮತ್ತು ಈ ಬಗ್ಗೆ 
ಯಾವುದೇ ಪತ್ರ ವ್ಯವಹಾರವನ್ನು ಮಾಡಲಾಗುವುದಿಲ್ಲ. 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾಂಕವು ಸಾರ್ವಜನಿಕ ರಜೆಯಾಗಿದ್ದರೆ ಮುಂದಿನ ಕಛೇರಿ ಕೆಲಸದ ದಿನ ಅರ್ಜಿ ಸಲ್ಲಿಸಲು ಕಡೆಯ 
ದಿನಾಂಕ ಎ೦ದು ತಿಳಿಯುವುದು. 


ಕೆ.ಎಸ್‌. ಮುದಗಲ್‌ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಮೈಸೂರು. 


ಅರ್ಜಿ ನಮೂನೆ 
ಅಭ್ಯರ್ಥಿಯ ಇತ್ತೀಚಿನ 
ತ ನ್ಯಾಯಾಧೀಶರು, ಪಾಸ್‌ಪೊರ್ಟ್‌ 


ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ಅಳತೆಯ 


ಮೈಸೂರು - ಇವರಿಗೆ. 


ಭಾವಚಿತ್ರದ 
ಮೇಲೆ ಸಹಿ 
ಮಾಡಿ ಅಂಟಿಸುವುದು. 





ದಿನಾಂಕ: 24-12-2014ರ ತಮ್ಮ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಆಡಳಿತ/ನೇಮಕಾತಿ (ಶ್ರೀ)/19036/2014 ಮೇರೆಗೆ ನಾನು ಶೀಘ್ರಲಿಪಿಗಾರರ 
ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ಈ ಕೆಳಕಂಡ ಮಾಹಿತಿಯನ್ನು ಒದಗಿಸುತ್ತಿದ್ದೇನೆ. 





1 ಅಭ್ಯರ್ಥಿಯ ಹೆಸರು (ದಪ್ಪ ಅಕ್ಷರಗಳಲ್ಲಿ) 
2 ತಂದೆಯ / ಗಂಡನ ಹೆಸರು 

3 ತಾಯಿಯ ಹೆಸರು 
4 











ಜನ್ಮ ದಿನಾಂಕ 





5 ವಯಸ್ಸು ವರ್ಷಗಳು ತಿಂಗಳುಗಳು ದಿನಗಳು 


(ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ 
ದಿನಾಂಕದಂದು ಆಭ್ಯರ್ಥಿಯ ವಯಸ್ಸು) 














ಪುರುಷ ಮಹಿಳೆ/ಇತರೆ 





6 ಲಿಂಗ 








7 ರಾಷ್ಟೀಯತೆ ; 





8 ಧರ್ಮ ಮತ್ತು ಜಾತಿ 





ವಿವಾಹಿತ ಅವಿವಾಹಿತ 





9 ವೈವಾಹಿಕ ಸಿತಿ 
ಛಿ 








ವಿವಾಹಿತರಾದಲ್ಲಿ ಒಬ್ಬರಿಗಿ೦ತ ಹೆಚ್ಚು ಜೀವಂತ ಗಂಡ ಅಥವಾ 
ಹೆಂಡತಿ ಇದ್ದಾರೆಯೇ? 


10 





ನೀವು... ಯಾವುದಾದರೂ ಕ್ರಿಮಿನಲ್‌ ಮೊಕದ್ದಮೆಯಲ್ಲಿ ಹೌದು ಇಲ್ಲ 
ಭಾಗಿಯಾಗಿದ್ದೀರ? 


11 








ನೀವು ಸರ್ಕಾರಿ ಸೇವೆಯಿಂದ ಅಥವಾ ಇನ್ನಾವುದಾದರು ಹೌದು ಇಲ್ಲ 
ಸೇವೆಯಿಂದ ವಜಾ ಆಗಿದ್ದೀರ ಅಥವಾ ತೆಗೆದುಹಾಕಲ್ಪಟ್ಟದ್ದೀರ? 





12 




















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೦೫ 








13 ಕೋರುವ ಮೀಸಲಾತಿಗಳು ಸಾಮಾನ್ಯ ಪ.ಜಾತಿ ಪ.ಪಂಗಡ ಪ್ರವರ್ಗ-1 
(ಕೋರುವ ಮೀಸಲಾತಿಯನ್ನು ಇ ಚಿಹ್ನೆ ಹಾಕುವುದರ ಮೂಲಕ 

ಗುರುತಿಸಿ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸಬೇಕು) 











2ಎ 2ಬಿ 3ಎ 3ಬಿ 








14 ನೀವು ಈ ಯಾವುದಾದರು ಮೀಸಲಾತಿ ಅಡಿಯಲ್ಲಿ ಬರುತ್ತೀರ 9 ಗ್ರಾಮೀಣ ಮಾ.ಸ ಯೋ.ನಿ.ಅ. ಅಂ.ಆ. 
(ಸೇರುವ ಮೀಸಲಾತಿಯನ್ನು ೪ ಚಿಹ್ನೆ ಹಾಕುವುದರ ಮೂಲಕ 
ಗುರುತಿಸಿ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸಬೇಕು) 

















15 | ವಿದ್ಯಾರ್ಹತೆ: ತೇರ್ಗಡೆಯಾದ ತಿಂಗಳು ಆ ಗಳಿಸಿದ 
ತ ಗರಿಷ್ಠ ಅಂಕಗಳು 
(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕದ್ದು) ಮತ್ತು ವರ್ಷ ಅಂಕಗಳು 





ಕನ್ನಡ ಬೆರಳಚ್ಚು (ಹಿರಿಯ ಶ್ರೇಣಿ) 
ಆಂಗ್ಲ ಬೆರಳಚ್ಚು (ಹಿರಿಯ ಶ್ರೇಣಿ) 
ಕನ್ನಡ ಶೀಘ್ರಲಿಪಿ (ಹಿರಿಯ ಶ್ರೇಣಿ) 
ಆಂಗ್ಲ ಶೀಘ್ರಲಿಪಿ (ಹಿರಿಯ ಶ್ರೇಣಿ) 
16 ತಾಂತ್ರಿಕ ವಿದ್ಯಾರ್ಹತೆ 

17 ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ 9 ಹೌದು ಇಲ್ಲ 
































18 ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ, ನೇಮಕಾತಿ ಹೌದು ಇಲ್ಲ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣ ಪತ್ರ ನಕಲನ್ನು 


ಲಗತ್ತಿಸಿದ್ದೀರಾ 9) 











15 ಅಭ್ಯರ್ಥಿಯ ಖಾಯಂ ವಿಳಾಸ, ದೂರವಾಣಿ ಸಂಖ್ಯೆ ಹಾಗೂ 
ಈ-ಮೇಲ್‌ ಐಡಿ. 





ಅಭ್ಯರ್ಥಿಯ ಅಂಚೆ ವಿಳಾಸ ಮತ್ತು ದೂರವಾಣಿ ಸಂಖ್ಯೆ ಹಾಗೂ 


20 
ಈ-ಮೇಲ್‌ ಐ.ಡಿ. 





ನಿಮ್ಮ ಸ್ವವಿಳಾಸವಿರುವ ರೂ.5/-ರ ಅಂಚೆ ಚೀಟಿ ಅಂಟಿಸಿರುವ 


21 
ಲಕೋಟೆಯನ್ನು ಲಗತ್ತಿಸಿದ್ದೀರಾ 9) 

















ಈ ಮೇಲ್ಕಂಡ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತೇನೆ ಹಾಗೂ ಒಂದು ವೇಳೆ ಮೇಲ್ಕಂಡ ಮಾಹಿತಿಗಳು ತಪ್ಪು ಎಂದು 
ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತ್ವವನ್ನು ರದ್ದುಪಡಿಸಬಹುದೆ೦ದು ಘೋಷಿಸುತ್ತೇನೆ. 
ಸ್ಥಳ : 
ಛಿ 
ದಿನಾಂಕ: ಅಭ್ಯರ್ಥಿಯ ಸಹಿ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಾರ್ಯಾಲಯ 
ಸೂಚನೆ 
ಸಂಖ್ಯೆಃ ಆಡಳಿತ/ಅ/ 2933/ 2015 ಮೈಸೂರು, ದಿನಾಂಕಃ 19.02.2015. 
ಉಲ್ಲೇಖ : 1 ಈ ಕಛೇರಿಯ ನೇಮಕಾತಿ ಅಧಿಸೂಚನೆ ಸಂಖ್ಯೆಃ ಆಡಳಿತ/ನೇಮಕಾತಿ(ಶೀ)/19036/2014 ದಿ.24.12.2014. 
2) ಈ ಕಛೇರಿಯ ಟಿಪ್ಪಣಿ ಮತ್ತು ಆದೇಶ ದಿ.19.02.2015. 
ಈ ಕೆಳಕಂಡ ಸೂಚನೆಯನ್ನು ಮೇಲ್ಕಂಡ ಉಲ್ಲೇಖ-1ರಲ್ಲಿ ಓದಲಾಗಿರುವ ನೇಮಕಾತಿ ಅಧಿಸೂಚನೆಯ ಸಂಬಂಧ ಹೊರಡಿಸಲಾಗಿದೆ. 


“ಈ ಕಛೇರಿಯ ನೇಮಕಾತಿ ಅಧಿಸೂಚನೆ ಸಂಖ್ಯೆಃ ನೇಮಕಾತಿ(ಶೀ)/9036/2014 ದಿನಾಂಕ 24.12.2014ರನ್ವಯ ನಿಗದಿಪಡಿಸಲಾಗಿದ್ದ ಕಡೆಯ 
ದಿನಾಂಕವು 19.01.2015 ರಿಂದ 31.03.2015ಕ್ಕೆ ಮುಂದೂಡಲಾಗಿದೆ”. 


ಕೆ.ಎಸ್‌. ಮುದಗಲ್‌ 
PR-48 ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
50-10 ಮೈಸೂರು. 


೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-560 001. 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(2) 104/2014-15/ಪಿಎಸ್‌ಸಿ, ಬೆಂಗಳೂರು, ದಿನಾಂಕ : 26-06-2014. 


2013ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ: ಇಪ(1)929/ 
2013-14/ಪಿಎಸ್‌ಸಿ, ದಿನಾ೦ಕ: 02-12-2013 ರಡಿ ದಿನಾ೦ಕ: 23-01-2014ರ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಈ 
ಕೆಳಕಂಡ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ನಿಯಮಾನುಸಾರ ಪರಿಗಣಿಸಿ ತತ್ಸಂಬಂಧ 
ಅರ್ಹ ಅಭ್ಯರ್ಥಿಯ ಫಲಿತಾಂಶವನ್ನು ತಿದ್ದುಪಡಿಯ ಮೂಲಕ ಸಂಬಂದಿತರ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 
ಕಾರವಾರ ಕೇಂದ್ರ 
ಅಪೆಂಡಿಕ್ಸ್‌- "ಎ' 
ಅಕೌಂಟ್ಸ್‌ ಹೈಯರ್‌ 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 51717 ಅನ್ನು ಸೇರಿಸಿ ಓದಿಕೊಳ್ಳುವುದು 


ಆರ್‌. ವೆಂಕಟೇಶ್‌ ಕುಮಾರ್‌, ಭಾ.ಆ.ಸೇ. 
೧.೧. 31 ಪರೀಕ್ಷಾ ನಿಯಂತ್ರಕರು, 
5೮.25 ಕರ್ನಾಟಕ ಲೋಕಸೇವಾ ಆಯೋಗ, 
ಡು ಉದ್ಯೋಗ ಸೌಧ, ಬೆಂಗಳೂರು-56 001. 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-560 001. 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಆಪ(2)391/2014-15/ಪಿಎಸ್‌ಸಿ, ಬೆ೦ಗಳೂರು, ದಿನಾಂಕ : 28-01-2015. 
2014ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ: ಇಪ(11166/ 
2014-15/ಪಿಎಸ್‌ಸಿ, ದಿನಾಂಕ: 30-09-2014 ರಂದು ಪ್ರಕಟಿಸಲಾಗಿದ್ದು, ಅದರಂತೆ ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ 
ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು 
ಪ್ರಕಟಿಸಲಾಗಿದೆ. 


ಅಪೆಂಡಿಕ್ಸ್‌- "ಎ' 
ಮೈಸೂರು ಕೇಂದ್ರ 
ಅಕೌಂಟ್ಸ್‌ ಹೈಯರ್‌ 

ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 128115 ಅನ್ನು ಸೇರಿಸಿ ಓದಿಕೊಳ್ಳುವುದು 


ಆರ್‌. ವೆಂಕಟೇಶ್‌ ಕುಮಾರ್‌, ಭಾ.ಆ.ಸೇ. 
೧.೧. 32 ಪರೀಕ್ಷಾ ನಿಯಂತ್ರಕರು, 
ಪೀರ ಕರ್ನಾಟಕ ಲೋಕಸೇವಾ ಆಯೋಗ, 
ಉದ್ಯೋಗ ಸೌಧ, ಬೆಂಗಳೂರು-56 001. 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-560 001. 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಆಪ(2)383/2014-15/ಪಿಎಸ್‌ಸಿ, ಬೆ೦ಗಳೂರು, ದಿನಾಂಕ : 28-01-2015. 
2014ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ: ಇಪ(11166/ 


2014-15/ಪಿಎಸ್‌ಸಿ, ದಿನಾಂಕ: 30-09-2014 ರಂದು ಪ್ರಕಟಿಸಲಾಗಿದ್ದು, ಅದರಂತೆ ಸದರಿ ಅಧಿವೇಶನದಲ್ಲಿ ಅ 


ಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ 
ಹಿಂದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ಸಂಬಂಧಿತರ ಮಾಹಿತಿಗಾಗಿ ಈ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು 
ಪ್ರಕಟಿಸಲಾಗಿದೆ. 


ಅಪೆಂಡಿಕ್ಸ್‌- “ಎ 
ಮೈಸೂರು ಕೇಂದ್ರ 
ಅಕೌಂಟ್ಸ್‌ ಹೈಯರ್‌ 


ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 127467 ಅನ್ನು ಸೇರಿಸಿ ಓದಿಕೊಳ್ಳುವುದು 
೧.೧. 33 


ಆರ್‌. ವೆಂಕಟೇಶ್‌ ಕುಮಾರ್‌, ಭಾ.ಆ.ಸೇ. 
6.0.25 ಪರೀಕ್ಷಾ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ, 
ಉದ್ಯೋಗ ಸೌಧ, ಬೆಂಗಳೂರು-560 001 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಖರ 





ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-560 001. 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ(2)109/2014-15/ಪಿಎಸ್‌ಸಿ, ಬೆಂಗಳೂರು, ದಿನಾಂಕ : 02-07-2014. 


2013ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ: ಇಪ(1)394/ 
2014-15/ಪಿಎಸ್‌ಸಿ, ದಿನಾಂಕ: 30-04-2014 ರಂದು ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ಹಿಂದಿನ 
ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿಯನ್ನು ಪರಿಗಣಿಸಿ ತತ್ಸಂಬ೦ಧ ಅರ್ಹ ಮಾಹಿತಿಗಾಗಿ ಈ ತಿದ್ದುಪಡಿಯ ಮೂಲಕ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. 


ಬಾಗಲಕೋಟೆ ಕೇಂದ್ರ 
ಅಪೆಂಡಿಕ್ಸ್‌- "ಎ' 
ಅಕೌಂಟ್ಸ್‌ ಹೈಯರ್‌ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 63142 ಅನ್ನು ಸೇರಿಸಿ ಓದಿಕೊಳ್ಳುವುದು 
ಗದಗ ಕೇಂದ್ರ 
ಅಪೆಂಡಿಕ್ಸ್‌- "ಎ' 
ಅಕೌಂಟ್ಸ್‌ ಹೈಯರ್‌ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 74615 ಅನ್ನು ಸೇರಿಸಿ ಓದಿಕೊಳ್ಳುವುದು 
ಬೆಂಗಳೂರು ಕೇಂದ್ರ 
ಅಪೆಂಡಿಕ್ಸ್‌- "ಎ' 
ಎಸ್‌.ಎ.ಎಸ್‌. ಭಾಗ-1 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 52580 ಅನ್ನು ಸೇರಿಸಿ ಓದಿಕೊಳ್ಳುವುದು 
ಬೆಂಗಳೂರು ಕೇಂದ್ರ 
ಅಪೆಂಡಿಕ್ಸ್‌- "ಎ' 
ಎಸ್‌.ಎ.ಎಸ್‌. ಭಾಗ-3 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 50350 ಅನ್ನು ಸೇರಿಸಿ ಓದಿಕೊಳ್ಳುವುದು 
ಬೆಂಗಳೂರು ಕೇಂದ್ರ 
ಅಪೆಂಡಿಕ್ಸ್‌- "ಎ' 
ರೆವಿನ್ಯೂ ಹೈಯರ್‌ ಭಾಗ-1 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 52208 ಅನ್ನು ಸೇರಿಸಿ ಓದಿಕೊಳ್ಳುವುದು 
ಬೆಂಗಳೂರು ಕೇಂದ್ರ 
ಅಪೆಂಡಿಕ್ಸ್‌- 'ಬಿ' 
ಟ್ರೆಜರಿ ಅಕೌಂಟ್ಸ್‌ ಭಾಗ-2 
ಪತ್ರಿಕೆ 2 ಮತ್ತು 3ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 54405 ಅನ್ನು ಸೇರಿಸಿ ಓದಿಕೊಳ್ಳುವುದು 


ಆರ್‌. ವೆಂಕಟೇಶ್‌ ಕುಮಾರ್‌, ಭಾ.ಆ.ಸೇ. 
೧.೧. 34 ಪರೀಕ್ಷಾ ನಿಯಂತ್ರಕರು, 
ಕರ್ನಾಟಕ ಲೋಕಸೇವಾ ಆಯೋಗ, 
ಉದ್ಯೋಗ ಸೌಧ, ಬೆಂಗಳೂರು-56 001. 


S.C. 25 


FORM- IV 
(See Rule 12) 


NOTICE 


It is hereby notified that the undersigned has changed his name from Sri. SHIVANAGOUDA 5/0 NARASANAGOUDA DONI 
to SHIVANAGOUDA 5/0 NARASANAGOUDA PATIL 
PD- C/N-134 SHIVANAGOUDA 5/0 NARASANAGOUDA DONI 


50-10 


೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





FORM-I 
(See Rule 9) 
DEPARTMENT OF POLICE 
OFFICE OF THE PRINCIPAL, K.S.R.P.TRAINING SCHOOL, MUNIRABAD 
NOTIFICATION 
Dated : 10-02-2015. 


Sri UMESH 5/0 HANUMANTHAPPA MADIWALAR Working as RESERVE HEAD CONSTABLE in the POLICE Department 
of Office of the K.S.R.P.TRAINING SCHOOL, MUNIRABAD is permitted to change his name to UMESH S/o HANUMANTHAPPA 
MUNDAGOD. 


PD-C/N-136 PRINCIPAL 
50-10 K.S.R.P.Training School, Munirabad, 
Koppal- 583233 


FORM- IV 


(See Rule 12) 


NOTICE 
Dated: 28-07-2014 


It is hereby notified that the undersigned has changed his/her name from Sri. BABU MURAGEPPA HARIJAN to 
BABU MURAGEPPA ALUR 


PD- C/N-137 BABU MURAGEPPA HARIJAN 
50-10 
ನಮೂನೆ-1 
(9ನೇ ನಿಯಮ ನೋಡಿ) 
ಕರ್ನಾಟಕ ಲೋಕಾಯುಕ್ತ 
ಕರ್ನಾಟಕ ಲೋಕಾಯುಕ್ತ ನಿಬಂಧಕರ ಕಛೇರಿ, ಬೆಂಗಳೂರು 
ಅಧಿಸೂಚನೆ ದಿನಾಂಕ: 12-12-2015 


ಶ್ರೀಮತಿ ರೇಣುಕ ಟಿ.ಎನ್‌. ಕ್ಷರ್ಕ್‌-ಕಂ-ಟೈಪಿಸ್ಟ್‌, ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಇವರ ಹೆಸರನ್ನು 
ಪ್ರತೀಕ್ಷಾ ಟಿ.ಎನ್‌. ಎಂದು ಬದಲಾಯಿಸಲು ಅನುಮತಿ ನೀಡಲಾಗಿದೆ. 
PD 0/7 138 ನಿಬಂಧಕರು, 
50-10 ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು 
FORM-l 
(See Rule 9) 
DEPARTMENT OF POLICE 
OFFICE OF THE SUPERINTENDENT OF POLICE, VIJAYAPURA 
NOTIFICATION 
Dated : 13-02-2015. 


Sri RACHAPPA GIRIMALLAPPA TALAWAR Working as CHC-734 in the POLICE Department of Office of 
THE SUPERINTENDENT OF POLICE, VIJAYAPURA DISTRICT is permitted to change his name 10 RACHAPPA GIRIMALLAPPA 
HONAWAD 
PD-C/N-139 SUPERINTENDENT OF POLICE, 
50-10 VIJAYAPURA 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೦೯ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, 

ಆಯ್ಕೆ ಪ್ರಾಧಿ ಕಾರ್‌ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಉತ್ತರ ಜಿಲ್ಲೆ 


ನೊಮಕಾತಿ ಅಧಿಸೂಣದೆ 
ಸಂಖ್ಯೆ: ನಿ1ಸಪ್ರಾ ಶಾಶಿ/ನೇಮಕ 24/2014-15, ದಿನಾಂಕ:23ನೇ ಮಾರ್ಚಿ 2015 





ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಐಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈ ಕಉ 2014, ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌: ೫ ದಿನಾಂಕ:31.01.2015 


ಬಂ 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ "ಹುದ್ದೆಗಳಿಗೆ ಅರ್ಹ ೬.೬... ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಹಾ ಡಿಪಾರ್ಟ್‌ಮೆಂಟ್‌ ಸರ್ವೀಸ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ಮೆಂಟ್‌ಅಮೆಂಡ್‌ಮೆಂಟ್‌]ರೂಲ್ಕ್‌-2001(ಸಂಬ್ಯ:ಡಿ ಪಿಎಆರ್‌.41:ಎಸ್‌ಆರ್‌ಇ.2001,ದಿನಾಂಕ: 09.08.2001]ರ 
ಹಾರೂ ಇಡಿ:626:ಪಿಬಿಎಸ್‌:2014 ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಶತಾ ಪರೀಕ್ಷೆ (ಟಿ.ಇ.ಟಿ)ಯಲ್ಲಿ ಅರ್ಹತೆದಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ. ನಿಗದಿಪಡಿಸಿರುವ ಆ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ತೆ 


ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಎಂಸಿ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ES) ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟಿದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 





೨೧೦ ಭಾಗ ೫ 


ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಅವರು ಎಸ್‌.ಎಸ್‌.ಎಲ್‌.ಸಿ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





) ಬಯಸುತ್ತಾರೋ ಅಥವಾ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭರ್ಥಿಗಳು 


“ಣ್‌ 


ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೧೧ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಿಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 

ವೇತನ ಶ್ರೇಣಿ-/13600- 60001 

13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 
[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಬಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ಸೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಸಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ 6ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೧೩ 





ಮತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಟಕರ ಅರ್ಹತಾ ಪರೀಕ್ಸೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 
11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಆಂಗ್ಲ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 





ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 























ಸೂಚನ್‌: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 


ಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಸಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೧೫ 





10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಬಿ) 


ಟಿಇಟಿ ಪರೀಕ್ಸೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
ಟ.ಇಟ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಆಟಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಜಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ ಗ 1ಂಬಇವರಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹತಾ ಬವ 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


೨೧೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ON 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಅಭರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸುತಿ ದ್ವಲ್ಲಿ 
ಈ 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. 


02. 


03. 


ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1. ಸರ್ಕಾರದ 

ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02,2000 

ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ನಮೂನೆ-ಇ ([ನಿಯಮ-3.ಎ(2)(3)1.. ಸರ್ಕಾರದ 

ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ ಡಬ್ಲೂ $ಡಿ:132:ಎಸ್‌ ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 

ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 

ಅಭರ್ಥಿಗಳು. ದಿನಾಂಕ:13.02.2003 


ಜು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


181 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 


ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 


ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 


ees ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 








ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 





ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 


























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೧೭ 

05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 





ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 











12] ಮಾಜಿ ಸೈನಿಕ ಅಭ್ಯರ್ಥಿಗಳು: 


"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 


ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. 


02. 


03. 


ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವೆ ಸಲ್ಫಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕೆ. 
$೨ 


ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 


ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ : 


[ಅ ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 


ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 

ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 





೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸೂಚನ: 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


'ಮಾಜಿ ಸೈನಿಕ” ಸಶಸ್ತ್ರ ದರದ ಸದಸ್ಯ i ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಬ್ಯ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಬಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಸ ಡಿ Lepros Hearin Locomotors ಸ Mentall 
Bld LOW se ಆ 1. Disability Men Rd 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 


























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೧೯ 

















FDA., SDA,, FDA., SDA,, 

Typist, Steno Typist, Steno 

& Group D., & Group D 
Posts. 




















* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision | 

10*-20* 3/60 to Nil 75% 
Category 111 3/60 to 1/60 as Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ft to Nil or 
9 Field Of vision 10* ಹ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 


೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 


ಲ್ಸ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಬಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 


ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣ್‌ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೨೧ 





ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


4 
| 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಠಶಿಕ್ಟಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 


ಪಿಪಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 


ದಿ:23-05-2015 
ದಿ:23-05-2015 


ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಷಕರಿಗೆ), 
ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 


ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 


ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 


ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 
ಕಡ್ಡಾಯವಾಗಿ ಹಾಜರಾಗಬೇಕು. 

6ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ 

ಈ J ನಿ “೦ ಕ್ರಿ 
ಸ 

ಪರೀಕ್ಬೆ ಎನ್‌.ಸಿ.ಟಿ.ಇ.,. ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪ 

ಅನುಸರಿಸಿ ನಡೆಸಲಾಗುವುದು. 


[A 
ತ 
ರೀಕ್ಷೆ ಸ್ವರೂಪವನ್ನು 


ಮತ್ತು ಪೇಪರ್‌-2 ಎರಡಕ್ಕೂ 


ಪರೀಕೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರ ು 


ನಡೆಯುತ್ತಿರುವ 























































































































ಏಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣ್‌ ಕ್‌ಳಗಿನಂತಿದೆ (1-5ನೇ ತರಗತಿ) 
ಕ್ರಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪಬುದ್ದತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 
ಕ್ರಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. | ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 30 
05. | ಗಣಕ ಯಂತ್ರ ಪುಬುದ್ದತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕಸ್ತಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 
ಕ್ರಸಂ ವಿಷಯ ಅಂಕಗಳು 
01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 
02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 
ಕ್ರಸಂ ವಿಷಯ ಅಂಕಗಳು 
01. | ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೨೩ 





22 1 ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 


03. ಪ್ರಶೈಗಳ ವ್ನಾಪಿ, ಹಾಗೂ ಸರೂಪ. 
ದಷ್ಟ ಕ" ವೆ 


ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 


ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 


ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಇ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


se 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


ಅಭರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 


೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಮೀಸಲಾತಿಂ» [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಘಂಡಮೆಂಟಿಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ಕೃಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
ಸಂಪರ್ಕಿಸಬಹುದು. 





2 


al 


ಆಯ್ಲೆ ಪಾಧಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಟಣ ಇಲಾಖೆ, ಬೆಂಗಳೂರು ಉತ್ತರ ಜಿಲ್ಲೆ. 


ಭಾಗ ೫ 
































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೨೫ 
ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು-02 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಸಹಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಪ he ವರ್ಗೀಕರಣ | SRE 
ಹೆಸರು ಹುದ್ದೆಗಳು | ಹುದ್ದೆಗಳು ಬ ಪ.ಜಾತಿ ಪ. ಪಂಗಡ ಪ್ರವರ್ಗ-1 2ಎ 2ಬಿ | 3ಐ | 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 4 5 
hr 
4 2 | ಗ್ರಾಮೀಣ ಅ 1 1 1 1 | 
ಚಿ € 3 | ಅಂಗವಿಕಲ 1 1 2 
I ಗ್ಗ 
ಗ್ಗ 12 12 ಪ 
ಸ 4 | ಮಾಜಿ ಸೈನಿಕ 1 1 
s 5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 1 1 6 12 
ಷರಾ. ಪ್ರವರ್ಗ-1 ಮತ್ತು ಪ್ರವರ್ಗ-2ಬಿ ರಲ್ಲಿನ ಅಂಗವಿಕಲ ಹುದ್ದೆಗಳನ್ನು-ದೃಷ್ಟಿ ಮಾಂಧ್ಯರಿಗೆ ಮೀಸಲಿರಿಸಿದೆ. 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಆ ವರ್ಗೀಕರಣ 
ಇ ಹುದ್ದೆಗಳು ಪ.ಜಾತಿ ಪ. ಪಂಗಡ ಪ್ರವರ್ಗ-1 2ಎ | 2ಬಿ | 3ಎ | 3ಬಿ ಸಾಮಾನ್ಯ ಒಟ್ಟು 
ಹೆಸರು | ಹುದ್ದೆಗಳು | ಹುದ್ದೆಗಳು ಈ ತ್ನ “ 
1 | ಇತರೆ 2 1 1 1 1 3 9 
TT 2 | ಗಾಮೀಣ ಅ 2 ಶ್ರ 
3 | ಅಂಗವಿಕಲ 1 
14 0 12 12 
ಸ 0 4 ಮಾಜಿ ಸೈನಿಕ 
s 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 2 1 1 | 1 6 12 



































ಷರಾ. ಸಾಮಾನ್ಯ ವರ್ಗದಲ್ಲಿನ ಅಂಗವಿಕಲ ಹುದ್ದೆಯನ್ನು-ದೃಷ್ಟಿ ಮಾಂಧ್ಯರಿಗೆ ಮೀಸಲಿರಿಸಿದೆ. 


೨೨೬ 





























































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಹೆ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಡಿ ವರ್ಗೀಕರಣ | ಜಟೆ 
ಜತ ಹುದ್ದೆಗಳು ಹುದ್ದೆಗಳು ಗ ಪ.ಜಾತಿ ಪ. ಪಂಗಡ ಪ್ರವ ರ್ಗ-1 2ಎ 2ಬಿ | 3ಐ | 3ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 2 1 1 5 13 
p ಗ್ರಾಮೀಣ ಅ 1 3 4 
9 £ ಅಂಗವಿಕಲ 1 1 
1 p 18 18 
ಕ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 3 1 1 2 1 1 9 18 
ಷರಾ. ಸಾಮಾನ್ಯ ವರ್ಗದಲ್ಲಿನ ಅಂಗವಿಕಲ ಹುದ್ದೆಯನ್ನು-ದೃಷ್ಟಿ ಮಾಂಧ್ಯರಿಗೆ ಮೀಸಲಿರಿಸಿದೆ. 
ವಿಷಯ: ಸಹ ಶಿಕ್ಷಕರು (ಆಂದ್ರ ಭಾಷೆ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ge ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ: 
ಬ್ಲಾಕ್‌ ಲಾಗ್‌ ಖಾಲಿ ವರ್ಗೀಕರಣ 
ಜಯಾ 2 ಬಾಜ ಪರೀಟ ಈ ಪ.ಜಾತಿ ಪ. ಪಂಗಡ ಪ್ರವರ್ಗ-1! | 2ಎ | 2ಬಿ , 3ಐ | 3ಬಿ, ಸಾಮಾನ್ಯ | ಒಟ್ಟು 
[a] [a] 
ಇತರೆ yh 1 1 1 3 9 
3 ಗ್ರಾಮೀಣ ಅ 2 2 
ತ € ಅಂಗವಿಕಲ 1 1 
1 p 12 12 
ಕ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು! 2 1 1 | 1 6 12 






































ಷರಾ. ಸಾಮಾನ್ಯ ವರ್ಗದಲ್ಲಿನ ಅಂಗವಿಕಲ ಹುದ್ದೆಯನ್ನು-ದೃಷ್ಟಿ ಮಾಂಧ್ಯರಿಗೆ ಮೀಸಲಿರಿಸಿದೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 



















































































೨೨೭ 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಕೆ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Hi ಸ ತ ಹುದ್ದೆಗಳು ಆ ಪ.ಜಾತಿ ಪ. ಪಂಗಡ ಪ್ರವರ್ಗ, 2ಎ | 2ಬಿ | 3ಎ 3ಬಿ |, ಸಾಮಾನ್ಯ | ಒಟ್ಟು 
ಜ ಜ 
1 | ಇತರೆ 2 1 1 2 1 1 5 13 
bi 2 ಗ್ರಾಮೀಣ ಅ 1 3 4 
| i i 3 | ಅಂಗವಿಕಲ 1 1 
Rh 4 | ಮಾಜಿ ಸೈನಿಕ 
s 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 2 1 1 9 18 
ಷರಾ. ಸಾಮಾನ್ಯ ವರ್ಗದಲ್ಲಿನ ಅಂಗವಿಕಲ ಹುದ್ದೆಯನ್ನು-ದೃಷ್ಟಿ ಮಾಂಧ್ಯರಿಗೆ ಮೀಸಲಿರಿಸಿದೆ. 
ಸಹಿ/- 


೧೧-57 
50-50 


ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) 
ಸಾರ್ವಜನಿಕ ಶಿಕಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ, 


೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ದಕ್ಷಿಣ ಜಿಲ್ಲೆ 
ಬೆಂಗಳೂರು 


: ಮೊಮಕಾತಿ ಅಧಿಸೂಜನೆ : 
ಸಂಖ್ಯೆ:ಆ2ಪ್ರಾಶಾ.ಶಿ:ನೇಮಕ:18/2014-15, ದಿನಾಂಕ:23ನೇ ಮಾರ್ಚಿ 2015 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ನಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 





a al 
೦ 


೦ 


a al 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಲೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾಗೂ ಇಅಡಿ:6260:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 27- 


04-2015 ರಂದು ಅರ್ಹರಾಗಿರುವ ಹಾರೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಕತೆಗಳಿನಿ ಅರ್ಹತಾ 


ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 

ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 
ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 

ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 

02] ಆಯ್ಕೆಗೆ ಅರ್ಹತೆ: ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ 


ದಿನಾಂಕಕ್ಕೆ ಅಭ್ಯರ್ಥಿಗಳು ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು 


ವಯೋಮಿತಿಯನ್ನು ಹೊಂದಿರಬೇಕು. ಶಿಕಕರ ಅರ್ಹತಾ _ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಕತೆಗಳಿಸಿದ ಅಭ್ಯರ್ಥಿಗಳು 


ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ 
ಭಾಷೆಯ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ 
ಮಾಡಿರಬೇಕು. 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಮತ 
03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 


ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ನ್ಯಢಿ 

ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 


ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 


ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ. ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 

04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 























ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ, ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಹಾ ಅಭ್ಯರ್ಥಿಗಳಿಗೆ 50 800 





05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 

ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 
06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 

ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 

ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ” ಪ್ರತ್ಯೇಕವಾಗಿ ನೀಡಲಾಗಿದೆ. 





೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08) ಅಭ್ಯರ್ಥಿಗಳ ಅರ್ಹತೆ: 

ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 

* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಿಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 

ವೇತನ ಶ್ರೇಣಿ-/13600- 60001 

13600-300-14200-350-15600-400-17200-450-19000-500-21000-600-24600-700-26000 
1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೩೧ 





11 6-8 ಸೇ ತರಗತಿಯಲ್ಲಿನ ಉಸ್ಫತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಿಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 
ವೇತನ ಶ್ರೇಣಿ-/14550-26700%- 
ವೇತಸಶ್ರೇಣಿ -(14550-350-15600-400-17200-450-19000-500-21000-600-24600-700-.267007: 
02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 
1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ J ಹುದ್ದೆಗಳಿಗೆ: 
ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ 1ಆಂಗ್ಬ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 


ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸ ಮಾಡಿರಬೇಕು ( Method of teaching) 


ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಟಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಭ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 

ಮತ್ತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು. 


C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೩೩ 





ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 


/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


097 ವಯೋಮಿತಿ: 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 























ಸೂಚನ್‌: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 


ಪ್ಪಣಿ: ಗೌರವ ಶಿಕ್ಷಕರೆಂದರೆ: 


ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 


ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಆಟಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಎದಗ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 





೨೩೪ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
* ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 
ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಸಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಡಾ ಅಂಕಗಳ 35% ಹಾಗೂ ಟಿ.ಇಟ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ GEES ಸರಾಸರಿ ಆಧರಿಸಿ ಮೆರಿಟಿನ್ನು ಲೆಕ್ಕ ತುವ 


* ಸೂಚನ್‌: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ 


ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ., ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 


ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 


ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 


ಪ್ರಮಾಣ ಪತ್ರ ಸಲ್ಲಿಸಬೇಕು. 


* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ON 


*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 
11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ಪಮೂನೆ-೪ [ನಿಯಮ-3.ಎ(2)(43)], ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [!ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 


ಅಭ್ಯರ್ಥಿಗಳು. ದಿನಾಂಕ:13.02.2003 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೩೫ 





ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 
1ಆ) ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


[Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 





೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
Pe 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 
































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೩೭ 
೬ ತ Lepros Hearin Locomotors ಎ Mentall 
Bind LOW Aston Cured ಗ Disability 0144/31 Rr 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 








* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು 


ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ 


ಹೊಂದಿರುವ ಅಂಗವಿಕಲ 


ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 


೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision . 

10-20 3/60 to Nil 75% 
Category 111 3/60 to 1/60 6 Of vision F:C at 1 ft to Nil 100% 
Category IV F:C atl ftto Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
ys Field Of vision 10* ME 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 7? ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 
ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 
ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೩೯ 





ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 


ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
19] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 

ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 


ಲ 
| 


೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


21 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


3 ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಬಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 

ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಪ್ರ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಬೆ ಸ್ಕ 
ಅನುಸರಿಸಿ ನಡೆಸಲಾಗುವುದು. 

ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣ್‌ ಕ್‌ಳಗಿನಂತಿದೆ (1-5ನೇ ತರಗತಿ) 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 . ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೪೧ 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 


























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 




















ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 73 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 











ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
22] ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: !ಎನ್‌.ಸಿ.ಟಿ ಇ., ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 


ಕ್ರಮದಂತೆ? 
01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 


02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 

ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


ದಾ 


. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 
23 ? ಪ್ರಮುಖವಾದ ಸೂಚನೆಗಳು: 
01. ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


೧ 


S488 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

02. ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 


ಜಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





03. 


04. 


05. 


06. 


07. 


08. 


09. 


10. 


11. 


12. 


13. 


14. 


ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 


ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೪೩ 





15. 


16. 


17. 


18. 


19. 


ಬ 


ಸಂ 


ಸಮಿ ೇಕರಣಕ್ಕೆ ಆಯ್ಕೆ 


ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಟೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 
ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 
ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 
ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 
ಪ್ರಾಥಮಿಕ ಶಾಲಾ ಶಿಕ್ಬಕರ ನೇಮಕಾತಿಗೆ ನಡೆಸಲಾಗುವ ಸ್ಮರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ತ ಸ್ಯ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
ಪರ್ಕಿಸಬಹುದು. 


ಸಹಿ; 
.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ದಕ್ಬಿಣ ಜಿಲ್ಲೆ ಬೆಂಗಳೂರು. 


೨೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಆಯ್ಕೆ ಪ್ರಾಧಿಕಾರಿಗಳು ಹಾಗು ಉಪನಿರ್ದೆಶಕರು(ಆಡಳಿತ) ಸಾರ್ವಜನಿಕ ಶಿಕ್ಬಣ ಇಲಾಖೆ, ಬೆಂಗಳೂರು ದಕ್ಬಿಣ ಜಿಲ್ಲೆ, ಬೆಂಗಳೂರು. 





















































2014-15 ನೇ ಸಾಲಿನ 1-5ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ hs ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ತ be ವರ್ಗೀಕರಣ gy ರಿ 2 
ಹೆಸರು ಹುದ್ದೆಗಳು ಹುದ್ದೆಗಳು ಜ್ಜ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2 ಎ ಜ್ನ 3ಎ | 3ಬಿ | ಸಾಮಾನ್ಯ ಒಟ್ಟು 
1 ಇತರೆ 2 1 6 9 
2 ಗ್ರಾಮೀಣ ಅ 1 1 2 4 
p> | 20 20 3 ಅಂಗವಿಕಲ 1 1 1 1 4 
'% 4| ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 1 j 2 
6 ಯೋ.ನಿರಾ.ಅ 
ಒಟ್ಟು 4 - 1 3 |1|-|1| 10 |20 



































ಸಹಿ 


: ಪ್ರವರ್ಣ-.. ೩-ಟ, ತ-ಜ ಹಾಡೂ ಸಾಮಾನ್ಯ ವರ್ಣದ ಒಟ್ಟು- ೦4 ಹುದ್ದೆಗಲನ್ನು ಅಂ೦ಗಪಿಕಲ-ದೃಷ್ಠಿಮಾಂದ್ಯತೆಯುಲ್ಳವಲಿದೆ ಮೀಪಲರಡಿಸಲಾಡಿದೆ. 


ಉಪನಿರ್ದೇಶಕರು ಹಾಗೂ ನೇಮಕಾತಿ ಪ್ರಾಧಿಕಾರಿಗಳು 
ಬೆಂಗಳೂರು ದಕ್ಬಿಣ ಜಿಲ್ಲೆ, ಬೆಂಗಳೂರು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೨೪೫ 



































































































































ಆಯ್ಕೆ ಪ್ರಾಧಿಕಾರಿಗಳು ಹಾಗು ಉಪನಿರ್ದೆಶಕರು(ಆಡಳಿತ) ಸಾರ್ವಜನಿಕ ಶಿಕ್ಟಣ ಇಲಾಖೆ, ಬೆಂಗಳೂರು ದಕ್ಬಿಣ ಜಿಲ್ಲೆ, ಬೆಂಗಳೂರು. 
2014-15 ನೇ ಸಾಲಿನ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು! ಬ್ಯಾಕ್‌ ಚ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖ್‌ a ವರ್ಗೀಕರಣ 
ಹೆಸರು ಹುದ್ದೆಗಳು ಹ || *ಹ್ಟಳು ಪಜಾತಿ | ಪಪಂಗಡ | ಪ್ರವರ್ಗ-1 | 2ಎ 2ಬಿ. 3ಎ | 3ಬಿ, ಸಾಮಾನ್ಯ | ಒಟ್ಟು 
1 | ಇತರೆ 2 1 1 2 1 1 5 13 
ಣ್‌ 2 | ಗ್ರಾಮೀಣ ಅ 1 2 3 
by | 17 17 3 | ಅಂಗವಿಕಲ 1 1 
| 4 | ಮಾಜಿ ಸೈನಿಕ 
೨೧5 
B 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒ 3 1 1 2 1 |110 8 17 
ಷರಾ:ಸಾಮಾನ್ಯ ವರ್ಣದ ೦1 ಹುದ್ದೆಯನ್ನು ಅ೦ಗವಿಕಲ-ದೃಷ್ಠಿಮಾಂದ್ವತೆಯುಲ್ಕವರಿದೆ ಮೀಸಲರಿಸಲಾಗಿದೆ. 
ವಿಷಯ: ಕನ್ನಡ ಸಾಮಾನ್ಯ 
ಶಾ ಬ್ಯಾಕ್‌ ಪ ತಲಿ | ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ್ಟ ಸ್ಯ ವರ್ಗೀಕರಣ 
ಹೆಸರು ಹುದ್ದೆಗಳು ಕ ಆದಳು ಪಜಾತಿ | ಪಪಂಗಡ | ಪ್ರವರ್ಗ-1 | 2ಎ 2ಬಿ. 3ಎ | 3ಬಿ, ಸಾಮಾನ್ಯ | ಒಟ್ಟು 
1 | ಇತರೆ 1 1 1 1 4) 6 
6 2 | ಗ್ರಾಮೀಣ ಅ 1 1 
ದ್ದ 
2 7 7 3 | ಅಂಗವಿಕಲ 
8 4 | ಮಾಜಿ ಸೈನಿಕ 
೨೧5 
B 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 1 01010 3 7 

































































































































































೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು! ಭರ್‌ (೮೮೮ ೪೯೫] ಕ್‌ೆ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಶ್ಯ ಈ ವರ್ಗೀಕರಣ 
ಹ ಡಾ (ರ ಟ್‌ ಭಕ ಪಜಾತಿ | ಪಪಂಗಡ | ಪ್ರವರ್ಗ-1 | 2ಎ 2ಬಿ. 3ಎ | 3ಬಿ, ಸಾಮಾನ್ಯ | ಒಟ್ಟು 
೦ 
1 | ಇತರೆ 2 1 1 | 1 3 9 
cq 2 | ಗ್ರಾಮೀಣ ಅ 1 1 
3 | ಅಂಗವಿಕಲ 1 1 
RB | 1] 1] 
ಜನ 4 | ಮಾಜಿ ಸೈನಿಕ 
i 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು | 2 1 1 1 110/10 5 11 
ಷರಾ:ಸಾಮಾನ್ಯ ವರ್ಣದ ೦1 ಹುದ್ದೆಯನ್ನು ಅ೦ಗಪಿಕಲ-ದೃಷ್ಠಿಮಾಂದ್ವತೆಯುಲ್ಕವರಿದೆ ಮೀಸಲಿಲಿಸಲಾಗಿದೆ. 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಡ್‌ EE ಜ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ ಕ ವರ್ಗೀಕರಣ 
ಹೆಸರು we ||| ಹುದು ಪಜಾತಿ | ಪಪಂಗಡ | ಪ್ರವರ್ಗ-1 | 2ಎ |2ಬಿ 3ಎ | 3ಬಿ, ಸಾಮಾನ್ಯ | ಒಟ್ಟು 
೦ 
1 | ಇತರೆ 2 1 1 1 1 3 9 
2 | ಗ್ರಾಮೀಣ ಅ 2 2 
ಕ 3 | ಅಂಗವಿಕಲ 1 1 
2 12 12 
ಪ 4 | ಮಾಜಿ ಸೈನಿಕ 
ಭ್‌ 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು | 2 1 1 1 110]0 6 12 






































ಷರಾ:ಸಾಮಾನ್ಯ ವರ್ಣದ ೦1 ಹುದ್ದೆಯನ್ನು ಅ೦ಗವಿಕಲ-ದೃಷ್ಠಿಮಾ೦ದ್ಭತೆಯುಳ್ಳವರಿಗೆ ಮೀಸಲರಿಸಲಾಗಿದೆ. 





ಭಾಗ ೫ 
































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೪೭ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಲಬ ಬು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ನ ಈ ವರ್ಗೀಕರಣ 
ಹೆಸರು ಹುದ್ದೆಗಳು BEN ಪಜಾತಿ | ಪಪಂಗಡ | ಪ್ರವರ್ಗ-1 | 2ಎ |2ಬಿ 3ಎ | 3ಬಿ, ಸಾಮಾನ್ಯ | ಒಟ್ಟು 
1 | ಇತರೆ 2 1 1 2 11. 5 13 
2 | ಗ್ರಾಮೀಣ ಅ 1 3 4 
ಳು 3 | ಅಂಗವಿಕಲ 1 1 
1 | 18 18 
ಇ 4 | ಮಾಜಿ ಸೈನಿಕ 
ತಿ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಓಟ್ಟು, 3 1 1 2 1 |1|0 9 18 
ಷರಾ:ಸಾಮಾನ್ಯ ವರ್ಣದ ೦1 ಹುದ್ದೆಯನ್ನು ಅ೦ದವಿಕಲ-ದೃಷ್ಠಿಮಾ೦ದ್ಯತೆಯುಲ್ಚ್ಛವರಿಗೆ ಮೀಸಲರಿಸಲಾಗಿದೆ. 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
2014-15 ನೇ ಸಾಲಿನ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 
ಪಾಲ್ಲೂರು/ A ೪ ಚ್‌ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಬ ಈ ವರ್ಗೀಕರಣ 
ಹೆಸರು ಹುದ್ದೆಗಳು ಡಕ ಹುಜಿದಳು ಪಜಾತಿ | ಪಪಂಗಡ | ಪ್ರವರ್ಗ! | 2ಎ [2ಬಿ [3ಎ|3ಬಿ| ಸಾಮಾನ್ಯ | ಒಟ್ಟು 
1 | ಇತರೆ 2 1 1 2 1 Le 5 14 
ಕ್‌ 2 | ಗ್ರಾಮೀಣ ಅ 1 | 3 5 
k 3 | ಅಂಗವಿಕಲ 1 1 
B | 21 21 
ಶ್ರ 4 | ಮಾಜಿ ಸೈನಿಕ [ 1 
B 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 3 1. (101.3 10 21 



































ಷರಾ:ಸಾಮಾನ್ಯ ವರ್ಣದ ೦1 ಹುದ್ದೆಯನ್ನು ಅ೦ದವಿಕಲ-ದೃಷ್ಠಿಮಾ೦ದ್ಯತೆಯುಳ್ಛವರಿಗೆ ಮೀಸಲಿಲಿಸಲಾಗಿದೆ. 






































































































































೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಪ್ರಕಟಿತ ಖಾಲಿ ಒಟ್ಟು ವು 
ಬ್ಲಾಕ್‌ ಲಾಗ್‌ ಖಿ ೮ ವರ್ಗೀಕರಣ 
ಜು cel ದದ ಹು ಪಜಾತಿ | ಪಪಂಗಡ | ಪ್ರವರ್ಗ! | 2ಎ 2ಬಿ. 3ಎ | 3ಬಿ, ಸಾಮಾನ್ಯ | ಒಟ್ಟು 
೦ 
1 | ಇತರೆ 1 1 1 1 2 6 
Mm 2 | ಗ್ರಾಮೀಣ ಅ 1 1 
ks 3 | ಅಂಗವಿಕಲ 1 1 
HB | 8 8 
4 | ಮಾಜಿ ಸೈನಿಕ 
ತ 5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 1 000 4 8 
ಷರಾ:ಸಾಮಾನ್ಯ ವರ್ಣದ ೦1 ಹುದ್ದೆಯನ್ನು ಅ೦ದವಿಕಲ-ದೃಷ್ಠಿಮಾ೦ದ್ಯತೆಯುಳ್ಛವರಿಗೆ ಮೀಸಲರಿಸಲಾಗಿದೆ. 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ತಾಲ್ಲೂಕು/ ಜಟ್‌ ಲ i ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ೫ ಭ್ರ ವರ್ಗೀಕರಣ 
ಜಸ el ರು ಕಾ ಪ.ಜಾತಿ, ಪಪಂಗಡ | ಪ್ರವರ್ಗ! | 2ಎ 2ಬಿ. 3ಎ | 3ಬಿ, ಸಾಮಾನ್ಯ | ಒಟ್ಟು 
೦ 
1 | ಇತರೆ 2 1 1 2 1 4 Il 
pl 2 | ಗ್ರಾಮೀಣ ಅ ಶ್ರ 2 
ಸ i 14 14 3 | ಅಂಗವಿಕಲ 1 1 
ಚ 4 | ಮಾಜಿ ಸೈನಿಕ 
ಇ 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 2 1 1 2 1100 7 14 






































ಷರಾ:ಸಾಮಾನ್ಯ ವರ್ಣದ ೦1 ಹುದ್ದೆಯನ್ನು ಅ೦ದವಿಕಲ-ದೃಷ್ಠಿಮಾ೦ದ್ಯತೆಯುಲ್ಚ್ಛವರಿಗೆ ಮೀಸಲರಿಸಲಾಗಿದೆ. 
































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೪೯ 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ತಾಲ್ಲೂಕು/ NE i ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಗ `ಸ ವರ್ಗೀಕರಣ 
ಹೆಸರು ಹುದ್ದೆಗಳು ಪು ಹುದೆಧಿಸು ಪ.ಜಾತಿ | ಪಪಂಗಡ | ಪ್ರವರ್ಗ! | 2ಎ [2ಬಿ [3ಎ|3ಬಿ| ಸಾಮಾನ್ಯ | ಒಟ್ಟು 
1 | ಇತರೆ 2 1 1 1 1 3 9 
Ni 2 | ಗ್ರಾಮೀಣ ಅ 2 2 
ದ 3 ಅಂಗವಕಲ | | 
13 [ ತ 4 4 | ಮಾಜಿ ಸೈನಿಕ 
8 
ಇ 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಓಟ್ಟು, 2 1 1 1 1100 6 12 
ಷರಾ:ಸಾಮಾನ್ಯ ವರ್ಣದ ೦1 ಹುದ್ದೆಯನ್ನು ಅ೦ದವಿಕಲ-ದೃಷ್ಠಿಮಾ೦ದ್ಯತೆಯುಳ್ಛವರಿಗೆ ಮೀಸಲಿಲಿಸಲಾಗಿದೆ. 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ತಾಲ್ಲೂಕು ಬ್ಯಾಕ್‌ 
ತ ಪ್ರಕಟಿತ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ > | ವರ್ಗೀಕರಣ ಡ್‌ 
ಚಾಕು ಹುದ್ದೆಗಳು ಥುಣ್ಣಗಳು ಹುಧೆನಳು ಪ.ಜಾತಿ | ಪಪಂಗಡ | ಪ್ರವರ್ಗ! | 2ಎ [2ಬಿ [3ಎ|3ಬಿ| ಸಾಮಾನ್ಯ | ಒಟ್ಟು 
1 | ಇತರೆ 3 1 2 3 1 ೫ ಸ್ಟ 8 20 
2 | ಗ್ರಾಮೀಣ ಅ | 1 5 7 
ನಿ ಸ 32 32 3 | ಅಂಗವಿಕಲ 1 1 1 ಶಿ 
% 4 | ಮಾಜಿ ಸೈನಿಕ 1 1 
5 | ಕ.ಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 
ಒಟ್ಟು 5 1 2 5 1 1. 16 32 






































ಷರಾ: ಪ.ಜಾತಿ, ಎಎ, ಸಾಮಾನ್ನ ವರ್ಣದ ಒಟು ೦3 ಹುದೆಗಲನ್ನು ಅ೦ದವಿಕಲ-ದ್ರಷ್ಟಿಮಾ೦ದ್ದತೆಯುಳವದರಿದೆ ಮೀಸಲಲಿಸಲಾರಿದೆ. 
5) ಟ್ಟು ಶಿ ದೃ್ಟಮಾಂದ್ಯ; ಲ 


PR-58 
SC-50 


ಸಹಿ/- 


ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) 


ಸಾರ್ವಜನಿಕ ಶಿಕ್ಸಂ ಇಲಾಖೆ ಬೆಂಗಳೂರು ದಕ್ಬಿಣ ಜಿಲ್ಲೆ, ಬೆಂಗಳೂರು. 


೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗದಗ ಜಿಲ್ಲೆ ಗದಗ 
ಸಂಖ್ಯೆ:ಸಿ2:ಪ್ರಾಶಾ.ಶಿ:ನೇಮಕ: 01/2014-15, ದಿನಾಂಕ:23ನೇ ಮಾರ್ಚಿ 2015 
: ಮೊಮಕಾತಿ ಅಧಿಸೂಜನೆ : 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸ 
3] ಸರ್ಕಾರಿ ಆದೇಶ ಸ 
4] ಸರ್ಕಾರಿ ಆದೇಶ ಸ 
5] ಸರ್ಕಾರಿ ಆದೇಶ ಸ 
ಸ 
ಸಂ: 





€:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಇಡಿ:21:ಯೋಯೋ ಕ:2010, ದಿನಾಂಕ:02.11.2012. 
ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 
ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾದೂ ಇಡಿ:626:ಏಿಚಿಎಸ್‌:2014 ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ 
ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಟಕರ ಅರ್ಕತಾ ಪರೀಕ್ಷ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 


ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 


0 
0 
0 
6] ಸರ್ಕಾರಿ ಆದೇಶ ಸಂ 
9 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೫೧ 
03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 


ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 

04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 




















ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ, ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 








05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 
ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 
* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 


೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -/13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 


ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 


ಮತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 


ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೫೩ 





ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


I ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 
ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಸಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 

ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 

ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ 1ಆಂಗ್ಲ್‌ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 

ಮತ್ತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters / Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೫೫ 





ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 
ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 
09] ವಯೋಮಿತಿ: 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 

1ಅ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 

ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 
ಟೆಪ್ಟಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 
10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 

* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅ ಅಭರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ದ 
ಈ 























“ಡಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ 15 


© 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


೨೫೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wಗta್ರೀ) ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕ ಛ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. 


02. 


03. 


ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1. ಸರ್ಕಾರದ 

ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ನಮೂನೆ-ಇ [ನಿಯಮ-3.ಎ(2)(3)1.. ಸರ್ಕಾರದ 

ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [!ನಿಯಮ-3.ಎ(2)(3)] ಸರ್ಕಾರದ 

ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 

ಅಭ್ಯರ್ಥಿಗಳು. ದಿನಾಂಕ:13.02.2003 


ಜು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೫೭ 





1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ವಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 





೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸ್ಫೆನಿಕ” 'ಸಶಸ್ತ್ರ ದಳದ ಸದಸ್ಯ" ಮತ್ತು 'ಕುಟಿಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 





























ಲ ವ Lepros Hearin Locomotors 4 Mentall 
Bins Low 110] Cured ಟೆ Disability Mengllyall A 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೫೯ 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 

Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 





























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 



































Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10*_20* 3/60 to Nil 75% 
Category 111 3/60 to 1/60 ದ Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
9 Field Of vision 10* ಸ 








Note: F:C Means Finger Count 


೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 


ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 


ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2ಎ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 
ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 
ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೬೧ 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 
18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
191 ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 

ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 





ಸಿ 
e 


* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 

* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 
ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 

ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 
20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


ಪಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಜು 
ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 


ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರೆಕ್‌ಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಷೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಸಕರ ಅರ್ಹತಾ ಪರೀಕ್ಸ್‌ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 



























































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪಚಲಿತ ವಿದ್ಧಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ದೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. | ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 











ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 72 
ಒಟ್ಟು 150 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೬೩ 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
22] ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು : [ಎನ್‌.ಸಿ.ಟಿ. ಇ, ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 


ಕ್ರಮದಂತೆ? 
ಆ 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು.ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


( 


$a 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೂನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೂಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 


೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಜಿ.ಎಲ್‌.ಬಾರಾಟಕ್ಕೆ 


.ಆಯ್ದೆ ಪಾಧಿಕಾಲಿ ಹಾಡೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, , ಗದಗ ಜಿಲ್ಲೆ ಗದಗ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೨೬೫ 








2014-15 ನೇ ಸಾಲಿನ 


ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ 


1-5ನೇ ತರಗತಿಗಳ 


ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
(ವಿಷಯ:-ಕನ್ನಡ ಸಾಮಾನ್ಯ) 





















































































































































ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದಗಳು | ಸಗಳ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 2 3 
ಗ್ರಾಮೀಣ 1 1 3 
5 3 | ಅಂಗವಿಕಲ 0 
ಸ 0 8 8 
ಸ 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 0 
ಓಟ್ಟು 1 0 0 1 1 0 1 4 8 
ತಾಲ ರ ಸತಾಕ್‌ ಇತತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದಗಳು | ಸಥಳ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 2 
2 | ಗ್ರಾಮೀಣ ಅ 1 1 
3 | ಅಂಗವಿಕಲ 
6 0 4 4 
ದ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 1 0 0 0 0 0 1 2 4 
ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 






























































































































































ಪಟ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು || * “ಬ್ಯಾಕ್‌ ಸಕಲ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದಗಳು | ಸಥಳ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 3 3 
2 | ಗ್ರಾಮೀಣ ಅ 1 1 2 
ಜ್ಞಾ 3 | ಅಂಗವಿಕಲ 
} 0 8 8 1 1 2 
4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 0 
ಓಟ್ಟು 1 1 1 0 1 4 8 
ಮೇಲಿನ [*] 2ಬಿ ಮತ್ತು 3ಬಿ, ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
(ವಿಷಯ:-ಉರ್ದು ಸಾಮಾನ್ಯ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಕ್ಸ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಜಡ ಗು ವರ್ಗೀಕರಣ ಜಾತ ಪಪುಂಗಡ ಎ ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾ ನ್ಯ ಒಟ್ಟು 
1 | ಇತರೆ 1 1 
2 | ಗ್ರಾಮೀಣ ಅ 1 1 
8 ಸ 2 ಈ 3 | ಅಂಗವಿಕಲ 1 1 
ಸ್ತ ದ್‌ 
ಚ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 1 2 3 
ಮೇಲಿನ [*] 2ಎ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. ಸಹಿ/- 


ಉಪನಿರ್ದೇಶಕರು(ಆಡಳಿತ) ಹಾಗೂ ಅಯ್ಕೆ ಪ್ರಾಧಿಕಾರಿ ಗದಗ ಜಿಲ್ಲೆ ಗದಗ 


ಭಾಗ ೫ 






























































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಈಶ 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
(ವಿಷಯ:-ಮರಾಠಿ ಸಾಮಾನ್ಯ) 
ತಾಲೂಕು] ಬಸ್ಸ್‌ ಪ್ರತ ಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಪ ವರ್ಗೀಕರಣ ಎ 
ಹೆಸರು. | ಹುದ್ದೆಗಳು | ಹುದ್ದಗಳು | ಸಥಳ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 
2 | ಗ್ರಾಮೀಣ ಅ 0 
§ 3 | ಅಂಗವಿಕಲ 0 
0 1 1 
ಸ 4 | ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 0 1 1 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿಧರ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವ್‌, ಕಾ 
ವಿಷಯ; ಕನ್ನಡ ಸಾಮಾನ್ಯ 
2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 1 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ EE: ಹ ವರ್ಗೀಕರಣ 
ಷ್‌ ನ್‌್‌ ಹ 
ಹೆಸರು ಹುದ್ದೆಗಳು | ಹುದ್ದೆಗಳು ಬ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 
2 | ಗ್ರಾಮೀಣ ಅ 0 
ಚ 3 | ಅಂಗವಿಕಲ 0 
0 1 1 _ 
ಕ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಓಟ್ಟು 1 1 


























































































































೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಲ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು ಹಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 1 2 6 
8 ಗ್ರಾಮೀಣ ಅ 1 
ಟ್ದ ಅಂಗವಿಕಲ 1 
® 0 8 8 1 
§ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು. 1 1 1 1 4 8 
ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಒಟ್ಟು ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು ಹ್‌ ಪ.ಚಾತಿ | ಪ.ಪಂಗಡ | ಪ್ರವರ್ಗ-1 | 2 ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 2 1 2 1 5 12 
ಗ್ರಾಮೀಣ ಅ 2 3 
5 ಅಂಗವಿಕಲ 1 
ಸ್ಥ 0 16 16 
ಸ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 3 1 1 2 1 8 16 






































ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಜೀ 





























































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಲ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದಗಳು | ಸಗಳ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 1 1 1 2 7 
2 | ಗ್ರಾಮೀಣ ಅ 1 1 
B F ಲ | 3 ! ಅಂಗವಿಕಲ 1 1 
§ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 2 1 1 1 4 9 
ಮೇಲಿನ [1 ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ತಾಲೂಕು... ಸಬ್ಸಾಕ್‌ ಪುಕುಸಿತ ಬಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಪ ವರ್ಗೀಕರಣ hd 
ಹೆಸರು | ಹುದ್ದೆಗಳು | ಹುದ್ದಗಳು | ಸಥಳ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ( ಇತರೆ 3 I ತ 3 2 I I 8 21 
2 | ಗ್ರಾಮೀಣ ಅ ಜಸ 1 5 8 
8 0 35 35 3 | ಅಂಗವಿಕಲ 1 1 1 ಜೆ 
ದ | ಮಾಜಿ ಸೈನಿಕ | 1 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ | 1 
ಓಟ್ಟು 6 1 2 5 2 1 1 17 35 





























ಮೇಲಿನ [*] ಪಜಾ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 






































































































































೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಶು ಎ ಸ್ಯಾ ಪ್ರಕತಿ ಜೆ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಪ ವರ್ಗೀಕರಣ hs 
ಹೆಸರು | ಹುದ್ದೆಗಳು | ಹುದ್ದಗಳು | ಸಗಳ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 2 1 1 1 5 14 
2 | ಗ್ರಾಮೀಣ ಅ 1 3 4 
13 3 | ಅಂಗವಿಕಲ 
ಸ 0 19 19 1 
4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಓಟ್ಟು 3 1 1 2 1 1 1 9 19 
ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ಸಹಿ /- 
ಆಯ್ಕೆಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿಧರ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ:-ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಜೆ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ `ಸ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದಗಳು | ಸಥಳ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 2 
2 | ಗ್ರಾಮೀಣ ಅ 0 
3 | ಅಂಗವಿಕಲ 0 
0 2 2 
ಸ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಓಟ್ಟು 1 1 2 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೭೧ 









































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒಟಿ 
ಬ್ಲಾಕ್‌ ಲಾಗ್‌ ಖಾಲಿ ಕ ವರ್ಗೀಕರಣ 
ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಪ 
1 | ಇತರೆ 1 1 1 3 
9 ಗ್ರಾಮೀಣ ಅ 
§ 
ಚ್ಟ 3 | ಅಂಗವಿಕಲ 
( 0 3 3 
ಚ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 3 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒಟ್ಟಿ 
ಬ್ಲಾಕ್‌ ಲಾಗ್‌ ಖಾಲಿ ಚೆ ವರ್ಗೀಕರಣ 
ಹುದ್ದೆಗಳು ಪ.ಜಾತಿ ಪ.ಪಂಗಡ ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು Kd ಆ 
1 | ಇತರೆ 1 1 





2 ಗ್ರಾಮೀಣ ಅ 





ಅಂಗವಿಕಲ 





ಮುಂಡರಗಿ 
Oo 
ಓಟು 


4 | ಮಾಜಿ ಸೈನಿಕ 





5 | ಕಮಾ.ಅಭ್ಯರ್ಥಿ 





6 | ಯೋ.ನಿರಾ.ಅ 


ಒಟ್ಟು 1 0 0 0 0 0 0 0 1 
























































೨೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 








ತಾಲ್ಲೂಕು/ 
ಬ್ಲಾಕ್‌ 


೧ 


ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 


ಹುದೆಗಳು 
೧ 


ವರ್ಗೀಕರಣ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪ್ರವರ್ಗ-1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ 





ರೋಣ 











ಇತರೆ 





ಗ್ರಾಮೀಣ ಅ 
ಕ 





ಟು 


ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 








AN] Uu| & 





ಯೋ.ನಿರಾ.ಅ 








ಕಟ್ಟ 























0 





2 





4 








ಸಹಿ /- 


ಆಯ್ಕೆಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ 





2014-15 ನೇ ಸಾಲಿನ 6-8ನೇ 


ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ 


ತರಗತಿಗಳ ಪ್ರಾಥಮಿಕ ಶಾಲಾ ಪದವಿಧರ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 





ವಿಷಯ;-ಇಂಗ್ಲೀಷ 





ತಾಲ್ಲೂಕು/ 
ಬ್ಲಾಕ್‌ 
ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ವರ್ಗೀಕರಣ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪ್ರವರ್ಗ-1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ 





ಗದಗ ಗ್ರಾಮೀಣ 








11 





11 


ಇತರೆ 





॥[ು 


ಗ್ರಾಮೀಣ ಅ 
Ad 





ಟು 


ಅಂಗವಿಕಲ 


A | (Oo 





ಮಾಜಿ ಸೈನಿಕ 





ಟಃ 


ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 








ಒಟ್ಟು 





2 





1 























11 








ಮೇಲಿನ [*] 


ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 



































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೭೩ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ Se ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಖಿ ವರ್ಗೀಕರಣ 
ಹೆಸರು. | ಹುದ್ದೆಗಳು | ಹುದ್ದಗಳು | ಸಥಳ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 2 1 5 12 
ಗ್ರಾಮೀಣ ಅ 2 3 
ಲ ಅಂಗವಿಕಲ 
ಕ 0 16 16 
ಸ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಓಟ್ಟು 3 1 1 2 1 8 16 
ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ ವರ್ಗೀಕರಣ 
ಹೆಸರು. | ಹುದ್ದೆಗಳು | ಹುದ್ದಗಳು | ಸಥಳ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2 ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 1 2 
ಗ್ರಾಮೀಣ ಅ 1 
ಅಂಗವಿಕಲ 1 
§ 0 9 9 1 
§ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಓಟ್ಟು 2 1 1 1 4 9 






































ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 









































































































































ಮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಜೆ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ಬ ವರ್ಗೀಕರಣ 
ಹಸು ಹುದ್ದೆಗಳು ಹುದ್ದೆಗಳು ವ! ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 3 2 2 3 2 1 1 10 24 
2 | ಗ್ರಾಮೀಣ ಅ 2 2 5 9 
8 0 39 39 3 | ಅಂಗವಿಕಲ 1 1 1 kK) 
ಬ 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 1 1 
ಓಟ್ಟು 6 2 2 6 2 1 1 19 39 
ಮೇಲಿನ [*] ಪಜಾ, 2ಎ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ನಯಿಸುತ್ತದೆ. 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ 
ಬಾಕ್‌ ಒಟ್ಟು 
ನಿ ಲಾಗ್‌ ಖಾಲಿ ಲ ವರ್ಗೀಕರಣ 
ಹೆಸರು | ಡಂ | ಹುದು | ಹುದ್ದೆಗಳು ಪ.ಜಾತಿ | ಪಪಂಗಡ | ಫ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 1 1 2 1 1 1 5 14 
2 | ಗ್ರಾಮೀಣ ಅ 1 3 4 
ಜ್ಞಾ 4 Ke 3 | ಅಂಗವಿಕಲ 1 1 
ಬ 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 2 1 1 1 9 19 
ಜಿ.ಎಲ್‌ ಬಾರಾಟಕ್ಕೆ 


PR- 59 
50-50 


ಆಯ್ಕೆಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೭೫ 





ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು 


ಮೇಮಕಾತಿ ಅಧಿಸೂಚನೆ 


ಸಂಖ್ಯೆ:ಇ3ಪ್ರಾಶಾ.ಶಿ:ನೇಮಕ: 70/2014-15 ದಿನಾಂಕ:23ನೇ ಮಾರ್ಚಿ 2015 


ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 

ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 

ದಿನಾಂಕ:09.08.2001. 

2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012, ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014, ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ಮೆಂಟ್‌[ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾಗೂ ಇಡಿ:626:ಪಿಚಿಎಸ್‌:2014 ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ 
ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಕರಾಗಿರುವ ಹಾಗೂ ಶಿಕ್ಟಕರ ಅರ್ಕತಾ ಪರೀಕ್ಷೆ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 


ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


೨೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಹೊಂದಿರಬೇಕು. ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಕತೆಗಳಿಸಿದ ಅಭ್ಯರ್ಥಿಗಳು ಮಾತ ಜಿಲ್ಲಾ ಮಟ್ಟಿದ 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟು ಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಸೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 
04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕ್ರಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 
06) ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ” ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೬೬ 





08] ಅಭ್ಯರ್ಥಿಗಳ ಅರ್ಹತೆ: 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 
ವೇತನ ಶ್ರೇಣಿ-/14550-26700%- 


ವೇತನ್ರೌ 6ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕಿ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಟಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತು 


pe) 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ತ್ತ 





ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 
ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 


/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಹೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


೨೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಮತು 





ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಉಿಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಟಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


* ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೮೧ 





ಬಿ) 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % +೬ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ 


ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 


ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಜ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಲಿ 
೧ 
ಲ್ಕ ೪೮ 


ರ್ಥಿಗಳು ನಿಗದಿತ ನಮೂನೆಯಲ್ಲಿ 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಸಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wಗta್ರೀ) ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 


ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಲ್ಪ 
೧. 

ಎಮು 

ಯ್ತು 


ಅ 


ರ್ಥಿಗಳು ನಿಗದಿತ ನಮೂನೆಯಲ್ಲಿ 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


೨೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: [Le] 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)]1, ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-ಇ. [ನಿಯಮ-3.ಎ(2)(3)1, ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 


ಜು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 


ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೮೩ 





ಮಾಜಿ ಸ್ಫೆನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗೆ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 


೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ 


ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಬಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಲ ಸ Lepros Hearin Locomotors ಸ್ಥ Mentall 
Ble Low isto Cs ಗ Disability Mealy 1 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [26010011 ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೮೫ 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 


2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 

a) reduction of fields less than 50 degrees 

b) Heminaopia with macular involvement 

0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10-20 3/60 to Nil 75% 
Category 111 3/60 to 1/60 4% Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10% 
One Eyed Persons F:C at 1 ftto Nil or 
೪ Field Of vision 10* ಸ 




















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 


ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 


ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 1] ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16 J] ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 


ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
197 ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 

ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


ಸಿ 
e 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೮೭ 





* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕೈೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 


೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 
































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-1 


























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಸಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾ6ಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 








ಬ 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
22:3] ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: !ಎನ್‌.ಸಿ.ಟಿ. ಇ., ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 


ಕ್ರಮದಂತೆ) 
01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
63. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಆ. ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೮೯ 





೪ 
ಕ 


ತಿ ಪ್ರಶ್ನೆ 


ಸ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


ಈ. ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


6ಉ. ಪ್ರಶ್ನೆ 
Ke) 


್ನ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 
07. 


08. 


09. 


10. 


11. 


12. 


ಅಭರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲಿಸದ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 


ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡ್‌ದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲೆ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 


14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 


18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
ಸಹಿ:- 
ಆಯ್ಲೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, ಚಿಕ್ಕಮಗಳೂರು ಜಿಲ್ಲೆ. 



























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೯೧ 
ಉಪನಿರ್ದೇಶಕರು ಹಾಗೂ ಆಯ್ಕೆಪ್ರಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಮಗಳೂರು ಜಿಲ್ಲೆ 
2014-15 ನೇ ಸಾಲಿನ 1-5 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಹುದ್ದೆಗಳ ವರ್ಗೀಕರಣ. 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ tid ಹಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ನ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆಸರು ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-! | 2ಎ | 2ಬಿ | 3ಎ | 3ಬಿ |, ಸಾಮಾನ್ಯ | ಒಟ್ಟು 
1 | ಇತರೆ 
2 | ಗ್ರಾಮೀಣ ಅ 1 1 2 
9 
ದ 3 | ಅಂಗವಿಕಲ 
K ಐ 2. 9 
IR 4 | ಮಾಜಿ ಸೈನಿಕ 
ಇ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ 1 ಒಟ್ಟು ಹುದ್ದೆಗಳು ವರ್ಗೀಕರಣ 
ಈ ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-! |, 2ಎ | 2ಬಿ | 3ಎ | 3ಬಿ |, ಸಾಮಾನ್ಯ | ಒಟ್ಟು 
1 | ಇತರೆ 1 2 1 3 7 
2 | ಗ್ರಾಮೀಣ ಅ 1 1 2 
3 | ಅಂಗವಿಕಲ 1 
ks ಅ 12 12 
4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು| 2 3 1 6 12 
* ಅಂಗವಿಕಲಅಭ್ಯರ್ಥಿ : ಸಾಮಾನ್ಯ : ದೃಷ್ಟಿ ಮಾಂಧ್ಯತೆ ಉಳ್ಳವರು 









































































































































ರ್ಪ೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಾಮಾನ್ಯ ಕನ್ನಡ 
ತ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ? ಒಟ್ಟು ಹುದ್ದೆಗಳು ವರ್ಗೀಕರಣ 
EE ಹಾ ಪಜಾತಿ | ಪಪಂಗಡ | ಪ್ರವರ್ಗ! |2ಎ|2ಬಿ|3ಎ|3ಬಿ| ಸಾಮಾನ್ಯ | ಒಟ್ಟು 
1 | ಇತರೆ 1 1 1 8 
2 | ಗ್ರಾಮೀಣ ಅ 1 1 3 5 
% 3 | ಅಂಗವಿಕಲ 1 1. 1 4 
ಅ 20 20 
4 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 1 1 2 
6 | ಯೋ.ನಿರಾ.ಅ 
ಒಟ್ಟು 3 1 3 1 1|1 10 20 
* ಅಂಗವಿಕಲಅಭ್ಯರ್ಥಿ : ಪಪಂಗಡ,2ಬಿ 3ಎ ಮತ್ತು ಸಾಮಾನ್ಯ : ದೃಷ್ಟಿ ಮಾಂಧ್ಯತೆ ಉಳ್ಳವರು 
ವಿಷಯ: ಸಾಮಾನ್ಯ ಕನ್ನಡ 
ತಾ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಟ್ಟ ಹ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆಸರು ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-॥1 | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 
7 2 | ಗ್ರಾಮೀಣ ಅ 1 1 
H 
pe 3 | ಅಂಗವಿಕಲ 
ಐ 3 3 
ತ್ತ 4 | ಮಾಜಿ ಸೈನಿಕ 1 1 
ಶಿ 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಟೂ 1 2 3 




































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೯೩ 
ವಿಷಯ: ಸಾಮಾನ್ಯ ಕನ್ನಡ 
ಕ ಬ್ಯಾಕ್‌ ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ? ಒಟ್ಟು ಹುದ್ದೆಗಳು ವರ್ಗೀಕರಣ 
EE ಹಾ ಪಜಾತಿ | ಪಪಂಗಡ | ಪ್ರವರ್ಗ! |2ಎ|2ಬಿ|3ಎ|3ಬಿ| ಸಾಮಾನ್ಯ | ಒಟ್ಟು 
ಇತರೆ 1 1 1 
ಗ್ರಾಮೀಣ ಅ 1 1 
ಲ್ರ ಅಂಗವಿಕಲ 
£ ಐ 5 5 
ಬ್‌ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಓಟ್ಟು 1 1 1 2 5 
2014-15 ನೇ ಸಾಲಿನ 6-8 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಹುದ್ದೆಗಳ ವರ್ಗೀಕರಣ. 
ವಿಷಯ: ಸಾಮಾನ್ಯ ಕನ್ನಡ 
ಕಸ ಬ್ಯಾಕ್‌ ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ 9 ಜೆ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆಸರು ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-॥1 | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 2 
ಗ್ರಾಮೀಣ ಅ 
12) ಅಂಗವಿಕಲ 
3 ಐ 2. 2 
ಟ್ಟ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 2 






































೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 






































































































































2014-15 ನೇ ಸಾಲಿನ 6-8 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಹುದ್ದೆಗಳ ವರ್ಗೀಕರಣ. 
ವಿಷಯ: ಸಾಮಾನ್ಯ ಕನ್ನಡ 
ಈಜ್‌ ಬ್ಯಾಕ್‌ ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ K i ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆಸರು ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-॥1 | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 1 1 1 2 6 
2 | ಗ್ರಾಮೀಣ ಅ 1 
B 
ಇ 3 | ಅಂಗವಿಕಲ 1 1 
Kk ಐ 8 8 
IR 4 | ಮಾಜಿ ಸೈನಿಕ 
3 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 1 4 8 
* ಅಂಗವಿಕಲಅಭ್ಯರ್ಥಿ :ಸಾಮಾನ್ಯ : ದೃಷ್ಟಿ ಮಾಂಧ್ಯತೆ ಉಳ್ಳವರು 
ವಿಷಯ: ಸಾಮಾನ್ಯ ಕನ್ನಡ 
ಕ ಬ್ಯಾಕ್‌ ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಠಿ ನ ಒಟ್ಟು ಹುದ್ದೆಗಳು ವರ್ಗೀಕರಣ 
We ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 1 1 9 
2 | ಗ್ರಾಮೀಣ ಅ 
3 | ಅಂಗವಿಕಲ 
ಸೆ ಐ 3 3 
% 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 3 






























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೨೯೫ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು ಪಃ ಸ 
್ಲಕು/ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 

ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 

ದಳು ಹುಳು ಪಜಾತಿ | ಪ.ಪಂಗಡ | ಫುವರ್ಗ-1 |2ಎ 2ಬಿ |3ಎ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 1 1 ಕೌ 
2 | ಗ್ರಾಮೀಣ ಅ 
3 | ಅಂಗವಿಕಲ 

3 ಡಿ 3 3 

ಇನ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 

ಒಟ್ಟು 1 1 1 3 
ವಿಷಯ: ಸಾಮಾನ್ಯ ಕನ್ನಡ 
ಕು ವಾ ಪ್‌ 
ತಾಲ್ದೂಕು/ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಡಾಟ ಸ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಲಾ 

ಹೆಸರು | | ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ | 2ಬಿ | 3ಎ | 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 1 1 ಫಿ 6 
2 | ಗ್ರಾಮೀಣ ಅ 1 

% 3 | ಅಂಗವಿಕಲ 

ಅ 7 7 

4 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 

ಒಟ್ಟು| 1 1 1 1 3 7 









































ಹತ್ರ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 









































































































































ವಿಷಯ: ಸಾಮಾನ್ಯ ಕನ್ನಡ 
ತರು ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಎ” ಒಟ್ಟು ಹುದ್ದೆಗಳು ವರ್ಗೀಕರಣ 
EE ಹಾ ಪಜಾತಿ | ಪಪಂಗಡ | ಪ್ರವರ್ಗ! 2ಎ | 2ಬಿ | 3ಎ | 3ಬಿ |, ಸಾಮಾನ್ಯ | ಒಟ್ಟು 
1 | ಇತರೆ 1 1 1 ಗ್ರ 
ಇ 2 | ಗ್ರಾಮೀಣ ಅ 
H 
p< 3 | ಅಂಗವಿಕಲ 
f ಐ 3 3 
ಷೆ 4 | ಮಾಜಿ ಸೈನಿಕ 
ಕ 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 3 
ವಿಷಯ: ಸಾಮಾನ್ಯ ಕನ್ನಡ 
ied ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಸ ಒಟು ಹುದೆಗಳು ವರ್ಗೀಕರಣ 
ಆ ಲಾಗ್‌ ಹುದ್ದೆಗಳು ಹುದ್ದೆಗಳು ಲ ಎ 
ಹೆಸರು ಪ.ಜಾತಿ | ಪ.ಪಂಗಡ ಪ್ರವರ್ಗ-1! | 2ಎ | 2ಬಿ | 3ಐ | 3ಬಿ |, ಸಾಮಾನ್ಯ | ಒಟ್ಟು 
2 | ಗ್ರಾಮೀಣ ಅ 
Q 3 | ಅಂಗವಿಕಲ 
js ಅ 1 1 
ಬ್‌ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು. 41 1 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ರಿ 
ವಿಷಯ: ಸಾಮಾನ್ಯ ಕನ್ನಡ 
ತ ಬಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ? ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆಸರು ಪಣ ಸಹ |! ಕ ಹಾದೆಸನು ಪ.ಜಾತಿ | ಪ.ಪಂಗಡ ಪ್ರವರ್ಗ-! |2ಎ|2ಬಿ | 3ಎ | 3ಬಿ |, ಸಾಮಾನ್ಯ | ಒಟ್ಟು 
1 | ಇತರೆ 1 1 1 1 2 6 
2 | ಗ್ರಾಮೀಣ ಅ 1 
ke) 3 | ಅಂಗವಿಕಲ 1 
ಜ್ಞ 3 8 8 1 
§ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಜಒಟ್ಟು| 1 1 1 1 4 8 
* ಅಂಗವಿಕಲಅಭ್ಯರ್ಥಿ : ಸಾಮಾನ್ಯ : ದೃಷ್ಟಿ ಮಾಂಧ್ಯತೆ ಉಳ್ಳವರು 
2014-15 ನೇ ಸಾಲಿನ 6-8 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಹುದ್ದೆಗಳ ವರ್ಗೀಕರಣ. 
ವಿಷಯ: ಆಂಗ್ಲ್ರ ಭಾಷೆ 
ತಾಲ್ಲೂಕ ಬಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ 3 ಒಟ್ಟು ಹುದ್ದೆಗಳು ವರ್ಗೀಕರಣ 
ಹು ಮಾಧ ವದು ಜಸು ಪಾತಿ | ಪ.ಪಂಗಡ ಪುವರ್ಗ-1 |2ಎ|2ಬಿ[3ಎ|3ಬಿ| ಸಾಮಾನ್ಯ | ಒಟ್ಟು 
1 | ಇತರೆ 1 1 2 
2 | ಗ್ರಾಮೀಣ ಅ 
B 3 | ಅಂಗವಿಕಲ 
3 ಐ 2 2 
ಟ್ಟ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು] 1 1 2 




































































































































































೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಆಂಗ್ಲ ಭಾಷೆ 
ತ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ? ಒಟ್ಟು ಹುದ್ದೆಗಳು ವರ್ಗೀಕರಣ 
EE ಹಾ ಪಜಾತಿ | ಪಪಂಗಡ | ಪ್ರವರ್ಗ! |2ಎ|2ಬಿ|3ಎ|3ಬಿ| ಸಾಮಾನ್ಯ | ಒಟ್ಟು 
ಇತರೆ 1 1 1 1 2 ಧ್ವ 
ಗ್ರಾಮೀಣ ಅ 1 
12) 
3% ಅಂಗವಿಕಲ 1 1 
Kk ಐ 8 8 
IR ಮಾಜಿ ಸೈನಿಕ 
ಕ್ತ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 1 4 8 
* ಅಂಗವಿಕಲಅಭ್ಯರ್ಥಿ :ಸಾಮಾನ್ಯ : ದೃಷ್ಟಿ ಮಾಂಧ್ಯತೆ ಉಳ್ಳವರು 
ವಿಷಯ: ಆಂಗ್ಲ ಭಾಷೆ 
ತ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ 9 ಜೆ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆಸರು ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-॥1 | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 1 3 
ಗ್ರಾಮೀಣ ಅ 
ಅಂಗವಿಕಲ 
k ಐ 3 3 
% ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 3 




































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಜನ್‌ 
ವಿಷಯ: ಆಂಗ್ಲ ಭಾಷೆ 
ಪು ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ? ಒಟ್ಟು ಹುದ್ದೆಗಳು ವರ್ಗೀಕರಣ 
EE ಹಾ ಪಜಾತಿ | ಪಪಂಗಡ | ಪ್ರವರ್ಗ! |2ಎ|2ಬಿ|3ಎ|3ಬಿ| ಸಾಮಾನ್ಯ | ಒಟ್ಟು 
1 1 1 ದ್ರ 
ಕ ಐ 3 3 
ಒಟ್ಟು 1 1 1 3 
ವಿಷಯ: ಆಂಗ್ಲ ಭಾಷೆ 
ಕ್‌ ಬ್ಯಾಕ್‌ ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಟ್ಟ 7 ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆಸರು ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-॥1 | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 1 1 1 ಟಿ 6 
[ 
4 ಐ 7 7 
ಒಟ್ಟು 1 1 1 1 000 3 7 






































೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 



































































































































ವಿಷಯ: ಆಂಗ್ಲ ಭಾಷೆ 
ಸತ ಬ್ಯಾಕ್‌ ಫಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಎ” ಒಟ್ಟು ಹುದ್ದೆಗಳು ವರ್ಗೀಕರಣ 
ಜ್‌ ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-: |2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 1 1 ಗ್ರ 
ಇ 2 | ಗ್ರಾಮೀಣ ಅ 
H 
p< 3 | ಅಂಗವಿಕಲ 
f ಐ 3 3 
ಷೆ 4 | ಮಾಜಿ ಸೈನಿಕ 
ಕ 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 3 
ವಿಷಯ: ಆಂಗ್ಲ ಭಾಷೆ 
೫4.3೬ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಇ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆಸರು ಲಾಗ್‌ ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
2 | ಗ್ರಾಮೀಣ ಅ 
Q 3 | ಅಂಗವಿಕಲ 
js ಐ 1 1 
ಬ್‌ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಅಟ್ಟ 1 1 
































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೦೧ 



















































































ವಿಷಯ: ಆಂಗ್ಲ ಭಾಷೆ 
ಸ್ಯಾ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಬ ಒಟ್ಟು ಹುದ್ದೆಗಳು ವರ್ಗೀಕರಣ 
ಆರಾ ಹುದು, ಕಾರು ಪಜಾತಿ | ಪಪಂಗಡ | ಪ್ರವರ್ಗ! 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 1 1 | ಶ್ರ 6 
2 | ಗ್ರಾಮೀಣ ಅ 1 
ke) 3 | ಅಂಗವಿಕಲ 1 
1 ಐ 8 8 1 
% 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಜಒಟ್ಟು| 1 1 1 1 4 8 
* ಅಂಗವಿಕಲಅಭ್ಯರ್ಥಿ : ಸಾಮಾನ್ಯ : ದೃಷ್ಟಿ ಮಾಂಧ್ಯತೆ ಉಳ್ಳವರು 








ಉಪನಿರ್ದೇಶಕರು ಹಾಗೂ ಆಯ್ಕೆಪ್ರಾಧಿಕಾರಿ 
PR-60 ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಮಗಳೂರು 
SC-50 


೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಉತ್ತರಕನ್ನಡ ಜಿಲ್ಲೆ ಕಾರವಾರ. 


ಮೇಮಕಾತಿ ಅಧಿಸೂಚನೆ 
ಸಂಖ್ಯೆ:ಇ2ಪ್ರಾಶಾ.ಶಿ:ನೇಮಕ: 85/2014-15 ದಿನಾಂಕ:23ನೇ ಮಾರ್ಚಿ 2015 


ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 

ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 

ದಿನಾಂಕ:09.08.2001. 

2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012, ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014 ದಿನಾಂಕ: 10.04.2014 
11] ಸರ್ಕಾರಿ ಆದೇಶ 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾರೂ ಅಡಿ:6026:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಶತಾ ಪರೀಕ್ಸೈ (ಟಿ.ಇ.ಟಿ)ಯಲ್ಲಿ ಅರ್ಹತೆದಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 

ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 
ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 








ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ಆಯ್ಕೆ 


ಸು, ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


೩೦೩ 





03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 
04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ [ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











057 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 
06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 





ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ” ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ವಏಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಲೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೦೫ 





11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಶಶಿಕ್ಷಕ/ಶಿಕ್ಷಕಿ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌ -2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 


೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಹೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೦೭ 
ಮತು 





ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಷಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 
ಟೆಪ್ಟಣಿ: ಗೌರವ ಶಿಕ್ಷಕರೆಂದರೆ: 
ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 























10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


೩೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % +೬ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ 


ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/60೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಲ್ಪ 
೧. 

ಎಂತ 

ಯ್ತು 


ಅ 


ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wiಗta್ರೀ ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 


ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಲ್ಪ 
೧. 

ಎಮು 

ಯ್ತು 


ಅ 


ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೦೯ 





*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 
11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-೬ ([ನಿಯಮ-3.ಎ(2)(3)1.. ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭರ್ಥಿಗಳು. ದಿನಾಂಕ:13.02.2003 


ಬು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ಠಿ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


11 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” 'ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 
ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೧೧ 





ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಬಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಲ ಹ Lepros Hearin Locomotors 4 Mentall 
Bp HOW 10] Cured i Disability Meneillyall RE 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA., FDA., SDA., 
Typist, Steno Typist, Steno 
& Group D., & Group D 
Posts. 


























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 


೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಅಭರ್ಥಿಗಳ 


ಇ 


ಪತ್ರದಲ್ಲಿ ಶ್ರವಣ ದೋಷದ 


ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
a ಕ್‌ 


ಪ್ರಮಾಣವನ್ನು 


ಡೆಸಿಬಲ್ಸ್‌ 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 


VISUAL DISABILITY 


| Definition : Blindness refers to a condition where a person suffers from any of the condition , namely 


i total absence of sight: or 


il) visual acuity not exceeding 6/60 of 20/200 (snellen) in the better eye with best correcting lenses: or 


111) Limitation of field of vision subtending an angle of 20 degree or worse : 


2. Low Vision: Persons with low vision means a person with a impairment of vision of less than 6/18 to 


6/60 with best correction in the better eye of impairment of field in anyone of the following categories:- 


a) reduction of fields less than 50 degrees 


b) Heminaopia with macular involvement 


0) Altitudinal defect involving lower fields. 


3. Categories of Visual Disability All with Correction 

















[Decibels] ಗಳ ಲ್ಲಿ 























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಸ 

10*_20* 3/60 to Nil 75% 
Category 111 3/60 to 1/60 as Of vision F:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
೪0 Field Of vision 10* WE 





Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೧೩ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 
ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ್‌ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು 1 ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 ] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಸೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 


ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 


ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 


ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 


೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 

ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನ್‌ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 


ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 


ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 

ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೧೫ 





ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 

ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಪ್ರ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕ್‌ಳಗಿನಂತಿದೆ.(1-5ನೇ ತರಗತಿ) 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 

















೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





22 1] ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


S488 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


[se] ೧ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೧೭ 





ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಮೀಸಲಾತಿಂ» [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 


14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 


ಪರಿಗಣಿಸದೇ ತಿರಸ್ಕರಿಸಲಾಗುವುದು. 


16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 


17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 


ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 


18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 


ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 


19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಘಫಂಡಮೆಂಟಿಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 


ಹೊಂದಿರತಕ್ಕದ್ದು. 
ಹೆಚ್ಚಿನ ಏವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಸೃಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
ಸಂಪರ್ಕಿಸಬಹುದು. 


2 


al 


ಸಹಿ;- 
ಆಯ್ಲೆ ಪಾಧಿಕಾಲಿ ಹಾಡೂ ಜಲ್ಲಾ ಉಪನಿದೇವಪಕರು (ಆಡು 
ಉತ್ತರ ಕನ್ನಡ ಜಿಲ್ಲೆ 





























































































































೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ 
1-5ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಚ ik ಪು ಹುದ್ದೆಗಳು ii ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಈ ಡೆ 3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು | ಹುದ್ದೆಗಳು ದ ಸ ಎ ಬಿ | ಪ 
1 | ಇತರೆ 1 1 1 
2 | ಗ್ರಾಮೀಣ ಅ 1 1 2 
ಹೊನ್ನಾವರ 6 6 3 | ಅಂಗವಿಕಲ 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ. ನಿರಾ. ಅ 1 1 
ಒಟ್ಟೊ 1 1 1 3 6 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ eu ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಮಾ ಜ್‌ ಹುದ್ದೆಗಳು ಸ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 _ ಡೆ 3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು | ಹುದ್ದೆಗಳು ದ ಈ ಎ ಬಿ ಕ ಪ 
1 | ಇತರೆ 1 1 1 3 
2 | ಗ್ರಾಮೀಣ ಅ 1 1 
ಹೊನ್ನಾವರ ಸ ಸ ಕ 3 | ಅಂಗವಿಕಲ 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ. ನಿರಾ. ಅ 
ಒಟ್ಟು 1 1 2 4 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೧೯ 





















































ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 

ಬ್ಲಾಕ್‌ ಲಾಗ್‌ ಖಾಲಿ ಹ ಟ್ಟೆ ವರ್ಗೀಕರಣ ಘ್‌ ಜಿ 2 2 

ಹೆಸರು ಹುದ್ದೆಗಳು ಹುದ್ದೆಗಳು ನು ಪ.ಜಾತಿ | ಪ.ಪಂಗಡ ಪ್ರ ವರ್ಗ-1 ಚ್ಟ ಹ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 2 3 
2 ಗ್ರಾಮೀಣ ಅ 1 1 1 3 
3 | ಅಂಗವಿಕಲ 

ಭಟ್ಕಳ 1 8 8 
4 | ಮಾಜಿ ಸೈನಿಕ 1 1 
5 | ಕ.ಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 

ಒಟ್ಟು 1 1 1 1 4 8 



































ಉಪನಿರ್ದೇಶಕರು ಹಾಗೂ ಆಯ್ಕೆಪ್ರಾಧಿಕಾರಿ 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಕಾರವಾರ 



































































































































೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ 
6-8 ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಬ bs ವರ್ಗೀಕರಣ K ಹ 2 2 
ಹಸರು ಇ ದ್ದ ಇ ಈ ದ್ದೆ ಗು ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಸ ಡೆ 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 2 4 
2 | ಗ್ರಾಮೀಣ ಅ 
3 | ಅಂಗವಿಕಲ 
ಕಾರವಾರ 0 4 4 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟೊ 1 1 2 4 
ವಿಷಯ: ಆಂಗ್ರ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಬಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ್ರ ಬ ವರ್ಗೀಕರಣ ಫಾ ಕಾ 2 2 
ತೇ ಸ್ವ ದ್ದ ಬ ಇ ದ್ದೆ ಗಳು ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಹ ಸ್ರ 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 2 4 
2 | ಗ್ರಾಮೀಣ ಅ 
3 | ಅಂಗವಿಕಲ 
ಕಾರವಾರ 0 4 4 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 4 






























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೨೧ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ “i ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಬ BE ವರ್ಗೀಕರಣ ಘೌ ಸ್ಟ 2 2 
ಹೆಸರು ಹುದ್ದೆಗಳು ಹುದ್ದೆಗಳು ಬ] ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಸ ಚ 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 2 4 
2 ಗ್ರಾಮೀಣ ಅ 
3 | ಅಂಗವಿಕಲ 
ಅಂಕೋಲಾ 0 4 4 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 4 
ವಿಷಯ: ಆಂಗ್ರ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ si ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ BR ಷ್ಟು ವರ್ಗೀಕರಣ ಘಾ ಪ್‌ 2 2 
ಹೆಸರು ಹುದ್ದೆಗಳು ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 Me ಕ 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 J 4 
2 ಗ್ರಾಮೀಣ ಅ 
3 | ಅಂಗವಿಕಲ 
ಅಂಕೋಲಾ 0 4 4 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟೂ 1 1 2 4 

































































































































































೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ಟ್ಟೆ ವರ್ಗೀಕರಣ ಘ್‌ ಜಿ 2 2 
ಹೆಸರು ಹುದ್ದೆಗಳು ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಕ ಸ 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 ಲ 4 
2 ಗ್ರಾಮೀಣ ಅ 
3 | ಅಂಗವಿಕಲ 
ಕುಮಟಾ 0 4 4 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 4 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ si ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ BR ಷ್ಟು ವರ್ಗೀಕರಣ ಘಾ ಪ್‌ 2 2 
ರು ಹುದ್ದೆಗಳು ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | ಕ 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 2 
2 ಗ್ರಾಮೀಣ ಅ 
3 | ಅಂಗವಿಕಲ 
ಕುಮಟಾ 0 2 2 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 




































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೨೩ 
ವಿಷಯ: ಆಂಗ್ರ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ಟ್ಟೆ ವರ್ಗೀಕರಣ 2 2 
ಹೆಸರು ಹುದ್ದೆಗಳು | ಹುದ್ದೆಗಳು ಜ ಪಾಂ ಬ ತ್ತು ಸಾಮಾನ್ಯ ಚಟ್ಟು 
1 | ಇತರೆ 1 2 
2 ಗ್ರಾಮೀಣ ಅ 1 
3 | ಅಂಗವಿಕಲ 
ಕುಮಟಾ 0 6 6 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 3 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಇಟ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ತ be ವರ್ಗೀಕರಣ 2 2 
ಹೆಸರು ಹುದ್ದೆಗಳು | ಹುದ್ದೆಗಳು ಜಿ 110.0 ಸಾ ಒಟ್ಟು 
1 | ಇತರೆ 
2 ಗ್ರಾಮೀಣ ಅ 
3 | ಅಂಗವಿಕಲ 
ಹೊನ್ಸಾವರ 0 1 1 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ. ನಿರಾ. ಅ 
ಒಟ್ಟು 






























































































































































೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ eu ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಚ್‌ ಸ ವರ್ಗೀಕರಣ ತ ಕ್‌ 2 2 
ಚರು ಹುದ್ದೆಗಳು ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ವ ಇ 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 2 4 
2 ಗ್ರಾಮೀಣ ಅ 
3 | ಅಂಗವಿಕಲ 
ಹೊನ್ನಾವರ 0 4 4 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ. ನಿರಾ. ಅ 
ಒಟ್ಟು 1 1 2 4 
ವಿಷಯ: ಆಂಗ್ರ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ Ae ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ket ವರ್ಗೀಕರಣ ಸ್‌ ಸ 2 2 
ಹೆಸರು ಹುದ್ದೆಗಳು ಹುದ್ದೆಗಳು ಬ] ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ತ | 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 1 2 5 
2 ಗ್ರಾಮೀಣ ಅ 
3 | ಅಂಗವಿಕಲ 
ಹೊನ್ನಾವರ 0 5 5 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ. ನಿರಾ. ಅ 
ಒಟ್ಟು 1 1 1 2 5 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೨೫ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 

ಬ್ಲಾಕ್‌ ಲಾಗ್‌ ಖಾಲಿ ಹ ಟ್ಟೆ ವರ್ಗೀಕರಣ ಘ್‌ ಜಿ 2 2 

ಹೆಸರು ಹುದ್ದೆಗಳು ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಕ ಸ 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 2 4 
2 ಗ್ರಾಮೀಣ ಅ 
3 | ಅಂಗವಿಕಲ 

ಭಟ್ಕಳ — 4 4 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 

ಒಟ್ಟು 1 1 2 4 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ si ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 

ಬ್ಲಾಕ್‌ ಲಾಗ್‌ ಖಾಲಿ BR ಷ್ಟು ವರ್ಗೀಕರಣ ಘಾ ಪ್‌ 2 2 

ರು ಹುದ್ದೆಗಳು ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | ಕ 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 2 
2 ಗ್ರಾಮೀಣ ಅ 
3 | ಅಂಗವಿಕಲ 

ಭಟ್ಕಳ — ಕ್ರಿ 2 
4 ! ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 

ಒಟ್ಟು 1 1 2 









































೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 






















































































ವಿಷಯ: ಆಂಗ್ರ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 

ಬ್ಲಾಕ್‌ ಲಾಗ್‌ ಖಾಲಿ ಹ ಟ್ಟೆ ವರ್ಗೀಕರಣ ಘ್‌ ಜಿ 2 2 

ಹೆಸರು ಹುದ್ದೆಗಳು ಹುದ್ದೆಗಳು ನು ಪ.ಜಾತಿ | ಪ.ಪಂಗಡ ಪ್ರ ವರ್ಗ-1 ಚ್ಟ ಹ 3ಎ | 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 1 2 5 
2 ಗ್ರಾಮೀಣ ಅ 1 1 
3 | ಅಂಗವಿಕಲ 

ಭಟ್ಕಳ ಣೆ 6 6 
4 ! ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 

ಒಟ್ಟು 1 1 1 3 6 
PR-61 ಉಪನಿರ್ದೇಶಕರು ಹಾಗೂ ಆಯ್ಕೆಪ್ರಾಧಿಕಾರಿ 


5೦-50 ಸಾರ್ವಜನಿಕ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಕಾರವಾರ 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೨೭ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಹಾಸನ ಜಿಲ್ಲೆ ಹಾಸನ 


ಮೇಮಕಾತಿ ಅಧಿಸೂಚನೆ 





ಸಂಖ್ಯೆ: ಸಿ[1]ಪ್ರಾ.ಶಾ.ಶಿ:ನೇಮಕ: 133-134/2014-15, ದಿನಾಂಕ:23ನೇ ಮಾರ್ಚಿ 2015 


ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಐಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈ ಕಉ 2014, ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌ ೫. ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ 
ದಿ ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾಗೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 


27-04-2015 ರಂದು ಅರ್ಹರಾಗಿರುವ ಹಾರೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಕತೆಗಳಿನಿ ಅರ್ಹತಾ 


ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 


ಅರ್ಜಿಗಳನ್ನು ನಾ ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಸಮತ 
ಪರಿಗಣಿಸಲಾಗುವುದಿಲ್ಲ 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಎ1೫ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಪಟ ಚಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 





೩೨೮ ಭಾಗ ೫ 


ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ” ಪ್ರತ್ಯೇಕವಾಗಿ ನೀಡಲಾಗಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೨೯ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


i 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 

ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 

* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕಿ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉಪನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಟಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೩೧ 





ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಬ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 


೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 


ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 





ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಸಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೩೩ 





ಬಿ) 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಟಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % ೬ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ 


ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


* 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಲ್ಪ 
೧. 

ಎ 

ಯ್ತು 


ಅ 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wiಗta್ರೀ) ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 


ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಲಿ 
೧ 
ಲ್ಕ ೪೮ 


೩೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ! ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: [Le] 


01. 


02. 


03. 


ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1. ಸರ್ಕಾರದ 

ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ನಮೂನೆ-ಇ ([ನಿಯಮ-3.ಎ(2)(3)1.. ಸರ್ಕಾರದ 

ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 

ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 

ಅಭರ್ಥಿಗಳು. ದಿನಾಂಕ:13.02.2003 


ಬು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌| ರೂಲ್ಸ್‌ 1977ರ 


ಸೈನಿಕರಿಗೆ 10 ನಿಯಮ-9[1]ರನ್ವಯ ಹಾಗೂ ಸರ್ಕಾರದ ಆದೇಶ 


ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 


ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 





ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 


ON 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೩೫ 











06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 
ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12] ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕೆ. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 





೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸೂಚನೆ: 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


'ಮಾಜಿ ಸೈನಿಕ” ಸಶಸ್ತ್ರ ದರದ ಸದಸ್ಯ § ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವ್ರ 
ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೋೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 




















ಹ Lepros Hearin Locomotors S Mentall 
Blind NS ಕ 110/1 Disability Menlo Heed 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 

















ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೩೭ 








Typist, Steno 
& Group D., 


Typist, Steno 
& Group D 
Posts. 


* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 





























ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision 1 

10-20 3/60 to Nil 75% 
Category 111 3/60 to 1/60 ತ Of vision 7.೧ at 1 ft to Nil 100% 
Category IV F:C ೩1 ftto Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
2 Field Of vision 10* ಈ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-।, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು 1 ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 


ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು 


ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 
17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 


ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಸಲ್ಲಿಸಬೇಕಾಗುತ್ತದೆ. ಆದರೆ, 


ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಟೇಪಣೆಗಳನ್ನು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೩೯ 





ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
19 ] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 
* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 
ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 
ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 


ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 


ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 

ಅರ್ಹತೆ ಪಡೆಯುವುದಿಲ್ಲ. 

20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 

* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 

21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 
. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 

ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 

ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

6%. ಪ್ರಶ್ನೆ ಪತ್ರೆಕ್‌ಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಷೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಬಕರ ಅರ್ಹತಾ ರೀಕ್ಸ್‌ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕ್‌ಳಗಿನಂತಿದ್‌ (1-5ನೇ ತರಗತಿ) 
































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 


























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 

















22°F ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: !ಎನ್‌.ಸಿ.ಟಿ ಇ., ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 

01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 

02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೪೧ 





03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 

1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 

ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 


ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


AJ 


, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


S488 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


12. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ. ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡ್‌ದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





13. 


14. 


15. 


16. 


17. 


18. 


19. 


ಬ 


ಸಂ 


ಸಮಿ ೇಕರಣಕ್ಕೆ ಆಯ್ಕೆ 


ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಟಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 
ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಬೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 
ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 
ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 
ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 
ಪ್ರಾಥಮಿಕ ಶಾಲಾ ಶಿಕ್ಬಕರ ನೇಮಕಾತಿಗೆ ನಡೆಸಲಾಗುವ ಸ್ಮರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಸ ಕ್ರಿ 
ಪರ್ಕಿಸಬಹುದು. 


.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, ಹಾಸನ ಜಿಲ್ಲೆ.ಹಾಸನ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೪೩ 


























































































































ಆಯ್ದೆ ಪ್ರಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಾಸನ ಜಿಲ್ಲೆ 
2014-15ನೇ ಸಾಲಿನಲ್ಲಿ ಹಾಸನ ಜಿಲ್ಲೆಯ 1ರಿಂದ 5 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಹ "ಹುದ್ದೆಗಳು ಹುದ್ದೆಗಳು ಜ್‌ ಪ.ಜಾತಿ | ಪಪಂಗಡ | ಪ್ರವರ್ಗ-1 |2 ಎ |2 ಬಿ |3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಜೆ ಜೆ pl i ಅ ॥ ಈ 
ಇತರೆ 1 1 2 
ಗ್ರಾಮೀಣ ಅ 1 1 2 
RB ಅಂಗವಿಕಲ 0 
3 0 4 4 
ಶ್ರ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಟು 1 1 2 4 
ಏಸ 
ವಿಷಯ ಸಾಮಾನ್ಯ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ ಜೆ ಪ್ರಕಟಿತ ಖಾಲಿ ಒಟ್ಟು 
ಬ್ಲಾಕ್‌ ಹಹಃ "ಹುದ್ದೆಗಳು ಹುದ್ದೆಗಳು ನ ಪ.ಜಾತಿ | ಪಪಂಗಡ | ಪ್ರವರ್ಗ-1 |2 ಎ |2 ಬಿ |3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಚ ದ್ದೆ ಮ ಸ ಸ ಪ.ಜಾ ಪ.ಪ ಪ್ರ ತಾ ಎ ಎ ಸಾ: ್ಯ [A ನ 
ಇತರೆ 1 1 1 3 
ಗಾಮೀಣ ಅ 1 1 
8 [Wl 
ಇ ಅಂಗವಿಕಲ 0 
5 0 5 5 
% ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 0 
ಒಟ್ಟು 1 1 0 1 0 |0|0 2 5 



























































































































































೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ವಿಷಯ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಐ ಪಕಟಿತ ಖಾಲಿ ಒಟು ತ್‌ 
ಬ್ಲಾಕ್‌ ಈ "ಹುದ್ದೆಗಳು ಗು ನರರ ಪವರ್ಗ-1 |2ಎ 2ಬಿ 13ಎ ಟ್ಟ 
ಹೆಸರು ಹುದ್ದೆಗಳು ಜ ಜ ಹ್‌ ಒಟ್ಟು 
ಇತರೆ 2 1 10 
ಗಾಮೀಣ ಅ 1 1 5 
(A ಆ 
T ಅಂಗವಿಕಲ 1 
ತ್ವ ಐ 17 17 
B ಮಾಜಿ ಸೈನಿಕ 1 
ಸ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
1 3 1 17 
ವಿಷಯ ಸಾಮಾನ್ಯ 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು ( 100ರ ವೃತ್ತ) 6 | ರಿಂದ | 21 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಈ ಪಕಟಿತ ಖಾಲಿ ಒಟು 
ಬ್ಲಾಕ್‌ ಲಾಗ್‌ SE ವ ಸ ವರ್ಗೀಕರಣ 
ಇತರೆ 1 1 1 8 
ಗ್ರಾಮೀಣ ಅ 1 3 
ಇ 
H ಅಂಗವಿಕಲ 
ಬ್ರ ಐ 10 10 
¥ ಮಾಜಿ ಸೈನಿಕ 1 
ಕ.ಮಾ.ಅಭ್ಯರ್ಥಿ 1 
ಯೋ.ನಿರಾ.ಅ 1 3 
ಒಟ್ಟು 3__3__3 16 









































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 








ಆಯ್ತೆ ಪ್ರಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಾಸನ ಜಿಲ್ಲೆ 





2014-15ನೇ ಸಾಲಿನಲ್ಲಿ ಹಾಸನ ಜಿಲ್ಲೆಯ 6 ರಿಂದ 8 ನೇ ತರಗತಿಗಳ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 

















































































































ವಿಷಯ ಸ.ಶಿ.ಸಾಮಾನ್ಯ 
ತಾಲ್ಲೂಕು/ ಬಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
( ಈ ಪಕಟಿತ ಖಾಲಿ ಒಟ್ಟು 
ಬ್ಲಾಕ್‌ ಲಾಗ್‌ ನ್‌ ಛ ವರ್ಗೀಕರಣ 
ಸ ಪ.ಜಾ: ಪ.ಪ ಪವರ್ಗ- ಎ ಬಿ ಎ ಬಿ ಸಾ ಒ 
ಹೆಸರು ಹುದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫ್ರವರ್ಗ-। |2 ಎ 2 ಬಿ|3ಐ|3 ಮಾನ್ಯ | ಒಟ್ಟು 
೧ 
ಇತರೆ 1 1 1 2 5 
ಗ್ರಾಮೀಣ ಅ 
8 AL 
" 0 5 5 ಅಂಗವಿಕಲ 
ಬ 
ಜಿಸ್ಟೆ 
ಸಿ ಮಾಜಿ ಸ್ವೆನಿಕ 
9 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು | 1 1 1 00010 2 5 
ವಿಷಯ ಸ.ಶಿ.ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪಿತ ಜಾರ ಜು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ SE ಈಡಿ ಕ ವರ್ಗೀಕರಣ 
ಹೆಸರು ಹುದೆಗಳು ಐ ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-! |2 ಎ 2 ಬಿ |3ಎಐ | 3ಬಿ | ಸಾಮಾನ್ಯ | ಒಟ್ಟು 
[a] 
ಇತರೆ 1 1 2 
ಗ್ರಾಮೀಣ ಅ 
ಇ 
§ 1 4 3 ಅಂಗವಿಕಲ 
1 
ಶಿ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು] 1 1 2 



































ಭಾಗ ೫ 





































































































೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ವಿಷಯ ಸ.ಶಿ.ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಸರಿತ ಜಟ ನ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಕು BE ಹ ವರ್ಗೀಕರಣ 
ಇತರೆ 1 2 
ಗ್ರಾಮೀಣ ಅ 1 
1] ಅಂಗವಿಕಲ 
5 0 7 7 
ಜಿ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 3 
ವಿಷಯ ಸ.ಶಿ.ಸಾಮಾನ್ಯ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಪಾಲು ಬಾ ಪ್ರಕಟಿತ ಖಾಲಿ ಒಟ್ಟು 
ಬ್ಲಾಕ್‌ ಲಾಗ್‌ ಸಥ ಸಿ ಹ ವರ್ಗೀಕರಣ 
ಇತರೆ 
ಣಿ ಗ್ರಾಮೀಣ ಅ 
T ಅಂಗವಿಕಲ 
ಸ್ತ ಐ 1 1 
B ಮಾಜಿ ಸೈನಿಕ 
ಸ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 




































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ವಿಷಯ ಸ.ಶಿ.ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಸಚ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ನ್‌ ಛ ವರ್ಗೀಕರಣ 
ಹೆಸರು ಹುದೆಗಳು ಹುದ್ದೆಗಳು ಹುದ್ದೆಗಳು ಪ್ರವರ್ಗ-1 2ಜಚಿ । 3ಎ | 3ಬಿ ಸಾಮಾನ್ಯ 
[a] 
ಇತರೆ 1 2 
ಗ್ರಾಮೀಣ ಅ 1 
R 0 6 6 ಅಂಗವಿಕಲ 
B ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 3 
ವಿಷಯ ಸ.ಶಿ.ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಜಾಪಿ ps ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ನ್‌ ಆ ವರ್ಗೀಕರಣ 
ಹೆಸರು BS ಹುದ್ದೆಗಳು ಹುದ್ದೆಗಳು ಪ್ರವರ್ಗ-1 2 ಬಿ |3ಎ | 3ಬಿ | ಸಾಮಾನ್ಯ 
೦ಎ 
ಇತರೆ 1 2 
ಗ್ರಾಮೀಣ ಅ 1 
[ ಅಂಗವಿಕಲ 
p ೬ 6 6 
k ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 3 












































೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


























































































































ವಿಷಯ ಸ.ಶಿ.ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಸರಿತ ಜಟ ನ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ್‌ ಆ ವರ್ಗೀಕರಣ 
ಹು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಫ್ರವರ್ಗ-। ,2 ಎ | 2 ಬಿ | 3ಐ | 3ಬಿ, ಸಾಮಾನ್ಯ | ಒಟ್ಟು 
ಇತರೆ ಡಿ 1 1 2 1 3 10 
ಗ್ರಾಮೀಣ ಅ 2 2 
wp 
H ಅಂಗವಿಕಲ I+ 1 
ಬ್ರ ಐ 13 13 
¥ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 1 2 1 6 13 
*ದೃಷ್ಠಿಮಾಂದ್ಯ ಅಭ್ಯರ್ಥಿಗೆ 
ವಿಷಯ ಸ.ಶಿ.ಆಂಗ್ಲ 
ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಶಾಲ್ಲೂಕು/ ಜಟ ಪ್ರಕಟಿತ ಖಾಲಿ ಒಟ್ಟು ಹ 
ಬ್ಲಾಕ್‌ ಲಾಗ್‌ ಸ ಆ ವರ್ಗೀಕರಣ 
ಚ್‌ ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಫ್ರವರ್ಗ-। |, 2 ಎ | 2 ಬಿ | 3ಐ | 3ಬಿ , ಸಾಮಾನ್ಯ | ಒಟ್ಟು 
ಇತರೆ 1 1 1 ಡೆ 5 
ಗ್ರಾಮೀಣ ಅ 
RB 
ಇ ಅಂಗವಿಕಲ 
5 0 5 5 
- ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 2 5 






































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 

















































































































ವಿಷಯ ಸ.ಶಿ.ಆಂಗ್ಲ 
ತಾಲ್ಲೂಕು/ ಬ್ಯಾಕ್‌ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಪಕಟಿತ ಖಾಲಿ ಒಟು 1. 
ಬ್ಲಾಕ್‌ ಲಾಗ್‌ ಆ ವರ್ಗೀಕರಣ 
ರು ಹಟ ಹುಡಿ ಹುದ್ದೆಗಳು ಪ್ರವರ್ಗ-1 2 ಬಿ | 3ಎ 3ಬಿ | ಸಾಮಾನ್ಯ 
[a] 
ಇತರೆ 1 
ಗ್ರಾಮೀಣ ಅ 
ಸ್ಥ ಅಂಗವಿಕಲ 
% 0 2 2 
ಶಿ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 
ವಿಷಯ ಸ.ಶಿ.ಆಂಗ್ಲ 
ತಾಲ್ಲೂಕು ಬ್ಯಾಕ್‌ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ ಕೆ ಪ್ರಕಟಿತ ಖಾಲಿ ಒಟ್ಟು ಖು ತ 
ಬ್ಲಾಕ್‌ ಲಾಗ್‌ br ಆ ವರ್ಗೀಕರಣ 
ಹೆಸರು ಹ ಹುದ್ದೆಗಳು ಹುದ್ದೆಗಳು ಪ್ರವರ್ಗ-1 2 ಬಿ | 3ಎ 3ಬಿ | ಸಾಮಾನ್ಯ 
[a] 
ಇತರೆ 1 2 
ಗ್ರಾಮೀಣ ಅ 1 
B ಅಂಗವಿಕಲ 
ಧ್ರ 0 7 7 
$ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 3 






































ಭಾಗ ೫ 


















































































































































೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ವಿಷಯ ಸ.ಶಿ.ಆಂಗ್ಲ 
ತಾಲ್ಲೂಕು/ ಬ್ಯಾಕ್‌ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಪ್ರಕಟಿತ ಖಾಲಿ ಒಟ್ಟು ತ್‌ 
ಬ್ಲಾಕ್‌ ಲಾಗ್‌ ಕ ವರ್ಗೀಕರಣ 
ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 12 ಬಿ !3ಎಐಎ | 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಟಿ 
ಇತರೆ 1 1 
8 ಗ್ರಾಮೀಣ ಅ 
pel 
WB ಅಂಗವಿಕಲ 
ಕ ಅ 1 1 
ಈ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 
ವಿಷಯ ಸ.ಶಿ.ಆಂಗ್ಲ 
ತಾಲ್ಲೂಕು / ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಪ್ರಕಟಿತ ಖಾಲಿ ಒಟ್ಟು 
ಬ್ಲಾಕ್‌ ಲಾಗ್‌ ವರ್ಗೀಕರಣ 
ಹುದೆಗಳು ಹುದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 12 ಬಿ !3ಎಐಎ | 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಇ ಇ ಆ 
ಇತರೆ 1 1 1 2 5 
ಗ್ರಾಮೀಣ ಅ 1 1 
R ಅಂಗವಿಕಲ 
ಠಿ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 3 6 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೫೧ 
































































































































ವಿಷಯ ಸ.ಶಿ.ಆಂಗ್ಲ 
ತಾಲ್ಲೂಕು/ ಬ್ಯಾಕ್‌ ದ 3 
ಣ ಶೆ ಪಕಟಿತ ಖಾಲಿ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಇ `್ಟ ವರ್ಗೀಕರಣ 
re ತು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫ್ರವರ್ಗ-। 2 ಎ 2 ಬಿ |3ಎಐ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 1 2 5 
pe ಗ್ರಾಮೀಣ ಅ 1 1 
k 
ಸ ಜಿ ಸ ಅಂಗವಿಕಲ 
p ೦ 6 6 
3 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 3 6 
ವಿಷಯ ಸ.ಶಿ.ಆಂಗ್ಲ 
ಸಾಕು ಬ್ಯಾಕ್‌ iis kee ki ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ್‌ ಈ ವರ್ಗೀಕರಣ 
Wee SS ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫ್ರವರ್ಗ-। 2 ಎ 2 ಬಿ |3ಎಐ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ ಶಿ 1 1 2 1 3 10 
ಗ್ರಾಮೀಣ ಅ 2 2 
H ಅಂಗವಿಕಲ 1 1 
3 ಅ 13 13 
# ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 1 2 1 6 13 
*ದೃಷ್ಠಿಮಾಂದ್ಯ ಅಭ್ಯರ್ಥಿಗೆ 
೧೫-62 ಆಯ್ದೆ ಪ್ರಾಧಿಕಾರಿಗಳು ಮತ್ತುಉಪನಿರ್ದೇಶಕರು 


50-50 ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಸನ ಜಿಲ್ಲೆ,ಹಾಸನ 


೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿರಸಿ ಶೈಕ್ಷಣಿಕ ಜಿಲ್ಲೆ ಶಿರಸಿ 


ಮೇಮಕಾತಿ ಅಧಿಸೂಚನೆ 
ಸಂಖ್ಯೆ:ಆ.ವಿ2:ಪ್ರಾಶಾ.ಶಿ:ನೇಮಕ:65/2014-15, ದಿನಾಂಕ:23ನೇ ಮಾರ್ಚಿ 2015 





ಟಿಷಯಿ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಷಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಫರ್ಧಾತ್ಮಕ] ಪರೀಕ್ಷೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 

ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 

ದಿನಾಂಕ:09.08.2001. 

2] ಸರ್ಕಾರಿ ಆದೇಶ 
3] ಸರ್ಕಾರಿ ಆದೇಶ 
4] ಸರ್ಕಾರಿ ಆದೇಶ 


ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 

ಸ 

ಸ 

5] ಸರ್ಕಾರಿ ಆದೇಶ ಸ 
ಸ 

ಸಂ: 


ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
ಇಡಿ:238:ಪಿಬಿಐ:2012, ದಿನಾಂಕ:21.01.2013. 


ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 


61 ಸರ್ಕಾರಿ ಆದೇಶ ಕ 


7] ಸರ್ಕಾರಿ ಆದೇಶ 

8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012, ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 


11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 


0 
0 
0 
0 
ಲ್ಲ 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾರೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 27- 
04-2015 ರಂದು ಅರ್ಕರಾಗಿರುವ ಹಾಗೂ ಶಿಕ್ಬಕರ ಅರ್ಶತಾ ಪರೀಕ್ಸೆ (ಟಿ.ಇ.ಟಿ)ಯಲ್ಲಿ ಅರ್ಹತೆದಳಿನಿ ಅರ್ಹತಾ 
ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೫೩ 





ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ, ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





08] ಅಭ್ಯರ್ಥಿಗಳ ಅರ್ಹತೆ: 


01. 


02. 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


ವಿದ್ಯಾರ್ಹತೆ: 

ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ಟಿಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 
[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೈಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 


ಅಥವಾ 


ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಬಕರ ಅರ್ಹತಾ ಪರೀಕ್ಲೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೫೫ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 





11 6-8 ನೇ ತರಗತಿಯಲ್ಲಿನ ಉಸ್ಫತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನಶ್ರೌ 6ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌ -2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 


೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಬ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೫೭ 





ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 


ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
yh ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
Le] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 





೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 

* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 

9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ರಿಗ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

* ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 

ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (lide SSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ವಿಮ: 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06,  ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ., ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ 15 


© 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೩೫೯ 





ಸರಾಸರಿ ಶೇಕಡಾವಾರು 


ಅ 


ತ ಅಂಕಕ್ಕೆ 
3 
ನರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: [Le] 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು 


02. ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ 
ಅಭರ್ಥಿಗಳು. 


ಜು 


03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ 


ನಮೂನೆ-ಡಿ [ನಿಯಮ-3.ಎ(2)(3)1, ಸರ್ಕಾರದ 
ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ನಮೂನೆ-೬ ([ನಿಯಮ-3.ಎ(2)(3)1.. ಸರ್ಕಾರದ 
ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ನಮೂನೆ-ಎಫ್‌ [ನಿಯಮ-3.ಎ(2)(3)] ಸರ್ಕಾರದ 
ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 


ಅಭ್ಯರ್ಥಿಗಳು. ದಿನಾಂಕ:13.02.2003 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 


ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 

















01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 

ಸೈನಿಕರಿಗೆ 10 ನಿಯಮ-9[1]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 
ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಲರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 





ON 








ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








೩೬೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 














05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸ್ಯ ನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದ್‌ ಶ್ರ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ) ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ” ಹೆಂಡತಿ ಅಥವಾ ಡುತ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅಹರಾಗಿರುವಾಳೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ py 


[ಅ ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 


ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 


ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೬೧ 





ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು 

ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ 


ಕ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


ತ್ಯಜಿಸಲು ಅನುಮತಿ 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಕ ಚ Lepros Hearin Locomotors P Mentall 
Blind OW vl id. 11/3... Disability Menudlyall Retarded 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-ll, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,, Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
































೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
Teachers. Teachers. 
FDA., SDA,, FDA., SDA,, 
Typist, Steno Typist, Steno 
& Group D., & Group D 
Posts. 





























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10*-20* 3/60 to Nil 75% 
Category 111 3/60 to 1/60 ಹ Of vision F:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10 
One Eyed Persons F:C at 1 ft to Nil or 
Ws Field Of vision 10* ಸ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2.ಐ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೬೩ 





ದಿನಾಂಕ:10.08.2005ರಲ್ಲಿ ನಿಗದಿ. ಪಡಿಸಲಾದ ನಮೂನ್‌ೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 
ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 ] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 
ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 


ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 


ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಸೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 


ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 


೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ೀಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಸೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 





ಆಕೆ 


19 ] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 
* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 
ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 


ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 

* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 

ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 

ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 

ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 


ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೬೫ 





ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

6%. ಪ್ರಶ್ನೆ ಪತ್ರೆಕ್‌ಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಷೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಬಕರ ಅರ್ಹತಾ ಪರೀಕ್ಸ್‌ ಸ್ನರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 








ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 

















22] ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: !ಎನ್‌.ಸಿ.ಟಿ ಇ., ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 

01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 

02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 


೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 

1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 

ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 

ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


se 


ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


23 1? ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೬೭ 





12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಬೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಬಣ ಇಲಾಖೆ, ಶಿರಸಿ ಶೈಕ್ಷಣಿಕ ಜಿಲ್ಲೆ ಶಿರಸಿ 





























































































































೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಉಪನಿರ್ದೇಶಕರು(ಆಡಳಿತ) ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿರಸಿ ಶೈಕ್ಷಣಿಕ ಜಿಲ್ಲೆ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ (ವಿಷಯ: ಕನ್ನಡ ಸಾಮಾನ್ಯ) 
ಶಾಭರು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಷ್‌ ತ್‌್‌ ಸ 
ಹಸರ ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 (2ಎ |2 ಬಿ | 3ಐ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 2 ೨ 7 
ಗ್ರಾಮೀಣ ಅ 1 1 1 1 1 3 8 
2 ಅಂಗವಿಕಲ 
ps] 0 17 17 
ಮಾಜಿ ಸೈನಿಕ | 1 2 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 3 |1 1 9 17 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ಯಾಕ್‌ ವ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಷ್‌ ತವ್‌ ಲ 
ಹೆಸರು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 (2ಎ |2 ಬಿ | 3ಐ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 2 1 2 4 9 
ಗ್ರಾಮೀಣ ಅ 1 1 4, 2 6 
ಕ 
ಅಂಗವಿಕಲ Ix 1 
ಟ್ರ 0 20 20 
ಗ್ದ ಮಾಜಿ ಸೈನಿಕ 1 1 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಓಟ್ಟು 3 1 1 3 1.1 10 20 
































x ದೃಷ್ಟಿಮಾಂದ್ಯರಿಗೆ ವಮೀಸಲಾಗಿರಿಸಿದೆ, 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೬೯ 








2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್‌ (ವಿಷಯ: ಕನ್ನಡ ಸಾಮಾನ್ಯ) 




















































































































ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ ದ 
ಹೆಸರು ಹುದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-। |2 ಎ |2 ಬಿ|3ಐ 3ಬಿ | ಸಾಮಾನ್ಯ ಒಟ್ಟು 
ಎ 
1 | ಇತರೆ 2 1 2 1| 1 5 12 
v 2 | ಗ್ರಾಮೀಣ ಅ 1 1 1 3 6 
H 
3 Q ಈ 2 3 | ಅಂಗವಿಕಲ 1 1 
4 | ಮಾಜಿ ಸೈನಿಕ 1 1 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 3 1 |1 10 20 
* ದೃಷ್ಟಿಮಾಂದ್ರರಿಗೆ ಮೀಸಲಾಗಿರಿಸಿದೆ, 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆಸರು ಹುದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1। |2 ಎ|2ಬಿ (3ಎ , 3ಬಿ. ಸಾಮಾನ್ಯ ಒಟ್ಟು 
[a] 
1 | ಇತರೆ 1 2 141.1 4 9 
2 | ಗ್ರಾಮೀಣ ಅ 1 1 9 4 
B 
¥ ಸ is is 3 | ಅಂಗವಿಕಲ 
೦ 
f 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 2 3 1|1 6 13 



























































































































































೩೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ (ವಿಷಯ: ಕನ್ನಡ ಸಾಮಾನ್ಯ) 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಪ.ಜಾತಿ ಪ.ಪಂಗಡ ಪ್ರವರ್ಗ-1 |2 ಎ | 2ಬಿ |3ಎ |3ಬಿ |, ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಬ 
1 | ಇತರೆ 2 1 1 1 1 1 3 10 
2 | ಗಾಮೀಣ ಅ 1 1 1 3 
Bp 
§ 3 | ಅಂಗವಿಕಲ 2% 2 
< 0 17 17 
B 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 1 1 
ಒಟ್ಟು 3 1 2 1 1 |1 8 17 
೫ ದೃಷ್ಟಿಮಾಂದ್ಯರಿಗೆ ವಮೀಸಲಾಗಿರಿಸಿದೆ, 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಪ.ಜಾತಿ ಪ.ಪಂಗಡ ಪ್ರವರ್ಗ-1 (2 ಎ | 2ಬಿ |3ಎ |3ಬಿ |, ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು he [| 
1 | ಇತರೆ ಟ್ರಿ 1 2 1 6 12 
2 ಗ್ರಾಮೀಣ ಅ 1 1 1 1 1 1 2 8 
3 | ಅಂಗವಿಕಲ I+ 1 
% 0 26 26 4 | ಮಾಜಿ ಸೈನಿಕ RE 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 1 1 
ಒಟ್ಟು 3 1 1 4|1|1|2| 13 |26 
































ತ ದೃಷ್ಟಿಮಾಂದ್ಯರಿಗೆ ವಮೀಸಲಾಗಿರಿಸಿದೆ, 





























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೭೧ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ (ವಿಷಯ: ಉರ್ದು ಸಾಮಾನ್ಯ) 
ತಾಲ್ಲೂಕು! ಬ್ಲಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಷ್‌ ನ್‌್‌ ಹ 
ಹು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ |2 ಬಿ|3ಐ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 2 
ಗ್ರಾಮೀಣ ಅ 1 1 
ಅಂಗವಿಕಲ 
ಚ್ದ ಐಂ 3 3 
ಷ್ಟ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 3 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಷ್‌ ತ್‌್‌ ಹ 
ಹೆಸರು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 (2ಎ (2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 2 4 
ಗ್ರಾಮೀಣ ಅ 1 1 
ಲ 
ಅಂಗವಿಕಲ I+ 1 
0 7 7 
4 ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 2 1 3 7 
































ತ ದೃಷ್ಟಿಮಾಂದ್ಯರಿಗೆ ವಮೀಸಲಾಗಿರಿಸಿದೆ, 






































































































































೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್‌ (ವಿಷಯ: ಉರ್ದು ಸಾಮಾನ್ಯ) 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ EE ಸಷ ಇ ಬಟ ಹ ಜ್ರ ಹ ಟು 
ಬಡು ಹುದ್ದೆಗಳು ಪ.ಜಾ ಪ.ಪಂ ಪ್ರವರ್ಗ ಸಾ! ಸ ಒ। ನ 
1 | ಇತರೆ 1 1 2 
2 | ಗ್ರಾಮೀಣ ಅ 1 1 
> 
§ 3 | ಅಂಗವಿಕಲ 
ಈ 0 3 3 
1 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 3 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಶಿರಸಿ ಶೈಕ್ಟಣಿಕ ಜಿಲ್ಲೆ 
ಉಪನಿರ್ದೇಶಕರು(ಆಡಳಿತ) ಹಾಗೂ ಆಯ್ದೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿರಸಿ ಶ್ರೈಕ್ಷಣಿಕ ಜಿಲ್ಲೆ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿದರ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್‌ (ಕನ್ನಡ ಸಾಮಾನ್ಯ) 
ಕು ವಾ್‌ ವಾ, 
ತಾಲ್ಲೂಕು/ ಬ್ಯಾಕ್‌ ತಾಪಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಗ ನು ಒಟ್ಟು ಹುದ್ದೆಗಳು ವರ್ಗೀಕರಣ | ಜ್‌ 2 
ಹೆಸರು ಹುದ್ದೆಗಳು ಬ ಪ.ಜಾತಿ ಪ.ಪಂಗಡ ಪ್ರವರ್ಗ-1 ವ 2 ಬಿ |3ಐ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 2 1 1 1 1 3 
2 | ಗ್ರಾಮೀಣ ಅ 2 2 
ಚ ಈ 12 12 3 | ಅಂಗವಿಕಲ I+ 1 
4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 2 1 1 1 | 1 6 12 
































*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 



































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೭೩ 
ತಾಲ್ಲೂಕು/ ಬ್ಯಾಕ್‌ ಸಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ತ ಡಿ ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಹೆಸರು ಮ ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2 2 ಬಿ (3ಎ | 3ಬಿ | ಸಾಮಾನ್ಯ | ಒಟ್ಟು 
[a] 
1 | ಇತರೆ 2 1 1 2 1 1 5 13 
2 | ಗ್ರಾಮೀಣ ಅ 1 2 3 
ಇ 
3 | ಅಂಗವಿಕಲ Ix 1 
A ಈ 17 17 
[: 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 LANE AE, 8 17 
*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿದರ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್‌(ಕನ್ನಡ ಸಾಮಾನ್ಯ) 
ತಾಲ್ಲೂಕು/ ಬ್ಯಾಕ್‌ pe ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ks ಚ ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಈಗ ನಟ್ಟ ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 K 2 ಬಿ (3ಎ | 3ಬಿ | ಸಾಮಾನ್ಯ | ಒಟ್ಟು 
[a] 
1 | ಇತರೆ 2 1 1 2 1 1 5 13 
2 | ಗ್ರಾಮೀಣ ಅ 1 2 3 
ಇ 
[3 NK ತ 2 3 | ಅಂಗವಿಕಲ 1 1 
8 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 2 | 1 3 8 17 
































*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 
































































































































೩೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು/ ಬ್ಯಾಕ್‌ ಪಟಿಕ ಬಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಹು ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಷ್‌ ತ್‌್‌ ಹ 
ಹೆಸರು ಹುದ್ದೆಗಳು ಬ ಪ.ಜಾತಿ ಪ.ಪಂಗಡ ಪ್ರವರ್ಗ-1 ಡೈ 2 ಬಿ (3ಎ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 2 1 1 1 1 3 9 
3 ಗ್ರಾಮೀಣ ಅ 2 2 
% 0 12 12 ಅಂಗವಿಕಲ I+ 1 
ಸ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 1 ೫-3 6 12 
*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿದರ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌(ಕನ್ನಡ ಸಾಮಾನ್ಯ) 
ತಾಲ್ಲೂಕು/ ಬ್ಯಾಕ್‌ ಟಾ ಸಷ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಖಾ 
ಬ್ಲಾಕ್‌ ಲಾಗ್‌ ನ ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಹೆಸರು ಹುದ್ದೆಗಳು ಬ ಪ.ಜಾತಿ ಪ.ಪಂಗಡ ಪ್ರವರ್ಗ-1 ಸ 2 ಬಿ |3ಐ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 2 1 1 2 1 4 1] 
ಗ್ರಾಮೀಣ ಅ 1 2 3 
ನ ಅಂಗವಿಕಲ 1 1 
§ 0 15 15 
3 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 3 1 1 2|1 7 15 
































*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 
































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೭೫ 
ತಾಲ್ಲೂಕು/ ಬ್ಯಾಕ್‌ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಪ್ರಕಟಿತ ಖಾಲಿ ನ 
ಬ್ಲಾಕ್‌ ಲಾಗ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 9 
ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2 ಬಿ | 3ಐ | 3ಬಿ , ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಸ ಎ ಆ 
1 | ಇತರೆ 2 1 1 1 1 1 5 14 
2 | ಗ್ರಾಮೀಣ ಅ 1 1 3 5 
p. 
3 | ಅಂಗವಿಕಲ I+ 1 
ಚ್ದ 21 21 
ಷ್ಟ 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 3 1 1 11 10 21 
*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿದರ ಶಿಕ್ಸಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ (ಉರ್ದು ಸಾಮಾನ್ಯ) 
ಕು ಪ್‌ ಸ | 
ತಾಲ್ಲೂಕು/ ಬ್ಯಾ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಇಡು ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 ಎ ಪಿಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 1 1 1 2 5 
2 | ಗ್ರಾಮೀಣ ಅ 
ಣೆ ಎ 5 5 3 | ಅಂಗವಿಕಲ 
ಖಿ 
4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 2 5 





























































































































೩೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು/ ಬ್ಯಾಕ್‌ ಹ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ EX ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಹು ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 ಟು 2 ಬಿ |3ಐ | 3ಬಿ. ಸಾಮಾನ್ಯ | ಒಟ್ಟು 
ಇತರೆ 1 1 
ಗ್ರಾಮೀಣ ಅ 
ಇ 
ಕ ೦ 1 1 ಅಂಗವಿಕಲ 
ಈ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಓಟ್ಟು 1 1 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿದರ ಶಿಕ್ಸಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ (ಉರ್ದು ಸಾಮಾನ್ಯ) 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಪಾ ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 |2ಎ/|2 ಬಿ. 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 
2 | ಗ್ರಾಮೀಣ ಅ 
3 ಸ ಅಂಗವಿಕಲ 
ಕ 4 | ಮಾಜಿ ಸೈನಿಕ 
8 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 






































ಕ 



























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೭೭ 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಪ.ಜಾತಿ ಪ.ಪಂಗಡ ಪ್ರವರ್ಗ-1 |2 ಎ 2 ಬಿ |3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಕ 
1 | ಇತರೆ 1 1 1 9 ತ್ರಿ 
B 2 ಗ್ರಾಮೀಣ ಅ 
1 3 | ಅಂಗವಿಕಲ 
3 0 5 5 
A 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 2 5 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿದರ ಶಿಕ್ಸಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ (ಉರ್ದು ಸಾಮಾನ್ಯ) 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್ರಕಟಿತ ಖಾಲಿ ಹುದ್ದೆಗಳು ಒಟ್ಟು ಹುದ್ದೆಗಳು ವರ್ಗೀಕರಣ 
ಪ.ಜಾತಿ ಪ.ಪಂಗಡ ಪ್ರವರ್ಗ-1 |2 ಎ 2 ಬಿ |3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಬ 
1 | ಇತರೆ 1 1 2 
2 ಗ್ರಾಮೀಣ ಅ 
Bp 
§ 3 | ಅಂಗವಿಕಲ 
< 0 2 2 
B 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 
































ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಶಿರಸಿ ಶೈಕ್ಟಣಿಕ ಜಿಲ್ಲೆ 
































































































































೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿದರ ಶಿಕ್ಪಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ (ಇಂಗ್ಲೀಷ) 
ತಾಲ್ಲೂಕು/ | ಬ್ಯಾಕ್‌ ಸು ಬಾತ್ರ ಕ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ ಷಃ ಸ ವರ್ಗೀಕರಣ 
ಷ್‌ ತ್‌್‌ ಸ 
ಹೆಸರು ಹುದ್ದೆಗಳು ಜ್ಜ ಜಿ! ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 2 1 1 5 13 
2 | ಗ್ರಾಮೀಣ ಅ 3 4 
3 | ಅಂಗವಿಕಲ I+ 1 
5 © 18 18 
ಖಿ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 2 1 1 9 18 
*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 
ತಾಲ್ಲೂಕು/ | ಬ್ಯಾಕ್‌ iis ತು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸತ ಹ ಚ ವರ್ಗೀಕರಣ 
ಷ್‌ ವ ನಿ ಸ 
ಹೆಸರು ಹುದ್ದೆಗ ಳು ಜಿ! ಜಿ! ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ ಟ್ರ 1 1 2 1 1 5 13 
2 | ಗ್ರಾಮೀಣ ಅ 1 2 3 
He) Nf 
ಕ ೨ 17 17 3 | ಅಂಗವಿಕಲ I+ 1 
4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 2 1 1 8 17 
































*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 



































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೭೯ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿದರ ಶಿಕ್ಪಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ (ಇಂಗ್ಲೀಷ) 
ತಾಲ್ಲೂಕು/ | ಬ್ಯಾಕ್‌ i il ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಚ್‌ ಹ Ku ವರ್ಗೀಕರಣ 
ಷ್‌ ತ್‌್‌ 2 
ಹೆಸರು ಹುದ್ದೆಗ ಳು ಜಿ! ಜಿ! ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 1 1 2 1 1 5 13 
2 | ಗ್ರಾಮೀಣ ಅ 1 2 3 
ಇ 
H 3 | ಅಂಗವಿಕಲ Ix 1 
ಗಿ 0 17 17 
§ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 2 1 1 8 17 
*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 
ತಾಲ್ಲೂಕು/ ಬ್ಯಾಕ್‌ ಜಡಿ ಒಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ SA ಗ ಬ ವರ್ಗೀಕರಣ 
ಷ್‌ ತ್‌್‌ ಎ 
ಹೆಸರು ಹುದ್ದೆಗ ಸ ಜಿ! ಜಿ! ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 1 1 2 1 1 5 13 
2 ಗ್ರಾಮೀಣ ಅ 1 3 4 
B 
1 3 | ಅಂಗವಿಕಲ Ix 1 
ಅ 18 18 
3 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 2 1 1 9 18 
































*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 








೩೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವಿದರ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ (ಇಂಗ್ಲೀಷ) 























































































































ತಾಲ್ಲೂಕು/ ಬ್ಯಾಕ್‌ i i ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಚ್‌ ಹ Ku ವರ್ಗೀಕರಣ 
ಷ್‌ ತ್‌್‌ ನ 
ಹೆಸರು | ಹುದ್ದೆಗಳು ಜೆ ಜಿ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 1 1 2 1 1 5 13 
2 | ಗಾಮೀಣ ಅ 1 3 4 
3 | ಅಂಗವಿಕಲ 1೫ 1 
೦ 18 18 
3 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟ 3 1 1 2 1 1 9 18 
*ದೃಷ್ಟಿ ಮಾಂದ್ರರಿಗೆ ಮೀಸಲಿರಿಸಿದೆ. 
ತಾಲ್ಲೂಕು/ ಬ್ಲಾಕ್‌ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಷ್ಟ ಸ ಪ್ರಕಟಿತ ಖಾಲಿ ಒಟ್ಟು ಪ್ರ 
ಬ್ಲಾಕ್‌ ಲಾಗ್‌ ಜತ ಚ | ವರ್ಗೀಕರಣ 
ಷ್‌ ವ ನಿ a 
ಹೆಸರು ಹುದ್ದೆಗಳು ಐ ಜೆ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 1 1 2 1 1 1 5 14 
2 ಗ್ರಾಮೀಣ ಅ 1 3 4 
ವ 
3 | ಅಂಗವಿಕಲ 1೫ 1 
g ಐ 20 20 
ಇ 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 2 1 1 | 1 10 20 





























*ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ. 
PR-63 
SC-50 ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಶಿರಸಿ ಶೈಕ್ಟಣಿಕ ಜಿಲ್ಲೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೮೧ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ 
: ಮೊಮಕಾತಿ ಅಧಿಸೂಜನೆ : 
ಸಂಖ್ಯೆ:ಎ2:ಪ್ರಾಶಾ.ಶಿ:ನೇಮಕ: 01/2014-15, ದಿನಾಂಕ:23ನೇ ಮಾರ್ಚಿ 2015 





ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:;ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ನಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆನಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 
ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾರೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ... ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 


ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲಿ ಅರ್ಪ್ಹತೆಗಳಿಸಿ 


ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 
ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 
ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 
ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 











೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 


ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 

04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 




















ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ | ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 








05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 

ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 
06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಸೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೮೩ 





* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 

ವೇತನ ಶ್ರೇಣಿ-/13600- 60001 

13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 
ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 
ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 
ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 
ಅಥವಾ 
ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 
11 6-8 ಸೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 


02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ವೇತನ ಶ್ರೇಣಿ-/14550-26700%- 
ವೇತಸಶ್ರೇಣಿ -(14550-350-15600-400-17200-450-19000-500-21000-600-24600-700-.267001: 
02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 
ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತು 


pe) 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 
111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಶಶಿಕ್ಷಕ/ಶಿಕ್ಷಕಿ [ಅಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೮೫ 





ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 

ಮತು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters / Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 


೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 

ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 





09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
Le] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಸಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % ೬ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ 


ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/60೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 

9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಥಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಲ್ಪ 
೧. 

ಎ 

ಯ್ತು 


ಅ 


೯ಗಳು ನಿಗದಿತ ನಮೂನೆಯಲ್ಲಿ 


* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೮೭ 





ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
9 ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


* ಪದವೀಧರ ಸಹಶಿಕ್ಸಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
* ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಬಐಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wಗta್ರೀ) ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


* ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕ ಛ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 
* ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 
11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-ಇ ([ನಿಯಮ-3.ಎ(2)(3)1.. ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 


ಜು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


೩೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 











ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 





12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೮೯ 





Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 


ಅಥವಾ 
18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕೆ. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” 'ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವ್ರ 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


“ಡಿ 
ನೀಡಲಾಗಿದೆ. 
































೩೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಕ Sn Lepros Hearin Locomotors ಎ Mentall 
Blind LON SR ಆಜ. ಚ್‌ Disability Mentally RE 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant Grade-ll, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 








* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು 


ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ 


ಹೊಂದಿರುವ ಅಂಗವಿಕಲ 


ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೯೧ 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision . 

10*-20* 3/60 to Nil 75% 
Category 111 3/60 to 1/60 ಮ Of vision F:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
ಈ Field Of vision 10* A 




















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 


೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಷೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಬ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 


ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


ಸಿ 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೯೩ 





ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನ್‌ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 


ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಂಡು ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 

ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 

ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಬಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣೆ ಕ್‌ಳಗಿನಂತಿದೆ(1-5ನೇ ತರಗತಿ) 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 








೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 








04. | ಸಾಮಾನ್ಯ ಆಂಗ್ಲ ಭಾಷೆ 




















25 

05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 











ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-1 


























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 




















ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 











ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














22 1] ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: !ಎನ್‌.ಸಿ.ಟಿ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 
ಕಮದಂತೆ] 

01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 

02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 

03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 

ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 

1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 
23 1 ಪ್ರಮುಖವಾದ ಸೂಚನೆಗಳು: 


8488 


01. ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೯೫ 





02. 


03. 


04. 


05. 


06. 


07. 


08. 


09. 


10. 


11. 


12. 


13. 


14. 


ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೂನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲೆ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಸೆ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 


೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಘಫಂಡಮೆಂಟಿಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಬ [ 


ಸ್ನ ಟಿ 
ಸಂಪರ್ಕಿಸಬಹುದು. 
ಸಹಿ;- 
.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಬಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ 
























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೯೭ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, 
1-5ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾಸದ ಖಾಲಿ ಹುದ್ದೆಗಳ ವರ್ಗೀಕರಣ ವಿಷಯ:- ಸಾಮಾನ್ಯ ಕನ್ನಡ 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 |2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 3 4 
ಗ್ರಾಮೀಣ ಅ 1 1 2 4 
ಇ 13% 13% 13 3 
8 ys en en ಅಂಗವಿಕಲ 
9 % ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 1 | 2 
ಯೋ.ನಿ.ರಾ.ಅ 
ಒಟ್ಟು 3 2 1 1 6 13 
* 2ಬಿ ಮತ್ತು 3 ಬಿ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದುಗಳು ದೃಷ್ಟಿಮಾಂಧ್ಯ ಹಾಗೂ ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಬಿಂದು ಶ್ರವಣದೋಷದ ಅಭ್ಯರ್ಥಿಗಳಿಗೆ ಮೀಸಲು. 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 1 1 4 8 
ಗ್ರಾಮೀಣ ಅ 1 1 3 5 
(| ಅಂಗವಿಕಲ I+ ಓಕ್‌ 2 
5 ನ ಲು ಲು 
ತ್ಹ ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 1 1 
ಯೋವನಿ.ರಾ.ಅ 1 1 2 
ಒಟ್ಟು 2 1 1 3 1 1 1 9 19 
* ಪ.ಪಂ ಮತ್ತು 3 ಎ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದುಗಳು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 



























































































































































೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಜಿ ಸಾಮಾನ್ಯ | ಒಟ್ಟು 
1 | ಇತರೆ 1 1 
2 | ಗ್ರಾಮೀಣ ಅ 
» 
ಸ 3 | ಅಂಗವಿಕಲ Li 1 
B gy ಇ ಇ 
ಸ 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿ.ರಾ.ಅ 
ಒಟ್ಟು 1 1 2 
* ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 1 1 2 4 
2 | ಗ್ರಾಮೀಣ ಅ 1 1 
1 
ಡ್ಯ ಸ ಸ್ತಿ ಬ 3 | ಅಂಗವಿಕಲ » 1 
8 
1 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿ.ರಾ.ಅ 
ಸ್ರ 1 1 1 3 6 
ಛ 
* 3ಎ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 
























































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೩೯೯ 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬಾಕ್‌ಲಾಗ್‌ ಖಾಲಿ ಸಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
p) [ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ | ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 5 7 
ಗ್ರಾಮೀಣ ಅ 1 1 3 9 
ನ ಅಂಗವಿಕಲ 
ka g ಇ ಇ 
ಮಾಜಿ ಸೈನಿಕ 1 3 
ಕ.ಮಾ.ಅಭ್ಯರ್ಥಿ 1 1 
ಯೋನಿ.ರಾ.ಅ 
ಒಟ್ಟು 1 1 10 20 






































ಆಯ್ಕೆ ಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು(ಆಡಳಿತ) 


ಸಾ.ಶಿ.ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ 









































































































































೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, 
6-8ನೇ ತರಗತಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಸಹ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾಸದ ಖಾಲಿ ಹುದ್ದೆಗಳ ವರ್ಗೀಕಂ೦ 
ವಿಷಯ:- ಸಾಮಾನ್ಯ ಕನ್ನಡ 
ತಾಲೂಕು/ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ ೨ 1 2 3 1 1 8 20 
2 | ಗ್ರಾಮೀಣ ಅ 2 1 5 8 
[S ಹ ತ ಚ 31 ಅಂಗವಿಕಲ 7 i 7 3 
9 ೫ "ತ ಜು 4 | ಮಾಜಿ ಸೈನಿಕ [ 1 
5 | ಕ.ಮಾ.ಅಭ್ಯರ್ಥಿ 1 1 
6 | ಯೋ.ನಿ.ರಾ.ಅ 
ಒಟ್ಟು 6 I 2 5 I I 16 33 
* ಪ.ಜಾ, 2ಎ ಮತ್ತು ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದುಗಳು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಜಿ ಸಾಮಾನ್ಯ | ಒಟ್ಟು 
1 | ಇತರೆ 3 1 1 2 1 1 7 17 
2 | ಗ್ರಾಮೀಣ ಅ 1 1 ಹ 6 
ಣ್‌ 1% 1% 3 
js ಜ್ಯ 6 6 3 | ಅಂಗವಿಕಲ 1 
ಫಿ" 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿ.ರಾ.ಅ 
ಒಟ್ಟು 5 1 1 4 1 1 14 28 
* ಪ.ಜಾ, 2ಎ ಮತ್ತು ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದುಗಳು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 











ಭಾಗ ೫ 






































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೦೧ 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 1 1 1 2 5 
ತ 2, ಗ್ರಾಮೀಣ ಅ 
13 
v € 3 | ಅಂಗವಿಕಲ 
191 ಲ್ಯ wn wn 
ಲ 4 | ಮಾಜಿ ಸೈನಿಕ 
§ 5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿ.ರಾ.ಅ 
ಒಟ್ಟು 1 1 1 2 5 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 2 1 1 2 | 3 10 
$ 2 | ಗ್ರಾಮೀಣ ಅ 2 2 
ಡ್ನ 
14 3 | ಅಂಗವಿಕಲ 1* 
2 g ಐ ಐ 
B 4 | ಮಾಜಿ ಸೈನಿಕ 
ಸ 5 | ಕಮಾ.ಅಭ್ಯರ್ಥಿ 
6 | ಯೋ.ನಿ.ರಾ.ಅ 
ಒಟ್ಟು 2 1 1 2 1 6 13 
* ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 









































































































































೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬಾಕ್‌ಲಾಗ್‌ ಖಾಲಿ ಸಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
p) [ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ ] ] 1 2 5 
ಗ್ರಾಮೀಣ ಅ 
Ww 
ಅಂಗವಿಕಲ 
ಸ ನ " 
ಸ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋನಿ.ರಾ.ಅ 
ಒಟ್ಟು | 1 | 2 5 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬಾಕ್‌ಲಾಗ್‌ ಖಾಲಿ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಳೆ ಐ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 2 1 1 2 1 1 1 7 16 
ಗ್ರಾಮೀಣ ಅ 1 1 3 ವ 
ನ್ಡ ಈ ಅಂಗವಿಕಲ 1+ 1* 1* 3 
9 ಗ ದ್ನ ದ್ನ 
ಗ ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋನಿ.ರಾ.ಅ 
ಒಟ್ಟು 4 1 1 4 1 1 1 12 25 
* ಪ.ಜಾ, 2ಎ ಮತ್ತು ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದುಗಳು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 





೪೦೩ 















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬಾಕ್‌ಲಾಗ್‌ ಖಾಲಿ ಸಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
p) [ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಜಿ ಸಾಮಾನ್ಯ | ಒಟ್ಟು 
1 | ಇತರೆ 2 1 1 1 1 3 9 
2 | ಗ್ರಾಮೀಣ ಅ 1 1 
ಜ್‌ ೨ KN 3 3 | ಅಂಗವಿಕಲ ತೆ 1 
R 8 p KN 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿ.ರಾ.ಅ 
ಒಟು 2 1 1 1 1 5 1] 



































* ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 








ಆಯ್ಕೆ ಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು(ಆಡಳಿತ) 


ಸಾ.ಶಿ.ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ 





6-8ನೇ ತರಗತಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಸಹ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾಸದ ಖಾಲಿ ಹುದ್ದೆಗಳ ವರ್ಗೀಕರಣ ವಿಷಯ:- ಆಂಗ್ಲ 
































ತಾಲೂಕು/ ಪ್ರಕಟಿತ 
ಬ್ಲಾಕ್‌ | ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ | ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 3 1 2 3 | | 8 20 
4 2| ಗ್ರಾಮೀಣ ಅ 1 1 5 ಬ. 
[iy ನ್ಯ ಇ ಲ 3 | ಅಂಗವಿಕಲ 1 ತ 1 PT ಸ 
ಡಿ 4 | ಮಾಜಿ ಸೈನಿಕ I [ 
5 | ಕ.ಮಾ.ಅಭ್ಯರ್ಥಿ 1 1 
6 











ಯೋ.ನಿ.ರಾ.ಅ 








ಒಟ್ಟು 





























32 





























































































































೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
* ಪ.ಜಾ, 2ಎ ಮತ್ತು ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದುಗಳು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 |2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 3 1 1 2 1 1 1 7 17 
ಗ್ರಾಮೀಣ ಅ 1 1 4 6 
ಛಿ ಅಂಗವಿಕಲ 1 x 1 J 3 
of ಲ್ಲ ಇ ಇ 
ಫಿ ೫ ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 1 1 
ಯೋನಿ.ರಾ.ಅ 
ಒಟು 5 1 1 4 | 1 | 14 28 
ಛ 
* ಪ.ಜಾ, 2ಎ ಮತ್ತು ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದುಗಳು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 |2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 1 2 5 
ತ ಗ್ರಾಮೀಣ ಅ 
13 
ಇ ಫೀ ಅಂಗವಿಕಲ 
191 ಗ wn [ey 
6 ಮಾಜಿ ಸೈನಿಕ 
§ ಕ.ಮಾ.ಅಭ್ಯರ್ಥಿ 
ಯೋ.ನಿ.ರಾ.ಅ 
ಒಟ್ಟು 1 1 1 2 5 






































ಭಾಗ ೫ 


















































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೦೫ 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬಾಕ್‌ಲಾಗ್‌ ಖಾಲಿ ಸಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
p) ಟ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಜಿ ಸಾಮಾನ್ಯ | ಒಟ್ಟು 
ಇತರೆ 2 1 1 2 1 3 10 
§ ಗ್ರಾಮೀಣ ಅ 2 2 
ಡ್ನ 
14 ಅಂಗವಿಕಲ 14 1 
8 gy ಲ ಲ 
ಚ್ಚ ಮಾಜಿ ಸೈನಿಕ 
ಸ ಕ.ಮಾ.ಅಭ್ಯರ್ಥಿ 
ಯೋ.ನಿ.ರಾ.ಅ 
ಒಟ್ಟು 2 1 1 2 1 6 13 
* ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ ಬಾಕ್‌ಲಾಗ್‌ ಖಾಲಿ ಡೆ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
p) ಟ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 2 4 
ಗ್ರಾಮೀಣ ಅ 
ಇ 
ಲ್ಪ ಅಂಗವಿಕಲ 
B ಜ್ಯ ಇ ಇ 
ಸ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ರಾ.ಅ 
ಒಟ್ಟು 1 1 2 4 
ಛ 








ಭಾಗ ೫ 



























































































































































೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ | ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 |2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 2 1 1 2 1 1 1 J 16 
2 | ಗ್ರಾಮೀಣ ಅ 1 1 4 6 
ನ್ದ 1೫ 1 * 3 
ಕ 95 ಟ್ರ ಸ 3 | ಅಂಗವಿಕಲ 1% 
8 [ವ [ವ 
ಗ 4 | ಮಾಜಿ ಸೈನಿಕ | 1 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿ.ರಾ.ಅ 
ಒಟ್ಟು 4 1 1 4 1 1 1 13 26 
* ಪ.ಜಾ, 2ಎ ಮತ್ತು ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದುಗಳು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 
ತಾಲೂಕು/ ಪ್ರಕಟಿತ 
ಬ್ಲಾಕ್‌ | ಬ್ಯಾಕ್‌ಲಾಗ್‌ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 |2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 2 1 1 1 1 3 9 
2 | ಗ್ರಾಮೀಣ ಅ 2 2 
3 | ಅಂಗವಿಕಲ 1 1 
ಇ ತ ಇ ಆ 
R 8 i if 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿ.ರಾ.ಅ 
ಒಟ್ಟು 2 1 1 1 1 6 12 
* ಸಾಮಾನ್ಯ ವರ್ಗೀಕರಣದಲ್ಲಿ ಬರುವ ಅಂಗವಿಕಲ ಬಿಂದು ದೃಷ್ಟಿಮಾಂಧ್ಯ ಅಭ್ಯರ್ಥಿಗಳಿಗೆ ಮೀಸಲು. 
ಆಯ್ಕೆ ಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು(ಆಡಳಿತ) 
FEO ಸಾ.ಶಿ.ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ 


50-50 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೦೭ 





ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿ ಕಾರ್‌ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಯಾದಗಿರಿ ಜಿಲ್ಲೆ ಯಾದಗಿರಿ 


ನೊಮಕಾತಿ ಅಧಿಹೂಜನೆ 


ಸಂಖ್ಯೆ:ಇ1ಬಿ/ ಆಡಳಿತ/ಪ್ರಾಶಾಶಿನೇ/19/2014-15, ದಿನಾಂಕ:23ನೇ ಮಾರ್ಚ್‌ 2015 


ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002 ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಐಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಟಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿ ಪಿಎಆರ್‌:41:ಎಸ್‌ಆರ್‌ಇ:2001,ದಿನಾಂಕ: 09.08.2001]ರ 
ಹಾಡೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಪ್ಹತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. ಹಾಗೂ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದ ಹಾಗೂ ಮೂಲ 
ವೃಂದ ಮೀಸಲಾತಿಯಲ್ಲಿನ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


02] ಆಯ್ಕೆಗೆ ಅರ್ಹತೆ: 


ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 








03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಷಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ. ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ [ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೦೯ 





ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಸೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ಲ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 

ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 

* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(13600-260007- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 


A 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 


೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ. ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉಸ್ಫತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನಶ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೧೧ 





ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಮತ್ತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷಿ] ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಂಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 





ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 


pe) 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಬಕರ ಹುದ್ಧೆಯ ಭಾಗವಾಗಿರುತ್ತಾರೆ. ಈ ಶಿಕ್ಪಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
Le] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೧೩ 





ಉಿಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/60೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಥಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇಮಕಾತಿಗಾಗಿ 
9 ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


* ಪದವೀಧರ ಸಹಶಿಕ್ಸಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% +೬ ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 


೪೧೪ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (61071809 ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


* ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ಪಮೂನೆ-೪ [ನಿಯಮ-3.ಎ(2)(3)], ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [!ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭರ್ಥಿಗಳು. ದಿನಾಂಕ:13.02.2003 


ಟು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


04. ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದ 6 : ಸರ್ಕಾರದಆದೇಶಸಂಖ್ಯೆ:ಸಿಆಸುಇ43:ಹೆಚ್‌ಕೆಸಿ 2013: 
ಜಿಲ್ಲೆಗಳ ನೇಮಕಾತಿಯಲ್ಲಿ ಮೀಸಲಾತಿ ದಿನಾಂಕ:29.01.2014ರಲ್ಲಿನಿಗಧಿ ಪಡಿಸಿದ ನಮೂನೆಗಳಲ್ಲಿ 
ಪಡೆಯ ಬಯಸುವ ಅಭ್ಯರ್ಥಿಗಳು. ಅರ್ಜಿಸಲ್ಲಿಸಲು ನಿಗಧಿಪಡಿಸಿದ ದಿನಾಂಕಗೊಳಗೆ 


ಸಕ್ಷಮ ಪ್ರಾಧಿಕಾರದಿಂದ ಪಡೆದುಕೊಂಡಿರಬೇಕು 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 








01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೧೫ 








02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


ಇ/ ಸ್ನಂ Nols ೂರತುಪಡಿನಿ ಸಿಬಂ ಪರಿಣಾಮದಿಂ ಅಂ ಸೇವಯಿಂ ಬಿಡು 
[ಇ] ಸ್ವಂತ ಕೆ ರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿ ಮದಿಂದ ತಹ ಸೇವೆ ದ ಡುಗಡೆ 
ಹೊಂದಿದ ವ್ಯಕ್ತಿ. 

ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


೪೧೬ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 

[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 

ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


ತ್ಯಜಿಸಲು ಅನುಮತಿ 


p) 


ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದರದ ಸದಸ್ಯ § ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಐ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಸಂಂ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಸ ನ Lepros Hearin Locomotors Mentall 
Blind LOW ANION ರ. 121 Disability Mealy Rd 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 


























ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, 


ಮಾರ್ಚ್‌ ೨೬, ೨೦೧೫ 


೪೧೭ 








Grade-lIl, 
Drama 
Teachers, 
Dance 
Teachers, 
Music 
Teachers. 


FDA., SDA., 








Grade-lIl, 
Drama 
Teachers, 
Dance 
Teachers, 
Music 
Teachers. 


FDA., SDA,., 
Group D, 
Posts, Peon. 


[Physical 
Science] 
[Biological 
Science] 
[Languages] 


Special 
Teacher 
(1೩6೦-11, 
Drawing 
Teachers, 
Drama 
Teachers, 
Dance 
Teachers, 
Craft 
Teachers, 
Music 
Teachers. 


FDA., SDA,, 
Typist, Steno 
& Group D., 








Physical 
Education 
Teacher, 
Grade-lIl, 
Drawing 
Teachers, 
Drama 
Teachers, 
Dance 
Teachers, 
Craft 
Teachers. 


FDA., SDA 
Typist, & 
Group D., 


[Physical 
Science] 
[Biological 
Science] 
[Languages] 


Special 
Teacher 
Grade-ll, 
Drawing 
Teachers, 
Drama 
Teachers, 
5 Dance 
Teachers, 
Craft 
Teachers, 
Music 
Teachers. 


FDA., SDA,, 
Typist, Steno 
& Group D 
Posts. 

















* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಹೊಂದಿರುವ ಅಂಗವಿಕಲ 


ಮೇಲೆ ಮಾಡಿಸುವುದು 
ಅಭ್ಯರ್ಥಿಗಳ 


ಪಮಾಣ 
A 


ಪತ್ರದಲ್ಲಿ 


ಕಡಾಯವಾಗಿ ನಮೂದಿಸತಕ್ಕದ್ದು. 
a ಕ್‌ 


ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ 
ಶ್ರವಣ ದೋಷದ 


ಪ್ರಮಾಣವನ್ನು 


ಡೆಸಿಬಲ್ಸ್‌ 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 


a) reduction of fields less than 50 degrees 
b) Heminaopia with macular involvement 


0) Altitudinal defect involving lower fields. 
3. Categories of Visual Disability All with Correction 



































Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಸ 

10*_20* 3/60 to Nil 75% 
Category 111 3/60 to 1/60 1೪% Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
೪9 Field Of vision 10* 2 








Note: F:C Means Finger Count 


[Decibels] ಗಳ ಲ್ಲಿ 


೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ್‌ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೧೯ 





ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಬಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನ್‌ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





21 


ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


3 ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಂಡು ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಬಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೨೧ 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-! 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
22 8 ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು : (ಎನ್‌.ಸಿ.ಟಿ.ಇ., ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 


ಕಮದಂತೆ] 

01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 

02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 

03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 

ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 

1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 
23 1 ಪ್ರಮುಖವಾದ ಸೂಚನೆಗಳು: 
01. ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


ಇಲ್ಲ 
೧ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

02. ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 


se 


೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





03. 


04. 


05. 


06. 
07. 


08. 


09. 


10. 


11. 


12. 


13. 


14. 


15. 


ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೨೩ 





16. 


17. 


18. 


19. 


20. 


ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

ಪ್ರಾಥಮಿಕ ಶಾಲಾ ಶಿಕ್ಬಕರ ನೇಮಕಾತಿಗೆ ನಡೆಸಲಾಗುವ ಸ್ಮರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 43 ಹೆಚ್‌ಕೆನಿ 2013 ದಿನಾಂಕ: 29/01/2014 ರನ್ವಯ 
ರಚಿಸಲಾಗಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ)(ಸ್ಥಳಿಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 2013 ರನ್ವಯ 
ವೃಂದ ನಿರ್ವಹಣಾ ಪ್ರಧಿಕಾರ ವ್ಯಾಪ್ತಿಗೆ ಸೇರಿದ ಹುದ್ದೆಗಳನ್ನು ಮೂಲ ವೃಂದದಿಂದ ಪ್ರಾದೇಶಿಕ ಸ್ಥಳಿಯ 
ವೃಂದವನ್ನು ರಚಿಸಿ ಸಮೂಹ ಸಮೂಹ ಸಿ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು ಹುದ್ದೆಗಳನ್ನು ಸ್ಥಳಿಯ 
ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಮೂಲ ವೃಂದಕ್ಕೆ ಶೇಕಡಾ 20% ರಷ್ಟು ಹುದ್ದೆಗಳನ್ನು ನೀಡುವ ಅವಕಾಶ 
ಕಲ್ಪಿಸಲಾಗಿದೆ. 


ಅದರಂತೆ ಸಮೂಹ ಸಿ ವೃಂದಕ್ಕೆ ಸೇರಿದ 1 ರಿಂದ 5ನೇ ತರಗತಿಯ ಹಾಗೂ 6 ರಿಂದ 8ನೇ ತರಗತಿಯ 
ಸರ್ಕಾರಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರ ವೃಂದದ ನಿರ್ವಹಣಾ ಪ್ರಾದಿಕಾರ/ನೇಮಕಾತಿ ಪ್ರಾಧಿಕಾರಿಗಳಾಧ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಸೇತ್ರ ಶಿಕೃಣಾಧಿಕಾರಿಗಳಿಂದ ಆಯಾ ತಾಲ್ಲೂಕುಗಳಲ್ಲಿ ಮಂಜೂರಾಗಿರುವ ವಿವಿಧ 
ವಿಷಯ ಹಾಗೂ ಮಾಧ್ಯಮದ 1 ರಿಂದ 5ನೇ ತರಗತಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಬಕರ ಹುದ್ದೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶಿಕ್ಬಕರಿಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ಕೆಪಿ 2014 
ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳಿಯ ವೃಂದವನ್ನು ರಚಿಸಿದ ನಂತರ ಎರಡು 
ಪ್ರತ್ಯೇಕ ವೃಂದಗಳಲ್ಲಿ ಬಿಟ್ಟು ಹೋದ ರೋಸ್ಟರ್‌ ಬಿಂದುಗಳಲ್ಲಿನ ಹುದ್ದೆಗಳನ್ನು ಪ್ರಕಟಿಸಿ ರೋಸ್ಟರ್‌ನಲ್ಲಿ 
ಆಗಿರುವ ಅಸಮಾನತೆಯನ್ನು ಸರಿದೂಗಿಸುವ ಕ್ರಮ ಅನುಸರಿಸಲಾಗಿದೆ. ಹಾಗೂ 6 ರಿಂದ 8ನೇ ತರಗತಿಗಾಗಿ 
ಹೊಸದಾಗಿ ಸೃಜಿಸಲಾದ ಪದವೀಧರ ಪ್ರಾಥಮಿಕ ಶಾಲಾ ಸಠಶಿಕ್ಟಕರ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು 
ಸ್ಥಳಿಯ ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಶೇಕಡಾ 20% ರಷ್ಟು ಹುದ್ದೆಗಳು ಪ್ರಾರಂಭಿಕ ರೋಷ್ಟರ್‌ ಬಿಂದುವಿನಿಂದ 
ಮುಕ್ತ ಸ್ಪರ್ಧೆಗಾಗಿ ನಿಯಮಾನುಸಾರ ವರ್ಗೀಕರಿಸಲಾಗಿದೆ. 
ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ 


ಹೆಚ್ಚಿನ ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
ಸಂಪರ್ಕಿಸಬಹುದು. 


ಸಹಿ:- 
ಆಯೆ ಪಾಧಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಸಂಂ ಇಲಾಖೆ,ಯಾದಗಿರಿ ಜಿಲ್ಲೆ. ಯಾದಗಿರಿ. 


೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಉಪನಿರ್ದೇಶಕರ ಕಛೇಲ ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾದಣಲಿ, ಜಲ್ಲೆ ಯಾದಣಲ 
೦೦14-15 ನೇ ಸಾಅನ 1-5ನೇ ತರದತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿರಾಣ ಮ್ಯಾಟ್ರಕ್ಕ್‌ 


ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರ್ಕರಜದೆ ಮಿಂಸಅಲಸಿದ (ಶೇ 80% ರಷ್ಟು) ಹುದ್ದೆಣಟ ಮೀಸಲಾತಿ ವರ್ಣೂಕರಣ ವಿಷಯ-ಸಾಮಾನ್ಯ ಕನ್ನಡ 





230,232,234,236,238,240,242,244,246,248,252,256, 
258,262,264,266,268, 270,276,278,280, 282,284, 
286,288,296,298, 306,310,312,3 14,316,322,324,326, 
ಬಿಟ್ಟು ಹೋದ ರೋಸ್ಟರ್‌ ಬಿಂದುಗಳ 328,330,332, 334,336,340,342,344,346,348, 

ಕ್ರಮ ಸಂಖ್ಯೆ 350,352,354,356,360,362,364, 366,368,370,372, 
374,378,384, 386,388,392,394,396,400, 406, 
410,412,414, 418,420, 422,428,430,432,434 






























































pA 1 @ ಸ್ಟ @ 2 
ತ Ne ಪ.ಜಾತಿ | ಪಪಂಗಡ | ಫವರ್ಗ-1|2 ಎ 3ಎ | 3ಬಿ ಸಾಮಾನ್ಯ ಒಟ್ಟು 
ಜೆ ಹ್‌ ಬಿ “ 
ಕ Wr 4 
ಇತರೆ 37 37 
ಗ್ರಾಮೀಣ ಅ 21 21 
ಬಸ ಅಂಗವಿಕಲ x4 #4 
f e [& 
§ ಮಾಜಿ ಸೈನಿಕ 6 6 
ಕ.ಮಾ.ಅಭ್ಯರ್ಥಿ 4 4 
ಯೋ.ನಿರಾ.ಅ 4 4 
ಒಟ್ಟು 76 76 








248 ಸಾಮಾನ್ಯ ಅಂಗವಿಕಲ ದೃಷ್ಟಿಮಾಂದ್ಯ, 288 ಸಾಮಾನ್ಯ ಅಂಗವಿಕಲ ಶ್ರವಣ ದೋಷ, 348ಸಾಮಾನ್ಯ ಅಂಗವಿಕಲ ಚಲನವಲನ ವೈಪಲ್ಯ, 388 ಸಾಮಾನ್ಯ ಅಂಗವಿಕಲ ಕುಷ್ಟ ರೋಗ 
ಗುಣಮುಖ 








ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೪೨೫ 





೦೦14-15 ನೇ ಸಾಅನ 1-5ನೇ ತರದತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೆಂಮಕಾತಿದಾಣ ಮ್ಯಾಟಕ್ಸ್‌ 
ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರ್ಥಿಗಆದೆ ಮಿಂಸಅಲಸಿದ (ರೇ 80% ರಷ್ಟು) ಹುದ್ದೆಣಟ ಮೀಸಲಾತಿ ವರ್ಣಕರಣ ವಿಷಯ-ಸಾಮಾನ್ಯ ಕನ್ನಡ 





80,82,84,86,88,92,94,96,98,100,102,104,106, 
110,112,114, 116,118,120, 122,124, 
128,130,132,134,136,140,142, 144,146,148,1 
50,152,154, 156, 158, 160,162,164, 168, 170,172, 
174,176,178, 180, 182, 184, 186, 188, 190,192, 












































ಬಿಟ್ಟುಹೂದ ರೊಸ್ಸರ ಬಿಂದುಗಳ ಕ್ರಮಸಂಖ್ಯೆ 239,271 194,196,198,200,202,204,206, 208,210,216,218 
220,222,224, 228,230,234,236,240, 242,244, 
246,250,256, 258, 260, 262,264, 266, 268, 
270,272,278, 282,284,286 
Ww 19 ಕ ಇ ಕ 
ತ pK" ಸ್ರ) ವರ್ಗೀಕರಣ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2 ಎ 3ಬಿ ಸಾಮಾನ್ಯ ಒಟ್ಟು 
ಕ Wil 4 
ಇತರೆ 1 47 48 
ಗ್ರಾಮೀಣ ಅ 1 19 20 
k ಅಂಗವಿಕಲ *4 *4 
ಸ ೯ |$ 
3 ಮಾಜಿ ಸೈನಿಕ 10 10 
ಕಮಾ.ಅಭ್ಯರ್ಥಿ 4 4 
ಯೋ.ನಿರಾ.ಅ 4 4 
ಒಟ್ಟು 2 88 90 


























88 ಸಾಮಾನ್ಯ ಅಂಗವಿಕಲ ಶ್ರವಣ ದೋಷ, 128ಸಾಮಾನ್ಯ ಅಂಗವಿಕಲ ಚಲನವಲನ ವೈಪಲ್ಯ, 168 ಸಾಮಾನ್ಯ ಅಂಗವಿಕಲ ಕುಷ್ಟ 


ದೃಷ್ಟಿಮಾಂದ್ಯ, 


ರೋಗ ಗುಣಮುಖ,208 ಸಾಮಾನ್ಯ ಅಂಗವಿಕಲ 








೪೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





೦೦14-15 ನೇ ಸಾಅನ 1-5ನೇ ತರದತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೆಂಮಕಾತಿದಾಣ ಮ್ಯಾಣ್ರಕ್ಕ್‌ 
ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರ್ಕರಜದೆ ಮಿಂಸಅಲಸಿದ (ಶೇ 80% ರಷ್ಟು) ಹುದ್ದೆಣಟ ಮೀಸಲಾತಿ ವರ್ಣಕರಣ ವಿಷಯ-ಸಾಮಾನ್ಯ ಕನ್ನಡ 





ಬಿಟ್ಟುಹೂದ ರೊಸ್ಸರ ಬಿಂದುಗಳ ಕ್ರಮಸಂಖ್ಯೆ 


272, 274 276, 278, 280, 282, 284, 286, 288, 
290, 292, 294, 296, 298, 300, 302, 304, 308, 310, 
312, 314, 318, 320, 322, 326, 328, 330, 334, 336, 
342, 344, 346, 350, 352, 354, 356, 358, 360, 364, 
366, 368, 372, 380, 386, 388, 390, 392, 394, 396, 
398, 400, 402, 404, 406, 408, 410, 418, 420, 422, 
426, 428, 430, 444, 446, 448, 450, 454, 456 



































2 
® 7 2|% 
ಸ] whl ವರ್ಗೀಕರಣ | ಪ.ಜಾತಿ | ಪ.ಪಂಗಡ | ಪ್ರವರ್ಗ-! 2 ಎ |2 ಬಿ. 3ಎ [3ಬಿ ಸಾಮಾನ್ಯ ಒಟ್ಟು 
ಕ ಆಕ್‌ 
ವಿ 
ಇತರೆ 33 33 
ಗ್ರಾಮೀಣ ಅ 16 16 
ಕೊ 
ಣ ಣ ಅಂಗವಿಕಲ *5 *5 
B ಮಾಜಿ ಸೈನಿಕ 7 7 
ಕ.ಮಾ.ಅಭ್ಯರ್ಥಿ 3 3 
ಯೋ.ನಿರಾ.ಅ 4 4 
ಒಟ್ಟು 0 0 0 0101010 68 68 



































288 ಸಾಮಾನ್ಯ ಅಂಗವಿಕಲ ಶ್ರವಣ ದೋಷ, 328 ಸಾಮಾನ್ಯ ಅಂಗವಿಕಲ ಚಲನವಲನ ವೈಪಲ್ಯ, 368 ಸಾಮಾನ್ಯ ಅಂಗವಿಕಲ ಕುಷ್ಟ ರೋಗ ಗುಣಮುಖ,408 ಸಾಮಾನ್ಯ ಅಂಗವಿಕಲ 


ದೃಷ್ಟಿಮಾಂದ್ಯ,448 ಸಾಮಾನ್ಯ ಅಂಗವಿಕಲ ದೃಷ್ಟಿಮಾಂದ್ಯ, 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೨೬ 





೦೦14-15 ನೇ ಸಾಅನ 1-5ನೇ ತರದತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿರಾಂ ಮ್ಯಾಟ್ರಕ್ಕ್‌ 
ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರyರಜದೆ ಮಿಂಸಅಲಸಿದ (ಶೇ 80% ರಷ್ಟು) ಹುದ್ದೆರಡ ಮೀಸಲಾತಿ ವರ್ಣಕರಣ ವಿಷಯ-ಸಾಮಾನ್ಯ ಉರ್ದು 




































































ಜಿಟ್ಟಹದ ರೊಪ್ಳರ ಬಿಂದುಗಳ ಕ್ರಮಸಂಖ್ಯೆ 19,15 3 5s |3Ba]o|n]o 0 0 
1 9 ಇ | ಇ 
ತ ಥ 2 5 ವರ್ಗೀಕರಣ | ಪಜಾತಿ | ಪಪಂಗಡ | ಪ್ರವರ್ಗ-1|2 ಎ |2 ಬಿ |3ಎ | 3ಬಿ ಸಾಮಾನ್ಯ ಒಟ್ಟು 
ಕ WHS 4 ? 
ಇತರೆ 2 1 1 2 0 1 |0 7 
ಗ್ರಾಮೀಣ ಅ 1 1 
ಲ ಅಂಗವಿಕಲ 0 
B 0೦೦ ೦೦ 
3 ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 3 1 1 2 01110 0 8 








೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಉಪನಿರ್ದೇಶಕರ ಕಛೇಲ ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾದಣಲ, ಜಲ್ಲೆ ಯಾದಣಲ 
೦೦14-15 ನೇ ಸಾಅನ 1-5 ನೇ ತರದತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತರಾಣ ಮ್ಯಾಅಕ್ಸ್‌ 
ಹೈದ್ರಾಖಾದ -ಹರ್ನಾಟಕ ಪ್ರದೇಶದ (ಉಜಕೆ ಮೂಲ ವೃಂದ) ಅಭ್ಯರ್ಕರಜದೆ ಮೀಸಅಲಸಿದ (ಶೇ 2೦% ರಷ್ಟು) ಹುದ್ದೆದಚ ಮೀಸಲಾತಿ ವರ್ಣಕರಣವಿಷಯ-ಸಾಮಾನ್ಯ ಉರ್ದು 









































ಬಿಟ್ಟುಹೂದ ರೊಸ್ಟರ ಬಿಂದುಗಳ ಕ್ರಮಸಂಖ್ಯೆ 
13,15 3 17 0 16 0 
® 32 RAE 
ತ ಜ್ಞ 5d e| ವರ್ಗೀಕರಣ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2 ಎ |2 ಬಿ | 3ಎ | 3ಬಿ ಸಾಮಾನ್ಯ ಒಟ್ಟು 
ಕ Wp” | 
ಇತರೆ 2 1 1 1 5 
ಗ್ರಾಮೀಣ ಅ 1 
& ಅಂಗವಿಕಲ 
B ೦ ೦ 
3 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 3 1 110 1 6 















































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೨೯ 
ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರyರಜದೆ ಮಿಂಸಅಲಸಿದ (ಶೇ 80% ರಷ್ಟು) ಹುದ್ದೆದಡ ಮೀಸಲಾತಿ ವಣ೧೯ಕರಣ ವಿಷಯ-ಸಾಮಾನ್ಯ ಉರ್ದು 
ಬಿಟ್ಟುಹೂದ ರೊಸ್ಥರ ಬಿಂದುಗಳ ಕ್ರಮಸಂಖ್ಯೆ 19 3 0 7!01010 46,810, 12,14 
% 79 ೫8 ಇ ಇ 2 
ತ ಜು Ko ಪ್ರ ವರ್ಗೀಕರಣ | ಪ.ಜಾತಿ | ಪ.ಪಂಗಡ | ಪ್ರವರ್ಗ-! |2 ಎ 3ಎ | 3ಬಿ ಸಾಮಾನ್ಯ ಒಟ್ಟು 
Wp 4 ಈ 
ಇತರೆ 2 1 1 3 7 
ಗ್ರಾಮೀಣ ಅ 2 2 
32 
| ತ ಷೆ ಅಂಗವಿಕಲ 1 1 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು. 2 1 0 1 01010 6 10 
ಸಾಮಾನ್ಯ ಅ೦ದಪವಿಕಲ-ದೃಷ್ಟಿಮಾ೦ಂದ್ಯ 
ಬಿಟ್ಟುಹೂದ ರೊಸ್ಟರ ಬಿಂದುಗಳ ಕ್ರಮಸಂಖ್ಯೆ 1 9,15 23, 27, 33 3, 39 5, 31 0 0 17 19 0 
® 22 2.8 ಪ.ಪಂ 
ತ ಇ KEG Kl ವರ್ಗೀಕರಣ ಪ.ಜಾತಿ ಫವರ್ಗ-1। | 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
Lis UB ಗಡ | 5 ಕೆ “ 
$ ಸ್‌ 
ಇತರೆ 3 2 2 0 0 1 1 9 
ಗ್ರಾಮೀಣ ಅ 2 2 
Ie) 
ಸ್ಥ ಇ ವ ಅಂಗವಿಕಲ 1 1 
ಗ |” ಮಾಜಿ ಸೈನಿಕ 
ಸ ಕಮಾ ಅಭ್ಯರ್ಥಿ 
ಯೋ.ನಿರಾ.ಅ 
ಓಟ್ಟು 6 2 2 0 0 1 1 12 









































೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





೦೦14-15 ನೇ ಸಾಅನ 6-8 ನೇ ತರಣತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೆಂಮಕಾತಿಣಾಣ ಮ್ಯಾಅಕ್ಸ್‌ 
ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರ್ಥಿಗಆದೆ ಮೀಸಅಲಸಿದ (ಶೇ 80% ರಷ್ಟು) ಹುದ್ದೆದಚ ಮಿಂಸಲಾತಿ ವರ್ಣಕರಣ ವಿಷಯ-ಸಾಮಾನ್ಯ ಕನ್ನಡ 





































































































1 9 98 ಇ ಡ್ಡ 2 
p ಜ ಫೂ 13% ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ 3ಎ | 3ಬಿ ಸಾಮಾನ್ಯ ಒಟ್ಟು 
B ಚಿ B Kea ಬಿ ಶ್ರಿ ಆ 
$ # # 
ಇತರೆ 3 2 2 3 21111 10 24 
ಗ್ರಾಮೀಣ ಅ 2 2 5 9 
ಗ ಲ ಲ ಅಂಗವಿಕಲ 1 1 1 3 
§ ಮಾಜಿ ಸೈನಿಕ | 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಮ 6 2 2 |6|2|1|1 20 40 
ಪರಿಶಿಷ್ಟ ಜಾತಿ ಅಂಗವಿಕಲ /2 ಎ ಅಂಕವಿಕಲ/ ಸಾಮಾನ್ಯ ಅಂಗವಿಕಲ -ದೃಷ್ಟಿಮಾಂದ್ಯ 
೦೦14-15 ನೇ ಸಾಅನ 6-8 ನೇ ತರಗರತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೆಂಮಕಾತಿದಾಣ ಮ್ಯಾಅಕ್ಸ್‌ 
ಹೈದ್ರಾಖಾದ -ಹರ್ನಾಟಕ ಪ್ರದೇಶದ (ಉಜಕೆ ಮೂಲ ವೃಂದ) ಅಭ್ಯರ್ಥಿಣಆದೆ ಮೀಸಅಲಸಿದ (ಶೇ 2೦% ರಷ್ಟು)ಹುದ್ದೆದಡ ಮಿಂಸಲಾತಿ ವರ್ಣಕರಣ ವಿಷಯ-ಸಾಮಾನ್ಯ ಕನ್ನಡ 
® 34 ® a 
ತ ಜಸ ಡೆ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ | 2 ಬಿ | 3ಎ | 3ಬಿ ಸಾಮಾನ್ಯ 
| B ಣಿ # ಒಟ್ಟು 
ಇತರೆ 2 1 1 1 3 8 
ಗ್ರಾಮೀಣ ಅ 1 
£ ಯ ಜು ಅಂಗವಿಕಲ 1 1 
§ ಈ ಚ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಓಟ್ಟು 2 1 1 1 0 0 0 5 10 
ಸಾಮಾನ್ಯ ಅಂಗವಿಕಲ-ದೃಷ್ಟಿಮಾಂದ್ಯ 















































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೪೩೧ 





2೦14-15 ನೇ ಸಾಅನ 6-8 ನೇ ತರಣತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೆಂಮಕಾತಿರಾಣ ಮ್ಯಾಅಕ್ಸ್‌ 


ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರ್ಥಿಗಆದೆ ಮೀಸಅಲಸಿದ (ಶೇ 80% ರಷ್ಟು) ಹುದ್ದೆದಚ ಮೀಸಲಾತಿ ವರ್ಣಕರಣ ವಿಷಯ-ಸಾಮಾನ್ಯ ಕನ್ನಡ 












































































































































ತಾಲೂಕ ಭ್‌ ಒಟ್ಟು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 |2 ಎ| 2ಬಿ | 3ಎ | 3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ಕ WA ಪ 
ಇತರೆ 4 2 2 3 2 1 1 10 25 
ಗ್ರಾಮೀಣ ಅ 2 2 5 9 
3 ಅಂಗವಿಕಲ 1 1 1 3 
ಸ ಸ iy ಮಾಜಿ ಸೈನಿಕ 2 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಒಟ್ಟು 7 2 2 6 2 1 1 20 41 
ಪರಿಶಿಷ್ಟ ಜಾತಿ ಅಂಗವಿಕಲ /2 ಎ ಅಂಕವಿಕಲ/ ಸಾಮಾನ್ಯ ಅಂಗವಿಕಲ -ದೃಷ್ಟಿಮಾಂದ್ಯ 
ಹೈದ್ರಾಖಾದ -ಹರ್ನಾಟಕ ಪ್ರದೇಶದ (ಉಜಕೆ ಮೂಲ ವೃಂದ) ಅಭ್ಯರ್ಕರಜದೆ ಮೀಸಅಲಸಿದ (ಶೇ 2೦% ರಷ್ಟು) ಹುದ್ದೆದಚ ಮೀಸಲಾತಿ ವರ್ಣಕರಣ ವಿಷಯ-ಸಾಮಾನ್ಯ ಕನ್ನಡ 
ತಾಲೂಕ ನ ಒಟ್ಟು ಪ.ಜಾತಿ | ಪಪಂಗಡ | ಪ್ರವರ್ಗ-1|2 ಎ| 2ಬಿ | 3ಎ | 3ಬಿ ಸಾಮಾನ್ಯ 
ಹುದ್ದೆಗಳು | ಹುದ್ದೆಗಳು ಸ 1 ಬ ಒಟ್ಟು 
ತರೆ 
ks 2 1 1 1 3 8 
8 ಗ್ರಾಮೀಣ ಅ ಕ ಸ 
ಚ = = ಅಂಗವಿಕಲ 1 1 
ನ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ದ: 2 1 1 1 0 0 | 0 5 10 
ಸಾಮಾನ್ಯ ಅಂಗವಿಕಲ-ದೃಷ್ಟಿಮಾಂದ್ಯ 














ಭಾಗ ೫ 








































































































೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರ್ಥಿಗಆದೆ ಮೀಸಅಲಸಿದ (ಶೇ 80% ರಷ್ಟು) ಹುದ್ದೆದಚ ಮೀಸಲಾತಿ ವರ್ಣಕರಣ ವಿಷಯ-ಸಾಮಾನ್ಯ ಕನ್ನಡ 
ಇ 9 9 2 
6 ಇ Kd Kk ಪ.ಜಾತಿ ಫವರ್ಗ-1|2 ಎ 3ಎ ಸಾಮಾನ್ಯ ಒಟ್ಟು 
1 ಸ್ಟ ಬಿ ಕ 
ಇತರೆ 3 ಡ್ಡ 3.2 10 24 
ಗ್ರಾಮೀಣ ಅ ಶ್ಚ 2 5 9 
4 ಸ ಅಂಗವಿಕಲ 1 1 1 3 
B ಮಾಜಿ ಸೈನಿಕ 2 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಓಟ್ಟು 6 2 62 20 40 
ಪರಿಶಿಷ್ಟ ಜಾತಿ ಅಂಗವಿಕಲ /2 ಎ ಅಂಕವಿಕಲ/ ಸಾಮಾನ್ಯ ಅಂಗವಿಕಲ -_ದೃಷ್ಟಿಮಾಂದ್ಯ 
೦೦14-15 ನೇ ಸಾಅನ 6-8 ನೇ ತರಣತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೆಂಮಕಾತಿದಾಣ ಮ್ಯಾಣ್ರಕ್ಟ್‌ 
ಹೈದ್ರಾಖಾದ -ಹರ್ನಾಟಕ ಪ್ರದೇಶದ (ಉಜಕೆ ಮೂಲ ವೃಂದ) ಅಭ್ಯರ್ಕರಜದೆ ಮೀಸಅಲಸಿದ (ಶೇ 2೦% ರಷ್ಟು) ಹುದ್ದೆದಚ ಮೀಸಲಾತಿ ವರ್ಣಕರಣ ವಿಷಯ-ಸಾಮಾನ್ಯ ಕನ್ನಡ 
ತಾಲೂಕ ಚ ಒಟ್ಟು ಪ.ಜಾತಿ ಪ್ರವರ್ಗ-1|2 ಎ | 2ಬಿ ಸಾಮಾನ್ಯ 
ಹುದ್ದೆಗಳು | ಹುದ್ದೆಗಳು ii ಬ ಒಟ್ಟು 
ಇತರೆ 2 1 1 3 8 
ಗ್ರಾಮೀಣ ಅ 1 1 
4 ಅಂಗವಿಕಲ 1 1 
j ನ ಸೆ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
py 2 1 1 5 10 
ಸಾಮಾನ್ಯ ಅಂಗವಿಕಲ-ದೃಷ್ಟಿಮಾಂದ್ಯ 















































ಭಾಗ ೫ 































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೩೩ 
2೦14-15 ನೇ ಸಾಅನ 6-8 ನೇ ತರಣತಿದಚ ಪ್ರಾಥಮಿಕ ಶಾಲಾ ಶಿಕ್ಷಕರ ನೆಂಮಕಾತಿರಾಣ ಮ್ಯಾಣ್ರಕ್ಟ್‌ 
ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರ್ಥಿಗಆದೆ ಮೀಸಅಲಸಿದ (ಶೇ 80% ರಷ್ಟು) ಹುದ್ದೆದಚ ಮಿಂಸಲಾತಿ ವರ್ಣಕರಣವಿಷಯ- ಕನ್ನಡ ಅ೦ದ್ಲ 
ಪ್ರಕಟಿತ ಒಟ್ಟು 2 
ತಾಲೂಕ ದ `ಸ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 |2 ಎ 3ಎ | 3ಬಿ ಸಾಮಾನ್ಯ 
ಹುದ್ದೆಗಳು ಹುದ್ದೆಗಳು ಶ್‌ ಜಿ ಒಟ್ಟು 
ಇತರೆ 4 2 2 3 2 1 1 10 25 
ಗ್ರಾಮೀಣ ಅ 2 2 5 9 
ಗ ಅಂಗವಿಕಲ 1 1 1 3 
ಸ ಬ yj ಮಾಜಿ ಸೈನಿಕ 2 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಒಟ್ಟು 7 2 2 6,2 |1. 1 20 41 
ಪರಿಶಿಷ್ಟ ಜಾತಿ ಅಂಗವಿಕಲ /2 ಎ ಅಂಕವಿಕಲ/ ಸಾಮಾನ್ಯ ಅಂಗವಿಕಲ -_ದೃಷ್ಟಿಮಾಂದ್ಯ 
ಹೈದ್ರಾಖಾದ -ಹರ್ನಾಟಕ ಪ್ರದೇಶದ (ಉಜಕೆ ಮೂಲ ವೃಂದ) ಅಭ್ಯರ್ಥಿಗಆದೆ ಮಿಂಸಅಲಸಿದ (ಶೇ 2೦% ರಷ್ಟು) ಹುದ್ದೆದಚ ಮೀಸಲಾತಿ ವರ್ಣಕರಣವಿಷಯ- ಕನ್ನಡ ಅ೦ದ್ಲ 
® Bla 
3 3 ಸಾಡೆ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2 ಎ 2 [ಎ 3ಏ ಸಾಮಾನ್ಯ 
$ ಳು | ಬಿ 
ಒಟ್ಟು 
ಇತರೆ ಶ್ರ 1 1 1 3 8 
ಗ್ರಾಮೀಣ ಅ 1 1 
ಗ | § ಅಂಗವಿಕಲ 1 1 
§ |” | ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 1 1|0|0|0 5 10 








ಸಾಮಾನ್ಯ ಅಂಗವಿಕಲ- ೃಷ್ಟಿಮಾಂದ್ಯ 












































೪೩೪ 































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರ್ಥಿಗಆದೆ ಮೀಸಅಲಸಿದ (ಶೇ 80% ರಷ್ಟು) ಹುದ್ದೆದಚ ಮಿಂಸಲಾತಿ ವರ್ಣಕರಣವಿಷಯ- ಕನ್ನಡ ಅ೦ದ್ಲ 
ತಾಲೂಕ ಬ ಪ.ಜಾತಿ ಪ್ರವರ್ಗ-1 | 2 ಎ ಥ್‌ 3ಎ | 3ಬಿ ಸಾಮಾನ್ಯ 
ಹುದ್ದೆಗಳು ಈ 3 ಬಿ ೆ ಒಟ್ಟು 
ಇತರೆ 3 2 3 ZEAL 10 24 
ಗ್ರಾಮೀಣ ಅ 2 2 5 9 
3 ಕ ಅಂಗವಿಕಲ 1 1 1 3 
ಸ ಮಾಜಿ ಸೈನಿಕ 2 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಈ 6 2 612 [11 20 40 
ಪರಿಶಿಷ್ಟ ಹಾತ ಅಂಗಪಕರ 77 ಐ ಅಂಕಪಕ57 ಸಾಮಾನ್ಯ ಅಂಗವಿಕಲ -ದೃಷ್ಠಿಮಾಂದ್ಯ 
ಹೈದ್ರಾಖಾದ -ಹರ್ನಾಟಕ ಪ್ರದೇಶದ (ಉಜಕೆ ಮೂಲ ವೃಂದ) ಅಭ್ಯರ್ಥಿಣಆದೆ ಮೀಸಅಲಸಿದ (ಶೇ 2೦% ರಷ್ಟು) ಹುದ್ದೆಚ ಮಿಂಸಲಾತಿ ವ೧೯ಹರಣವಿಷಯ- ಕನ್ನಡ ಅ೦ದ್ಲ 
ww 
ಳೆ A ಪ.ಜಾತಿ ಪ್ರವರ್ಗ |2 ಎ| ೨ [3ಎ 3ಬಿ ಸಾಮಾನ್ಯ 
॥ 73 ಒಟ್ಟು 
ಇತ್‌ 2 1 1 3 8 
ಗ್ರಾಮೀಣ ಅ 
1 1 
3 © © ಅಂಗವಿಕಲ 1 1 
R ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 0 0 
ಕುಟ್ಟ 2 1 1 5 10 








ಸಾಮಾನ್ಯ ಅಂಗವಿಕಲ- ೃಷ್ಟಿಮಾಂದ್ಯ 















































೪೩೫ 











































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ಹೈದ್ರಾಖಾದ -ಕರ್ನಾಟಕ ಪ್ರದೇಶದ (ಸ್ಥಳಯ) ಅಭ್ಯರ್ಥಿಗಆದೆ ಮೀಸಅಲಸಿದ (ಶೇ 80% ರಷ್ಟು) ಹುದ್ದೆದಚ ಮಿಂಸಲಾತಿ ವರ್ಣಕರಣವಿಷಯ- ಕನ್ನಡ ಅ೦ದ್ಲ 
ತಾಲೂಕ ಬ ಪ.ಜಾತಿ ಪ್ರವರ್ಗ-1 3ಎ 3ಬಿ ಸಾಮಾನ್ಯ 
ಹುದ್ದೆಗಳು ಸ ಸ್ನ ೆ ಒಟ್ಟು 
ಇತರೆ 4 2 1 1 10 25 
ಗ್ರಾಮೀಣ ಅ 2 5 9 
ತ ಅಂಗವಿಕಲ 1 1 3 
[ ಷ್‌ ಧ 
B ಮಾಜಿ ಸೈನಿಕ 2 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಓಟ್ಟು 7 2 1 1 20 41 
ಪರಿಶಿಷ್ಟ ಜಾತಿ ಅಂಗವಿಕಲ /2 ಎ ಅಂಕವಿಕಲ/ ಸಾಮಾನ್ಯ ಅಂಗವಿಕಲ -ದೃಷ್ಟಿಮಾಂದ್ಯ 
ಹೈದ್ರಾಖಾದ -ಹರ್ನಾಟಕ ಪ್ರದೇಶದ (ಉಜಕೆ ಮೂಲ ವೃಂದ) ಅಭ್ಯರ್ಥಿಗಆದೆ ಮೀಸಅಲಸಿದ (ಶೇ 2೦% ರಷ್ಟು) ಹುದ್ದೆದಚ ಮೀಸಲಾತಿ ವ೧೯ಹರಣವಿಷಯ- ಕನ್ನಡ ಅ೦ದ್ಲ 
ವಿಷಯ- ಕನ್ನಡ ಅಂದ್ರ 
ಪ್ರಕಟಿತ 
ತಾಲೂಕ ಸ್ಟ ಪ.ಜಾತಿ ಪ್ರವರ್ಗ-1 3ಎ 3ಬಿ ಸಾಮಾನ್ಯ 
ಹುದ್ದೆಗಳು ಚ ಒಟ್ಟು 
ಇತರೆ 2 1 3 8 
ಗ್ರಾಮೀಣ ಅ 1 1 
4 ಅಂಗವಿಕಲ 1 1 
ಎ [=] 
|; ಷ್ಣ `` ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಓಟ್ಟು 2 1 5 10 





























ಸಾಮಾನ್ಯ ಅಂಗವಿಕಲ- ೃಷ್ಟಿಮಾಂದ್ಯ 








PR-65 
SC-50 


ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾದಗಿರಿ. 


ಆಯ್ಕೆ ಪಾಧಿಕಾರಿಗಳ ಹಾಗೂ ಉಪನಿರ್ದೇಶಕರು (ಆಡಳಿತ) 





೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಡುಪಿ ಜಿಲ್ಲೆ ಉಡುಪಿ 
: ನೆಂಮಕಾತಿ ಅಧಿಸೂಜನೆ : 
ಸಂಖ್ಯೆ:ಎ2:ಪ್ರಾಶಾ.ಶಿ:ನೇಮಕ: 01 /2014-15 » ದಿನಾಂಕ:23ನೇ ಮಾರ್ಚಿ 2015 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 





9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾಗೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಹತಾ ಪರೀಕ್ಷ (ಟಿ.ಇ.ಟಿ)ಯಲ್ಲಿ ಅರ್ಹತೆದಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 
ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 
ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 
ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 











ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೩೭ 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 





04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ [ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ, ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06) ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 





೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ವಏಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಲೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೩೯ 





11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 
ವೇತನ ಶ್ರೇಣಿ-/14550-26700%- 
ವೇತನಸಶ್ರೇಣಿ -(14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತು 


pe) 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 


೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷಿ] ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೪೧ 
ಮತು 





ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


* ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


೪೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಬಿ) 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % +೬ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ 


ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಜ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಲಿ 
೧ 
ಲ್ಕ ೪೮ 


ರ್ಥಿಗಳು ನಿಗದಿತ ನಮೂನೆಯಲ್ಲಿ 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wಗta್ರೀ) ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಲ್ಪ 
೧. 

ಎಮು 

ಯ್ತು 


ಅ 


ರ್ಥಿಗಳು ನಿಗದಿತ ನಮೂನೆಯಲ್ಲಿ 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೪೩ 





**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1 ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ಪಮೂನೆ-ಇ [ನಿಯಮ-3.ಎ(2)(3)]}% ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 


ಬು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಹೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” 'ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 
ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೪೫ 





ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 

ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 
ನೀಡಲಾಗಿದೆ. 











ಕ Lepros Hearin Locomotors ಮ Mentall 
Blind OD Cured ಹೆ Disability 1/13] Retro 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] Grade-ll, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು 


ಅಭ್ಯರ್ಥಿಗಳ 


ಪಮಾಣ 
A 


ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ 
ಶ್ರವಣ ದೋಷದ 


ಪತ್ರದಲ್ಲಿ 


ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಪ್ರಮಾಣವನ್ನು 


ಡೆಸಿಬಲ್ಸ್‌ 


ಹೊಂದಿರುವ ಅಂಗವಿಕಲ 


[Decibels] ಗಳ ಲ್ಲಿ 


೪೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 


VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 


il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 


6/60 with best correction in the better eye of impairment of field in anyone of the following categories:- 


a) reduction of fields less tha 


n 50 degrees 


b) Heminaopia with macular involvement 


0) Altitudinal defect involving 
3. Categories of Visual Disability 


lower fields. 
All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision K 

10-20 3/60 to Nil 75% 
Category 111 3/60 to 1/60 4 Of vision F:C at 1 ft to Nil 100% 
Category IV F:C atl ftto Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ft to Nil or 
ಸೇ Field Of vision 10* (4 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-।, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೪೭ 





ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16 J] ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 ] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 


ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 





* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಂಡು ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಬಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 


ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೪೪೯ 





ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿ ಸಿರುವರು ಪೇಪರ್‌-1 
ಕಡ್ಡಾಯವಾಗಿ ಹಾಜರಾಗಬೇಕು. 


6%. ಪ್ರಶ್ನೆ ಪತಿಕ್‌ಯಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ ಸ್ಪರ್ಧಾತ್ಮಕ ಪ 
ಈ fu ಸಿ "ಎಂ (J 


ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. 


ಪರೀಕ್ಷೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ 


ಅನುಸರಿಸಿ ನಡೆಸಲಾಗುವುದು. 


ಮತ್ತು ಪೇಪರ್‌-2 ಎರಡಕ್ಕೂ 


ಮಾಡೂ 
ಪಸು 
KS, 


ರೀಕ್ಸ್‌ಗೆ ಪ್ರತಿ ಪತ್ರಿಕೆಗೆ 
ಸ್ತುತ ನಡೆಯುತ್ತಿರುವ 


ಪರೀಕ್ಸೆ ಸ್ವರೂಪವನ್ನು 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 















































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 





01. 


ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 


30 





02. 


ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 
[= — 


10 





03. 


ಸಾಮಾನ್ಯ ಆಂಗ್ಲ ಭಾಷೆ 


25 





04. 


ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 


30 





05. 


ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 


25 











ಒಟ್ಟು 





150 








ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 





.ಸಂ 


ವಿಷಯ 


ಅಂಕಗಳು 





ಪ್ರ 
11. 


ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 


75 





02. 


ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 


15 











ಒಟ್ಟು 





150 








ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 


ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





ವಿಷಯ 


ಅಂಕಗಳು 





01. 


G 
೦ 


-ವಿಷಯ ಜ್ಞಾನ 
ಇ 


100 





02. 


ಭಾಷೆ 
ಭಾಷೆ 


| 
[e) 
354 30 


ಬೋಧನಾ ಸಾಮರ್ಥ್ಯ 


50 











ಒಟ್ಟು 





150 








೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





22 7 ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


S488 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


[se] ೧ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೫೧ 





ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಸಹಿ; 
.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಬಣ ಇಲಾಖೆ, , ಉಡುಪಿ ಜಿಲ್ಲೆ ಉಡುಪಿ 




















































































































೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಡುಪಿ ಜಿಲ್ಲೆ, ಉಡುಪಿ 
2014-15 ನೇ ಸಾಲಿನ 1-5ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಕನ್ನಡ 
a SAM Bi ಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರ 
[a 
ಬ್ಲಾಕ್‌ ಲಾಗ್‌ | ಜಾಲಿ ಸದ ವರ್ಗೀಕರಣ ವತನ ಸು ವತ ಮು 
ಹೆಸರು ಹುದ್ದೆಗಳು ಹುದ್ದೆಗಳು ಎ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 2 1 4 
2 | ಗ್ರಾಮೀಣ ಅ 1 1 2 
ನ್ದ 3 | ಅಂಗವಿಕಲ 1 1 
4 0 7 7 
ಡ್ರಾ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 1 0 0 2 0 1 0 3 7 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು 
[a 
ಬ್ಲಾಕ್‌ ಜಾಗ್‌ ಲಿ | ಎ ಸು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ದು] ೧ 
ಹಸರು (ಹಾರ ಸುದ ಪ.ಜಾತಿ ಪವಂಗತ TIT 2ಎ T2 73ಎ] 3ಬಿ | ಸಾಮಾನ್ಯ [ ಒಟ್ಟು 
1 | ಇತರೆ 1 1 
2 | ಗ್ರಾಮೀಣ ಅ 1 1 
3 3 ೦ಗವಿಕ 0 
ಅ ಅ 
0 2 2 
ಸ 4 | ಮಾಜಿ ಸೈನಿಕ 0 
5 | ಕ.ಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 0 0 0 1 0 0 0 1 2 


















































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೫೩ 
ಆಯ್ಕೆ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಡುಪಿ ಜಿಲ್ಲೆ, ಉಡುಪಿ 
2014-15 ನೇ ಸಾಲಿನ 1-5ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ | ಖಾಲಿ | ಹುದ್ದಗಳು ೪1% ೪ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ | 2ಬಿ | 3ಎ | 3ಬ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು | ಹುದ್ದೆಗಳು ಐ 5 ಕ “ 
1 | ಇತರೆ 1 1 
2 | ಗ್ರಾಮೀಣ ಅ 0 
B 3 | ಅಂಗವಿಕಲ 0 
B° ; 4] ಮಾಜ ಸೈನ 0 
ಜಿ 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 0 1 0 0 0 0 0 0 1 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಜೆ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಚ | ಕ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು | ಹುದ್ದೆಗಳು ಐ ಕ “ 
1 | ಇತರೆ 1 2 3 6 
2 | ಗ್ರಾಮೀಣ ಅ 1 1 1 3 
> 3 | ಅಂಗವಿಕಲ 0 
ಕೆ 0 10 10 
| 4 | ಮಾಜಿ ಸೈನಿಕ 0 
5 | ಕ.ಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 1 1 
ಒಟ್ಟು 1 1 0 2 0 1 0 5 10 
ಸಹಿ/- 


ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಡುಪಿ ಜಿಲ್ಲೆ, ಉಡುಪಿ 





























































































































೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಡುಪಿ ಜಿಲ್ಲೆ, ಉಡುಪಿ 
2014-15 ನೇ ಸಾಲಿನ 6-8ನೇ ತರಗತಿಗಳ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂ ಅಟ | ಮುಚ | ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ದ ಸ ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಫವರ್ಗ-1 | 2ಎ | 2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಲ ಅ ಳಿ ಆ 
1 | ಇತರೆ 2 1 1 2 1 1 1 5 14 
2 | ಗ್ರಾಮೀಣ ಅ 1 1 3 5 
ಗ್ದ 3 | ಅಂಗವಿಕಲ *1 1 
4 0 21 21 
ಢೌ 4 | ಮಾಜಿ ಸೈನಿಕ I 1 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 3 1 1 3 1 1 1 10 21 
*ದೃಷ್ಠಿಮಾಂದ್ಯ ಅಭ್ಯರ್ಥಿ 
ಬಜ (ಬುಟ್ಟ | ಭಟಟ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ Sa ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಫವರ್ಗ-1 | 2ಎ | 2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು © ಆ ಳೆ ೮ 
1 | ಇತರೆ 2 1 1 1 1 3 9 
2 | ಗ್ರಾಮೀಣ ಅ 1 1 
3 3 | ಅಂಗವಿಕಲ ಕ 1 
[£ 0 1] 1] 
4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 2 1 1 1 1 0 0 5 11 






































*ದೃಷ್ಠಿಮಾಂದ್ಯ ಅಭ್ಯರ್ಥಿ 
























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೫೫ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಯ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಚ ಸಕ್ಕ ತರೆ ಹುದ್ದೆಗಳು ಕ ಪ.ಜಾತಿ ಪ.ಪಂಗಡ | ಪ್ರವರ್ಗ-! | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ |ಒಟ್ಟು 
ಜೆ ಜೆ 

ಇತರೆ 1 1 1 2 5 

ಗ್ರಾಮೀಣ ಅ 0 

ಸ ಸ 4 2 ಅಂಗವಿಕಲ 0 

ನು ಮಾಜಿ ಸೈನಿಕ 0 

ಕ.ಮಾ.ಅಭ್ಯರ್ಥಿ 0 

ಯೋ.ನಿರಾ.ಅ 0 

ಒಟ್ಟು 1 1 1 0 0 0 0 2 5 

ತಾಲ್ಹೂಕು/ ಬ್ಯಾಕ್‌ ಪ್ರಕಟಿತ ಹ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಚ ಸ ಸ ಹುದ್ದೆಗಳು ಜು ಪ.ಜಾತಿ ಪ.ಪಂಗಡ | ಪ್ರವರ್ಗ-! | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಜೆ ಜೆ 

ಇತರೆ 1 1 1 1 2 6 

ಗ್ರಾಮೀಣ ಅ 1 1 

fe 4 8 ಅಂಗವಿಕಲ ಹೆ 1 

॥ ಮಾಜಿ ಸೈನಿಕ 0 

ಕ.ಮಾ.ಅಭ್ಯರ್ಥಿ 0 

ಯೋ.ನಿರಾ.ಅ 0 

ಒಟ್ಟು 1 1 1 1 0 0 0 4 8 

*ದೃಷ್ಠಿಮಾಂದ್ಯ ಅಭ್ಯರ್ಥಿ ಸಹಿ/- 


ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು 


ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಡುಪಿ ಜಿಲ್ಲೆ. ಉಡುಪಿ 




















































































































೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಡುಪಿ ಜಿಲ್ಲೆ, ಉಡುಪಿ 
2014-15 ನೇ ಸಾಲಿನ 6-8ನೇ ತರಗತಿಗಳ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಇಂದ್ಲೀಷ್‌ 
ಸೂ ಕ್‌ ಮಟ | ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ದ ಸ ವರ್ಗೀಕರಣ 
ದ್‌ ದ್‌್‌ ವ್‌ J 
ಹಸು ಹುದ್ದೆಗ ಈ ಹುದ್ದೆಗ 4 ಸ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 1 1 2 1 1 1 ನಿ 14 
2 | ಗ್ರಾಮೀಣ ಅ 1 1 3 5 
B x] 
0 21 21 3 | ಅಂಗವಿಕಲ 1 
ಚ್ಹಾ 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 3 1 1 3 1 |1|1 10 |21 
*ದೃಷ್ಠಿಮಾಂದ್ಯ ಅಭ್ಯರ್ಥಿ 
ತಾ | EE |” ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ ಜೆ ವರ್ಗೀಕರಣ 
ಷ್‌ ತ್‌್‌ ಹ 
Ee ಹುದ್ದೆಗ ಈ ಹುದ್ದೆಗ ಈ § ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 1 1 1 3 8 
2 | ಗ್ರಾಮೀಣ ಅ 1 1 
f “| 
0 10 10 3 | ಅಂಗವಿಕಲ 1 
ಸ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 2 1 1 1 0 |0|0 5 |10 






































*ದೃಷ್ಠಿಮಾಂದ್ಯ ಅಭ್ಯರ್ಥಿ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೫೭ 















































ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಡ್‌ ಒಟ್ಟು 
ಆ ಲಾಗ್‌ ಖಾಲಿ ಪ ವರ್ಗೀಕರಣ 
ಬ್ಲಾಕ್‌ ಹೆಸರು ಹುದ್ದೆಗಳು 
ಹುಧಿಗಳು. | 'ಹುದೆಗಳು ಪ.ಜಾತಿ ಪ.ಪಂಗಡ | ಪ್ರವರ್ಗ-। | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 1 1 2 5 
2 | ಗ್ರಾಮೀಣ ಅ 0 
p 3 | ಅಂಗವಿಕಲ 0 
ಕಿ 0 5 5 
ಣು 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 1 1 1 0.000 2 5 









































೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


















































ತಾಲ್ಟೂಕು/ ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Wy ಒಟ್ಟು 
ಬ್ಲಾಕ್‌ ಲಾಗ್‌ ಖಾಲಿ ವರ್ಗೀಕರಣ 
ತ ಹುದೆಗಳು 
ಹೆಸರು ಹುದೆಗಳು ಹುದೆಗಳು ಛಿ 
ಈ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 1 1 ಶ್ರ 6 
2 ಗ್ರಾಮೀಣ ಅ 1 1 
3 | ಅಂಗವಿಕಲ 0 
> 
ಣ್ಣ 0 7 7 
I 4 | ಮಾಜಿ ಸೈನಿಕ N 
5 | ಕ.ಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 1 1 1 1 01010 3 7 





























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೫೯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಸು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಡಿ Ke ವರ್ಗೀಕರಣ 
ಷ್‌ ತ್‌್‌ ವ 
ಹ ಹುದ್ದೆಗ ಈ ಹುದ್ದೆಗ ಘು a ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 
ಗ್ರಾಮೀಣ ಅ 0 
& ಅಂಗವಿಕಲ 0 
8 0 2 2 
§ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 1 0 0 0 |0/|0|0 1 2 
ಸಹಿ/- 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು 
೧೧-66 


50-50 


ಸಾರ್ವಜನಿಕ ಶಿಕ್ಷಣ ಇಲಾಖೆ, ಉಡುಪಿ ಜಿಲ್ಲೆ. ಉಡುಪಿ 


೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈ ಸೂರು ಜಿಲ್ಲೆ ಮೈಸೂರು 
ಸಂಖ್ಯೆ:ಎ2:ಪ್ರಾಶಾ.ಶಿ:ನೇಮಕ: 01/2014-15, ದಿನಾಂಕ:23ನೇ ಮಾರ್ಚಿ 2015 
: ಮೊಮಕಾತಿ ಅಧಿಸೂಚದೆ : 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 





9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 

10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 

11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಐಎಸ್‌:2014, ದಿನಾಂಕ:31.01.2015 

ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 

ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ಮೆಂಟ್‌॥[ಅಮೆಂಡ್‌ಮೆಂಟ್‌1ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ:2001,ದಿನಾಂಕ:09.08.20011ರ 
ಹಾಗೂ _ಇಡಿ:626:ಪಿಚಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 27- 


04-2015 ರಂದು ಅರ್ಹರಾಗಿರುವ ಹಾರೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿನಿ ಅರ್ಹತಾ 


ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 
ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 
ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 
ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೬೧ 
03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 


ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 

04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ, ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 
ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 
ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 


ಮತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 


ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೬೩ 





11 6-8 ಸೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 
ವೇತನ ಶ್ರೇಣಿ-/14550-26700%- 
ವೇತನಸಶ್ರೇಣಿ -[(14550-350-15600-400-17200-450-19000-500-21000-600-24600-700-.267007: 
02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 


ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 
ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 

ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 

ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


$ 
ಅಥವಾ 


೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಬ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ರಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಹೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 

ಮತ್ತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 


/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೬೫ 





C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಸಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ J. ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 
ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಷಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 
ಪ್ರಣಿ: ಗೌರವ ಶಿಕ್ಷಕರೆಂದರೆ: 
ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 























10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಬಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % ೬ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ 


ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


೪೬೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸುತಿ ದ್ವಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವದಿಗೆ 3 ಕೃಪಾಂಕಗಳಂತೆ ಗರಿಷ್ಟ 15 ಕಪಾಂಕಗಳ 


© ೪ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 
ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಕಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15_% + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (00ಜುಂಿತವಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ RES 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
Bui ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: [el] 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1 ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ನಮೂನೆ-ಇ. [ನಿಯಮ-3.ಎ(2)(3)]}% ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 


ದಿನಾಂಕ:08.02.2000 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೬೭ 





03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [!ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭರ್ಥಿಗಳು. ದಿನಾಂಕ:13.02.2003 


ಬು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. | 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 

1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


ಶೆ 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ON 
ನೀಡಲಾಗಿದೆ. 
































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೬೯ 
೬ ತ Lepros Hearin Locomotors ಎ Mentall 
Bind LOW Aston Cured ಗ Disability 0144/31 ಜೀ 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 








* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು 


ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ 


ಹೊಂದಿರುವ ಅಂಗವಿಕಲ 


ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 


೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision . 

10-20 3/60 to Nil 75% 
Category 111 3/60 to 1/60 6 Of vision F:C at 1 ft to Nil 100% 
Category IV F:C atl ftto Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
ys Field Of vision 10* ME 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2ಎ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 

15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 

ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 

ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 

ಯೋಜನ್‌ ಅಂದರೆ: 
ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 

ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 

ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 

ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು 1 ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೭೧ 





ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 


ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 


ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 


ಲ 
| 


೪೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 


ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 

ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 

ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣ್‌ ಕ್‌ಳಗಿನಂತಿದೆ(1-5ನೇ ತರಗತಿ) 

















ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೭೩ 




















05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 

ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 


























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














[5] 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 




















ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 











ಬ 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ಪಂಗಡಣ್‌ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














22 7 ಪರೀಕ್ಷಾ ಪಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಔ.ಇ., ಪಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 


02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 


03. ಪಶೈಗಳ ವಾಪಿ ಹಾಗೂ ಸರೂಪ. 
onc) ಕ" ವೆ 


ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 


ದಾ 


ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


ದಾ 


. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 
23 1 ಪ್ರಮುಖವಾದ ಸೂಚನೆಗಳು: 


01. ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 


ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 


S488 


“ಡಿ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 


೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





02. 


03. 


04. 


05. 


06. 


07. 


08. 


09. 


10. 


11. 


12. 


13. 


ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೂನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲೆ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಠ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ. ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೭೫ 





Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 


ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಬೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
ಸಹಿ:- 


ಆಯ್ಲೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಸಂ ಇಲಾಖೆ, , ಮೈಸೂರು ಜಿಲ್ಲೆ ಮೈ ಸೂರು 


೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





























































































































ಆಯ್ಕೆ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈಸೂರು ಜಿಲ್ಲೆ 
2014-15 ನೇ ಸಾಲಿನ 1-5 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ದ ಗು ವರ್ಗೀಕರಣ ಪವರ್ಗ- 
ಷ್‌ ತ್‌್‌ ಖ್‌ 
ಹೆಸರು ಹುದ್ದೆಗಳು ಹುದ್ದೆಗಳು ಸ ಪ.ಜಾತಿ | ಪ.ಪಂಗಡ I 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 1 1 1 3 6 
ಜ್ಯ 2 ಗ್ರಾಮೀಣ ಅ 1 2 3 
ಚ 0 12 12 4 ಅಂಗವಿಕಲ * 1] * 1 2 
$ 4 | ಮಾಜಿ ಸೈನಿಕ 1 1 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 2 0 0 2 0 1 1 6 12 
* ದೃಷ್ಟಿಮಾಂದ್ಯ ಅಭ್ಯರ್ಥಿ 
ಹ ಹಚ ಪ ಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರ 
[A 
ಬ್ಲಾಕ್‌ ಲಾಗ್‌ ಖಾಲಿ ಪ ವರ್ಗೀಕರಣ ER NNT ETI 
ik ಹುದ್ದೆಗಳು ಪವರ್ಗ- 
ಹೆಸರು ಹುದ್ದೆಗಳು | ಹುದ್ದೆಗಳು ಈ ಪ.ಜಾತಿ | ಪ.ಪಂಗಡ | p 2ಎ 2ಬಿ 3ಎ 3ಬಿ | ಸಾಮಾನ್ಯ ಒಟ್ಟು 
1 ಇತರೆ 1 1 1 3 6 
2 ಗ್ರಾಮೀಣ ಅ 1 1 1 3 
§ 3 ಅಂಗವಿಕಲ ಸ 1 
¥ 0 10 10 
pe 4 ಮಾಜಿ ಸೈನಿಕ 0 
B 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 2 0 0 2 0 1 0 5 10 



































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೭೭ 






































































































































ತ] ಬಾ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
$ $ ಲ 
ಒಟ್ಟಿ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ ಪವರ್ಗ- 
೯ ಹುದ್ದೆಗಳು ಪಜಾತಿ | ಪಪಂಗಡ ಕ್‌ 2ಎ | 2ಬಿ | 3 | 3ಬಿ ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಎ ನ ಕಲಲ 1 ಳಿ ಟ್ಟಿ 
ಇತರೆ 1 1 3 5 
2 ಗ್ರಾಮೀಣ ಅ 1 1 2 
ಡೊ 3 ಅಂಗವಿಕಲ * 1 
\s 0 10 10 
§ 4 ಮಾಜಿ ಸೈನಿಕ 1 1 
ವಿ 
೨4 
5 ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 1 
ಒಟ್ಟು 2 0 1 1 0 1 0 5 10 
x* ದೃಷ್ಟಿಮಾಂದ್ಯ ಅಭ್ಯರ್ಥಿ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಬ i ವರ್ಗೀಕರಣ ಪವರ್ಗ- 
ಷ್‌ ತ್‌್‌ ಖ್‌ 
ಹ ಹುದ್ದೆಗ ಈ ಹುದ್ದೆಗ ಆ ಜೆ ಪ.ಜಾತಿ | ಪ.ಪಂಗಡ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 1 2 6 
2 ಗ್ರಾಮೀಣ ಅ 1 2 3 
ಇ 
3 ಅಂಗವಿಕಲ 0 
H 
ದೆ 0 10 10 
g 4 | ಮಾಜಿ ಸೈನಿಕ 1 1 
ಇ 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 1 0 0 1 1 1 1 5 10 





























೪೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 








2014-15 ನೇ ಸಾಲಿನ 6-8 ನೇ ತರಗತಿಗಳ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ 


































































































ವರ್ಗೀಕರಣ ವಿಷಯ: ಆಂಗ್ಲ್ರ 
ಬಾತ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ತಾಲ್ಲೂಕು ಜೆ ಖಾಲಿ ವ ವರ್ಗೀಕರಣ 
ಹುದ್ದೆಗಳು |. ಹುದ್ದೆಗಳು ಪಜಾ |, ಪಪಂ |, ಪ್ರ 2 , 2ಬಿ . 3ಎ | 3ಬಿ |, ಸಾಅ | ಒಟ್ಟು 
೦ 
1 ಇತರೆ 9 1 1 2 1 1 1 7 16 
2 ಗ್ರಾಮೀಣ ಅ 1 1 4 6 
ಚ 3 ಅಂಗವಿಕಲ +] * | *1 3 
ಷೆ 26 26 4 ಮಾಜಿ ಸೈನಿಕ 1 1 
3 5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 4 1 1 4 1 1 1 13 26 
* ದೃಷ್ಟಿಮಾಂದ್ಯ 
Be ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ಲಾ ಒ 
ತಾಲ್ಲೂಕು ಕ ಖಾಲಿ ಪ ವರ್ಗೀಕರಣ ಪವರ್ಗ- 
ಹುದ್ದೆಗಳು | ಲು | ಹುವಳು ಪ.ಜಾತಿ | ಪಪಂಗಡ |" 2ಎ | 2ಬಿ | 3ಎ | 3ಬಿ |ಸಾಮಾನ್ಯ| ಒಟ್ಟು 
೦ 
1 ಇತರೆ 2 1 1 2 1 1 5 13 
2 ಗ್ರಾಮೀಣ ಅ 1 2 3 
B 
೫ 17 17 3 ಅಂಗವಿಕಲ * 1 1 
5 4 ಮಾಜಿ ಸೈನಿಕ 
ವಿ ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 3 1 1 2 1 1 0 8 17 



































* ದೃಷ್ಠಿಮಾಂದ್ಯ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೭೯ 
































































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಬ್‌ ಬಾಲ ಸು ವರ್ಗೀಕರಣ 
ಪವರ್ಗ- 
ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಅ 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಎ ks ಅಂ 1 p) ವ್ರ 
1 ಇತರೆ ತ 1 1 1 1 3 9 
2 ಗ್ರಾಮೀಣ ಅ 1 1 
£ 3 ಅಂಗವಿಕಲ *1 1 
$ 0 11 11 
ಪ್ಪ 4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 2 1 1 1 1 0 0 5 11 
* ದೃಷ್ಟಿಮಾಂದ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಜಾಲಿ ಹ ವರ್ಗೀಕರಣ ಪವಗ! 
ಹುದೆಗಳು ಪ್ರವರ್ಗ- 
ಹೆಸರು ಹುದ್ದೆಗಳು | ಹುದ್ದೆಗಳು ಜಿ ಪ.ಜಾತಿ | ಪ.ಪಂಗಡ i 2ಎ 2ಬಿ 3ಎ 3ಬಿ | ಸಾಮಾನ್ಯ ಒಟ್ಟು 
1 ಇತರೆ 1 1 1 2 5 
2 ಗ್ರಾಮೀಣ ಅ 1 1 
§ 
2 ಸ _ ತ 3 ಅಂಗವಿಕಲ 
i 4 ಮಾಜಿ ಸ್ಲೆನಿಕ 
ರಿ ಶಿ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 1 1 1 0 0 0 0 3 6 






































೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 








































































































ಜ್‌ ಪ್ರಕಟಿತ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಸ್ತ ಖಾಲಿ ಈ ವರ್ಗೀಕರಣ 
ಹುದ್ದೆಗಳು. ಜಪ (ಕಕ್ಷಾ ಪ.ಜಾ | ಪಪಂ ಪ್ರ 2ಎ 2ಬಿ | 3ಎ | 3ಬಿ | ಸಾಅ ಒಟ್ಟು 
೦ 
1 | ಇತರೆ 1 1 
§ 2 ಗ್ರಾಮೀಣ ಅ 
ಳ್‌ 3 | ಅಂಗವಿಕಲ 
ತ 1 1 4 | ಮಾಜಿ ಸೈನಿಕ 
9] 
14 5 | ಕಮಾ.ಅಭ್ಯರ್ಥಿ 
8 
ಇ 6 ಯೋ.ನಿರಾ.ಅ 
ಒಟ್ಟು 1 0 0 0 0 0 0 0 1 
UE ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ತಾಲ್ಲೂಕು ೆ ಖಾಲಿ ಪ ವರ್ಗೀಕರಣ ಪವರ್ಗ- 
ಹಾ ಪ ಪಾ ಪ.ಜಾತಿ | ಪಪಂಗಡ |“ 2ಎ | 2ಬಿ | 3ಎ | 3ಬಿ | ಸಾಮಾನ್ಯ, ಒಟ್ಟು 
೦ 
1 | ಇತರೆ 2 1 1 1 1 3 9 
8 2 ಗ್ರಾಮೀಣ ಅ 2 2 
ಸಿ 3 | ಅಂಗವಿಕಲ FF i 
ಇ 0 12 12 
Go 4 | ಮಾಜಿ ಸೈನಿಕ 
8 5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು, 2 1 1 1 1 0 0 6 12 
* ದೃಷ್ಟಿಮಾಂದ್ಯ 











ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೪೮೧ 








ಬ್ಯಾಕ್‌ಲಾಗ್‌ 


ಕು 
ತಾಲ್ಲೂ ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ವರ್ಗೀಕರಣ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪ್ರವರ್ಗ- 
1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ 





ನಂಜನಗೂಡು 
೦ 








26 





26 


ಇತರೆ 


1 





ಗಾಮೀಣ ಅ 
ಕು 





ಅಂಗವಿಕಲ 


ಸ 


*] 


+] 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 





ಒಟ್ಟು 























13 





26 





* ದೃಷ್ಟಿಮಾಂದ್ಯ 





ತಾಲ್ಲೂಕು ಬ್ಯಾಕ್‌ ಲಾಗ್‌ 


ಹುದ್ದೆಗಳು 
೦ 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟಿ 


ಛ 


ಹುದ್ದೆಗಳು 
೦ 


ವರ್ಗೀಕರಣ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಜಿ 


2ಎ 


2ಬಿ 


3ಬಿ 





ಛ 


ಪಿರಿಯಾಪಟ್ಟಣ 
ಅ 








17 





ಇತರೆ 





ಗ್ರಾಮೀಣ ಅ 
ಕು 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 





ಯೋ.ನಿರಾ.ಅ 











ಒಟ್ಟು 
ಟಿ 



































* ದೃಷ್ಟಿಮಾಂದ್ಯ 








೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
























































































































































ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು | ಬ್ಯಾಕ್‌ಲಾಗ್‌ ಖಾಲಿ ಇ ವರ್ಗೀಕರಣ 
ಹುದ್ದೆಗಳು | ಹುದ್ದೆಗಳು ಜಿ ಪ.ಜಾ | ಪಪಂ ಪ್ರ1 2ಎ 2ಬಿ 3ಎ 3ಬಿ ಸಾಅ ಒಟ್ಟು 
1 ಇತರೆ 2 1 1 p 1 5 12 
2 ಗ್ರಾಮೀಣ ಅ 1 2 3 
wp 
[5 3 | ಅಂಗವಿಕಲ * 1 1 
ಫಿ 0 16 16 
ಗ್ಗ 4 ಮಾಜಿ ಸೈನಿಕ 
ಇ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು, 3 1 1 2 1 0 0 8 16 
* ದೃಷ್ಟಿಮಾಂದ್ಯ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ 
ವರ್ಗೀಕರಣ ವಿಷಯ: ಸಾಮಾನ್ಯ ಕನ್ನಡ 
ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ಲಾಗ್‌ ವಸ ಒಟ್ಟು 
ತಾಲ್ಲೂಕು ERE ಖಾಲಿ ಹುದೆ ಹ್ತ ವರ್ಗೀಕರಣ ಚೆ ನ A 
ಗ ಹುದ್ದೆಗಳು ಪ.ಜಾ ಪ.ಪಂ ಪ 2ಎ 2ಬಿ 3ಎ 3ಬಿ ಸಾ.ಅ ಒಟ್ಟು 
1 ಇತರೆ 2 1 1 2 1 1 1 % 16 
2 | ಗ್ರಾಮೀಣ ಅ 1 ] 4 6 
ಜ್ಯ 3 ಅಂಗವಿಕಲ *1 +1 *1 3 
ಷೆ 0 26 26 4 | ಮಾಜಿ ಸೈನಿಕ | 1 
$ 5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 4 1 1 4 1 1 1 13 26 
* ದೃಷ್ಟಿಮಾಂದ್ಯ 











ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೮೩ 


















































































































































ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಸತ ಒಟ್ಟು ™ 
ತಾಲ್ಲೂಕು K ಖಾಲಿ ಪ ವರ್ಗೀಕರಣ ಪವರ್ಗ- 
ಹುದ್ದೆಗಳು. ಜಪ ಹುದ್ದೆಗಳು ಪ.ಜಾತಿ | ಪಪಂಗಡ | “`` 2ಎ | 2ಬಿ | 3ಎ | 3ಬಿ | ಸಾಮಾನ್ಯ, ಒಟ್ಟು 
೦ 
1 ಇತರೆ 2 1 1 2 1 1 5 13 
2 ಗ್ರಾಮೀಣ ಅ 1 2 3 
ನ್ದ 3 ಅಂಗವಿಕಲ *1 1 
1 0 17 17 
5 4 | ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 3 1 1 2 1 1 0 8 17 
* ದೃಷ್ಟಿಮಾಂದ್ಯ 
ಜ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ಲಾ ಒ 
ತಾಲ್ಲೂಕು 4 ಖಾಲಿ ಪ ವರ್ಗೀಕರಣ ಪವರ್ಗ- 
ಹುಧ್ದೆನಳು. |! ಪ.ಜಾತಿ | ಪಪಂಗಡ |“ 2ಎ | 2ಬಿ | 3ಎ | 3ಬಿ | ಸಾಮಾನ್ಯ, ಒಟ್ಟು 
೦ 
1 ಇತರೆ 2 1 1 1 3 8 
2 ಗ್ರಾಮೀಣ ಅ 1 1 
£ 3 ಅಂಗವಿಕಲ *1 1 
Py 0 10 10 
3 4 ಮಾಜಿ ಸೈನಿಕ 
ಟಿ ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 2 1 1 1 0 0 0 5 10 
* ದೃಷ್ಟಿಮಾಂದ್ಯ 











೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 























ಮು ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ಲಾ he ಒ ಯ 
ತಾಲ್ಲುಕು | ಗಲು | ನೌಲಿ | ಹುಡಗ ವರ್ಗೀಕರಣ [TT 
ಹುಡೆಗಳು ಪ.ಜಾತಿ | ಪ.ಪಂಗಡ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
[a] 
1 ಇತರೆ 1 1 1 2 5 
8 2 ಗ್ರಾಮೀಣ ಅ 
2 3 ಅಂಗವಿಕಲ 
0 5 5 
4 ಮಾಜಿ ಸೈನಿಕ 





5 ಕ.ಮಾ.ಅಭ್ಯರ್ಥಿ 





6 ಯೋ.ನಿರಾ.ಅ 





























ಒಟ್ಟು 1 1 1 0 0 0 0 2 5 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಪ್ರಕಟಿತ ಒಟ್ಟು ಗ 
ಸ್ತ ಹುದ್ದೆಗಳು ಹೊಡೆ ಹುದ್ದೆಗಳು ಹ್‌ ಪ.ಜಾ | ಪ.ಪಂ ಪ್ರ 2ಎ 2ಬಿ 3ಎ 3ಬಿ ಸಾ.ಅ ಒಟ್ಟು 
ಏ 

1 ಇತರೆ 1 1 
§ 2 ಗ್ರಾಮೀಣ ಅ 
pS 3 ಅಂಗವಿಕಲ 
ಜ್ಜ 0 | 1 4 | ಮಾಜಿ ಸೈನಿಕ 
ಸ ತ್ರ ಕ.ಮಾ.ಅಭ್ಯರ್ಥಿ 
ಕ್ಯ 6 ಯೋ.ನಿರಾ.ಅ 





















































ಒಟ್ಟು 1 0 0 0 0 0 0 0 1 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೮೫ 


















































































































































ಬ್ಯಾಕ್‌ ಪ್ರಕಟಿತ ಹಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಲಾಗ್‌ ಖಾಲಿ ಐ ವರ್ಗೀಕರಣ ಪವರ್ಗ- 
ಹುದೆಗಳು ಆ 
ಹುದ್ದೆಗಳು | ಹುದ್ದೆಗಳು ಜೆ ಪ.ಜಾತಿ | ಪ.ಪಂಗಡ i 2ಎ 2ಬಿ 3ಎ 3ಬಿ | ಸಾಮಾನ್ಯ ಒಟ್ಟು 
1 ಇತರೆ 2 1 1 1 1 3 9 
ಕ 2 ಗ್ರಾಮೀಣ ಅ 1 1 
13 3 ಅಂಗವಿಕಲ $4 1 
@ 0 11 11 
ತೌ 4 ಮಾಜಿ ಸೈನಿಕ 
॥ 5 | ಕಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 2 1 1 1 1 0 0 5 11 
೫ ದೃಷ್ಟಿಮಾಂದ್ಯ 
ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ್‌ ಒಟು 
ತಾಲ್ಲೂಕು ಲಾಗ್‌ ಖಾಲಿ ಟಿ ವರ್ಗೀಕರಣ ಪವರ್ಗ- 
ಹುದೆಗಳು ಆ 
ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ A 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 3 1 1 3 1 1 1 8 19 
2 ಗ್ರಾಮೀಣ ಅ 1 1 4 6 
ತ 3 ಅಂಗವಿಕಲ *1 +01 *1 3 
F 0 4 4 4 ಮಾಜಿ ಸೈನಿಕ 7 7 
ಬ 
೦ಎ 
7 5 | ಕಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 
ಒಟ್ಟು 5 1 1 5 1 1 1 15 30 
೫ ದೃಷ್ಟಿಮಾಂದ್ಯ 











೪೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 



































































































































ಪ್ರಕಟಿತ sk ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ್‌ ಹಾ ಕರತ ತಾ ವಜಾ  ಫಷ್ಟಾ (ಪ. 2ಎ | 2ಬಿ | 3ಐ | 3ಬಿ |, ಸಾಅ | ಒಟ್ಟು 
ಹುದ್ದೆಗಳು | ಹುದ್ದೆಗಳು ಎ. ಸ್‌ ಆ 
1 ಇತರೆ 2 1 1 2 1 5 12 
8 2 ಗ್ರಾಮೀಣ ಅ 1 2 3 
ಘ್‌ ಸ ಣಿ 3] ಅಂಗವಿಕಲ a1 1 
3 4 | ಮಾಜಿ ಸೈನಿಕ 
5 5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 3 1 1 2 1 0 0 8 16 
* ದೃಷ್ಟಿಮಾಂದ್ಯ 
ಪ್ರಕಟಿತ ಟ್ರ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು | ಬ್ಯಾಕ್‌ಲಾಗ್‌ ಖಾಲಿ ಪ್‌ ಮ ವರ್ಗೀಕರಣ 
ಹುದ್ದೆಗಳು ಹುದ್ದೆಗಳು ವ ಪ.ಜಾ ಪ.ಪಂ ಪ್ರ1 2ಎ 2ಬಿ 3ಎ 3ಬಿ ಸಾಅ ಒಟ್ಟು 
1 ಇತರೆ 2 1 1 2 1 5 12 
v 2 ಗ್ರಾಮೀಣ ಅ 1 2 3 
[5 37 ಅಂವಾ ನ] 
ದೆ 16 16 
je] 4] ಮಾಜಿ ಸೈನಿಕ 
ಇ 5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 3 1 1 2 1 0 0 8 16 
* ದೃಷ್ಟಿಮಾಂದ್ಯ 
ಸಹಿ/- 
೧೧-67 ಉಪನಿರ್ದೇಶಕರು ಹಾಗೂ ಆಯ್ಕೆಪ್ರಾಧಿಕಾರಿಗಳು 
50-50 ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈಸೂರು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೮೭ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ 
ಮೇಮಕಾತಿ ಅಧಿಸೂಚನೆ 
ಸಂಖ್ಯೆ:ಸಿ3[11ಪ್ರಾಶಾ.ಶಿ:ನೇಮಕ: 303/2014-15 ದಿನಾಂಕ:23ನೇ ಮಾರ್ಚಿ 2015 





ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 

ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 

ದಿನಾಂಕ:09.08.2001. 

2] ಸರ್ಕಾರಿ ಆದೇಶ 
3] ಸರ್ಕಾರಿ ಆದೇಶ 
4] ಸರ್ಕಾರಿ ಆದೇಶ 


ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 

ಸ 

ಸ 

5] ಸರ್ಕಾರಿ ಆದೇಶ ಸ 
ಸ 

ಸಂ: 


:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
:ಇಡಿ:238:ಪಿಬಐ:2012, ದಿನಾಂಕ:21.01.2013. 
ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 


61 ಸರ್ಕಾರಿ ಆದೇಶ 


7] ಸರ್ಕಾರಿ ಆದೇಶ 

8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012, ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 


11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 


0 
0 
0 
0 
9 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿ ಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾರೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಶತಾ ಪರೀಕ್ಷೆ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 
ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 

ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 

02] ಆಯ್ಕೆಗೆ ಅರ್ಹತೆ: ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ 


ದಿನಾಂಕಕ್ಕೆ ಅಭ್ಯರ್ಥಿಗಳು ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು 


ವಯೋಮಿತಿಯನ್ನು ಹೊಂದಿರಬೇಕು. ಶಿಕಕರ ಅರ್ಹತಾ _ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಪ್ಹತೆಗಳಿಸಿದ ಅಭ್ಯರ್ಥಿಗಳು 


ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 


೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ 
ಭಾಷೆಯ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ 
ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಬೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ ವಿವರ 1-5 ಅಥವಾ 6-8 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೮೯ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ಲ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -/13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ಸೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನಶ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೯೧ 





ಮತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಟಕರ ಅರ್ಹತಾ ಪರೀಕ್ಸೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತು 


ಂ 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷಿ] ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters 1 Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
Le] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಸಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೯೩ 





10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಟಿಬಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


* ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
* ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಜಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ ಗ 1ಂಬಇವರಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ವ 


* ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


೪೯೪ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





ಅಭರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸುತಿ ದ್ವಲ್ಲಿ 


“ಡಿ 


ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ 15 


© ೪% 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ 
ಪ್ರಮಾಣ ಪತ್ರ 


ಸರಾಸರಿ 


ಸಲ್ಲಿಸಬೇಕು. 
ಶೇಕಡಾವಾರು 


ಅಂಕಕ್ಕೆ 


ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 


ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


“ಣ್‌ 


*** ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: [Le] 


01. 


02. 


03. 


ಅನುಸೂಚಿತ ಜಾತಿ ಅಥವಾ ಅನುಸೂಚಿತ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು 


ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ 


ಅಭ್ಯರ್ಥಿಗಳು. 


ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ 


ಅಭ್ಯರ್ಥಿಗಳು. 


ಅಭ್ಯರ್ಥಿಗಳು 


ON 


ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು 


ನಮೂನೆ-ಡಿ [ನಿಯಮ-3.ಎ(2)(3)]}%, ಸರ್ಕಾರದ 
ಆದೇಶ ಸಂಖ್ಯೆ: ಎಸ್‌ಡಬ್ದ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02, 2000 

ನಮೂನೆ-೬ ([ನಿಯಮ-3.ಎ(2)(3)1.. ಸರ್ಕಾರದ 
ಆದೇಶ ಸಂಖ್ಯೆ :ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02 3000 

ನಮೂನೆ-ಎಫ್‌ [ನಿಯಮ-3.ಎ(2)(3)] ಸರ್ಕಾರದ 
ಆದೇಶ ಸಂಖ್ಯೆ:ಎಸ್‌ ಡಬ್ಬ್ಯೂಡಿ:126:ಎಸ್‌ಎಡಿ:1997, 
ದಿನಾಂಕ:13.02.2003 

ಸಂಬಂಧಿಸಿದ ವ್ಯಾಪ್ತಿಯ 
ಪಡೆದಿರಬೇಕು. 


ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ನ ಅರ್ಹತೆ ಸೇರಿದಂತೆ ಪತಿ ಮೀಸಲಾತಿ ಪವರ್ಗಗಳಿಗೆ ಈ ಕೆಳಕಂಡ 
ಕೆ JY Ko) 


ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" 


[Horizontal reservation] ಅನ್ವಯ ಹುದ್ದೆ ಗಳನ್ನು ವರ್ಗೀಕರಿಸಲಾಗಿದೆ. 




















01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 

ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ ಹ ದಿ:04.01.2008. 

02. | ಅಂಗವಿಕಲರಿಗೆ ಶೇಕಡಾ-5 ನರಾ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
Sills aS ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 
ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 

ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 














ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೯೫ 














05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















121] ಮಾಜಿ ಸೈನಿಕ ಅಭ್ಯರ್ಥಿಗಳು: 
"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡ್‌ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 


ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿ. ಗಳ ಜಡಿ ಸದಸ್ಯರಿಂದ ನೇಮಕಾತಿ ಮಲಕ ತುಂಬಲಾಗುತ್ತದೆ. 
ಮಾಜಿ ಸ್ಯ ನಿಕರ ಗುಂಪಿನಲ್ಲಿ 'ಕಳಕಂಡವರು ಆಯ್ಕೆಗೆ ಅರ್ಹರು: 


01. ಮಾಜಿ ಸ್ಯ ನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದ? ಶ್ರ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗನಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


[Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದರದ ಸದಸ್ಯ 5 ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಟಂಂ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಬ ಚ್‌ Lepros Hearin Locomotors A Mentall 
Bind LAW SiS Cured ed Disability ೧31] Rie 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. EFDA., SDA., 
Typist, Steno Typist, Steno 
& Group D., & Group D 
Posts. 


























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೯೭ 





* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 






































Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10*_20* 3/60 to Nil 75% 
Category 111 3/60 to 1/60 8 Of vision F:C at 1 ft to Nil 100% 
Category IV F:C atl ftto Nil or Field Of F:C at 1 ft to Nil 100% 

vision 10% 
One Eyed Persons F:C at 1 ftto Nil or 
ಹ Field Of vision 10* ಸ್‌ 





Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 


ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ನಿಆಸುಇ:44: ಸೇನೇನಿ 


ಳೆ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16 J] ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


[oN 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 


ಇ AD 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 


ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 


ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೪೯೯ 


ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಸೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಸಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 





19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 
ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 


ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಟೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 


ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 


ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 


೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿ ಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 


ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರ 
ಕೋಷ್ಯಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಬೈ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕೃಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 


ಪಿ 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೦೧ 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














22 1 ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ) 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಇ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


6 


ಕಿ 96 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 
07. 


08. 


09. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





10. ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

11. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಮೀಸಲಾತಿಂ» [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಘಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ 




























































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೦೩ 
ಆಯ್ಕೆ ಪ್ರಾಧಿಕಾರಿ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಜಿಲ್ಲೆ 
2014-15 ನೇ ಸಾಲಿನ 6-8ನೇ ತರಗತಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಕನ್ನಡ ಸಾಮಾನ್ಯ 
ಕು ಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರ 
ಕ್‌ ಸ ನ ಒಟ್ಟು ಒಳಮಿಸಲಾತಿ ರೋಸ್ಟರ್‌ | i Kl dis 
ಬ್ಲಾಕ್‌ ಲಾ ಖಾ ಪ 
ಹುದ್ದೆಗಳು ಬಿಂದು ಕ KC ಡೆ 
ಹೆಸರು ಹುದ್ದೆಗಳು | ಹುದ್ದೆಗಳು ಬ ಜು ಭಂಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 3 1 1 2 1 1 1 7 17 
2 | ಗ್ರಾಮೀಣ ಅಭ್ಯರ್ಥಿ 1 1 4 6 
ಅಥಣಿ 0 27 27 3 | ಅಂಗವಿಕಲ ಅಭ್ಯರ್ಥಿ 1 1 1 3 
4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 5 1 1 4 1 1 1 13 27 
* ಪಜಾ, 2ಎ ಹಾಗೂ ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ: ಕನ್ನಡ ಸಾಮಾನ್ಯ 
ಕು ಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ NR ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ್‌ ಲಾ ಖಾ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಳು ಜು ಪ 
1 | ಇತರೆ 1 1 1 1 2 6 
2 | ಗ್ರಾಮೀಣ ಅಭ್ಯರ್ಥಿ 1 1 
ಕಾಗವಾಡ 0 7 7 3 | ಅಂಗವಿಕಲ ಅಭ್ಯರ್ಥಿ 
4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 








































































































































































































೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ:ಕನ್ನಡ ಸಾಮಾನ್ಯ 
ಕು ಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸುನ ಸಸ ಒಟ್ಟು ಒಳಮಿಸಲಾತಿ ರೋಸ್ಟರ್‌ ಸ ಸ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಠ 
ಹುದೆಗಳು ಬಿಂದು ಲ್ಪ ಲ್ಪ | 
ಹೆಸರು ಹುದ್ದೆಗಳು | ಹುದ್ದೆಗಳು ಜಿ ಡಿ ಹತ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಸ 
ಪ 
SUB ROSTER POINT(20cycle) ದಿಂದ-ವರೆಗೆ 01-05 01-01 01-01 01-05 01-01 01-01 01-01 01-15 
1 | ಇತರೆ 3 1 1 3 1 1 1 8 19 
2 | ಗ್ರಾಮೀಣ ಅಭ್ಯರ್ಥಿ 1 1 4 6 
3 | ಅಂಗವಿಕಲ ಅಭ್ಯರ್ಥಿ 1 1 1 3 
ರಾಯಬಾಗ 0 30 30 
4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 
ಒಟ್ಟು 5 1 1 5 1 1 1 15 30 
* ಪಜಾ, 2ಎ ಹಾಗೂ ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ:ಕನ್ನಡ ಸಾಮಾನ್ಯ 
ಕು ಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾ ತು ಗ್‌ fa ಲಿ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಠ 
ಹುದ್ದೆಗಳು ಬಿಂದು ಳು ಜು ತ 
ಹೆಸರು ಹುದ್ದೆಗಳು | ಹುದ್ದೆಗಳು ಜಿ i ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 2 1 1 2 1 1 1 6 15 
2 | ಗ್ರಾಮೀಣ ಅಭ್ಯರ್ಥಿ 1 1 3 5 
ಚಿಕ್ಕೋಡಿ 0 23 23 3 | ಅಂಗವಿಕಲ ಅಭ್ಯರ್ಥಿ 1 1 2 
4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
4 1 1 3 1 1 1 11 23 


ಒಟ್ಟು 
































* ಪಜಾ, ಹಾಗೂ ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 





































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೦೫ 
ವಿಷಯ:ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Ky se ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಳು ಜು ಷೆ 
ಹೆಸರು ಹುದ್ದೆಗಳು | ಹುದ್ದೆಗಳು ಜಿ ಬ ಟ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ a 
ಪ 
SUB ROSTER POINT(20cycle) ದಿಂದ-ವರೆಗೆ 01-01 01-01 01-02 
ಇತರೆ 1 1 2 4 
ಗ್ರಾಮೀಣ ಅಭ್ಯರ್ಥಿ 
ಅಂಗವಿಕಲ ಅಭ್ಯರ್ಥಿ 
ನಿಪ್ಪಾಣಿ 0 4 4 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 0 0 0 0 0 2 4 
ವಿಷಯ:ಕನ್ನಡ ಸಾಮಾನ್ಯ 
ಕು ಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹಾಲ ಹು ತಾ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಳು ಜು ತ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ 4 i ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 2 1 1 2 1 1 1 5 14 
ಗ್ರಾಮೀಣ ಅಭ್ಯರ್ಥಿ 1 3 4 
ಅಂಗವಿಕಲ ಅಭ್ಯರ್ಥಿ 1 1 
ಹುಕ್ಕೇರಿ 0 19 19 











ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 








ಒಟ್ಟು 





3 


























19 





* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 



































































































































೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ:ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Ky se ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಳು ಜು ತ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಬ ಟ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 2 1 1 2 1 1 5 13 
ಗ್ರಾಮೀಣ ಅಭ್ಯರ್ಥಿ 1 2 3 
ಅಂಗವಿಕಲ ಅಭ್ಯರ್ಥಿ 1 1 
ಗೋಕಾಕ 0 17 17 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 3 1 1 2 1 1 0 8 17 
* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ:ಕನ್ನಡ ಸಾಮಾನ್ಯ 
ಕು ಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸಪ್ತ JB ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಳು ಜು ಡೆ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಜಾತಿ ಣೂ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 4 2 2 3 2 1 2 11 27 
ಗ್ರಾಮೀಣ ಅಭ್ಯರ್ಥಿ 2 2 5 9 
ಅಂಗವಿಕಲ ಅಭ್ಯರ್ಥಿ 1 1 1 3 
ಮೂಡಲಗಿ 0 43 43 
ಮಾಜಿ ಸೈನಿಕ 2 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಒಟ್ಟು 7 2 2 6 2 1 2 21 43 
































* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 








































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೦೭ 
ವಿಷಯ: ಮರಾಠಿ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ವೆ ಇ ಲಿ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಠ ಪರಿಶಿಷ್ಠ 
ಹುದ್ದೆಗಳು ಬಿಂದು ಳು ಇ ಹ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ a ಚಟ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 1 1 2 6 
ಗ್ರಾಮೀಣ ಅಭ್ಯರ್ಥಿ 1 1 
ಥಣಿ 0 7 7 ಅಂಗವಿಕಲ ಅಭ್ಯರ್ಥಿ 
ಅ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 1 0 0 0 3 7 
ವಿಷಯ: ಮರಾಠಿ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಸ | ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಜ್‌ ಸಲಿ ಒಟ್ಟು ಒಳಮಿಸಲಾತಿ ರೋಸ್ಟರ್‌ ಪಾ ಹಾಡ 
ಈ ಹುದ್ದೆಗಳು ಬಿಂದು ಳು ಹ್‌ ೭ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಈ ಪಂಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 2 
ಗ್ರಾಮೀಣ ಅಭ್ಯರ್ಥಿ 
ಚಿ ಕ್ಕೊ ಡಿ 0 2 2 ಅಂಗವಿಕಲ ಅಭ್ಯರ್ಥಿ 














ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 

































































































































































೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಮರಾಠಿ ಸಾಮಾನ್ಯ 
ಸಮತ 1 ಹ ಒಟ್ಟು ಜ್‌ ರೋಸ್ಟರ್‌ ಎ —— ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು ಬಿಂದು ಪರಿಶಿಷ್ಟ ಚ ಪ್ರವರ್ಗ-1 . 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 1 2 
2 | ಗ್ರಾಮೀಣ ಅಭ್ಯರ್ಥಿ 
ನಿಪ್ಪಾಣಿ 0 2 2 3 | ಅಂಗವಿಕಲ ಅಭ್ಯರ್ಥಿ 
4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 0 0 0 0 0 0 1 2 
ವಿಷಯ: ಮರಾಠಿ ಸಾಮಾನ್ಯ 
ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಕ ಸ ಒಟ್ಟು ಒಳಮಿಸಲಾತಿ ರೋಸ್ಟರ್‌ ೨ 
ಬ್ಲಾಕ್‌ ಹೆಸರು ಭಕ ಖಾಲಿ ಹುದ್ದೆಗಳು ಬಿಂದು . ಪರಿಶಿಷ್ಟ | ಪರಿಶಿಷ್ಟ | ರಿ | 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಹುದ್ದೆಗಳು | ಹುದ್ದೆಗಳು i ಜಾತಿ ಪಂಗಡ | ೪ ಳ ಆ 
1 | ಇತರೆ 1 1 
2 | ಗ್ರಾಮೀಣ ಅಭ್ಯರ್ಥಿ 
ಮ ಕೇ & 0 I 1 3 | ಅಂಗವಿಕಲ ಅಭ್ಯರ್ಥಿ 
4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 0 0 0 0 0 0 0 1 



























































































































































ಭಾಗ ೫ ಕರ್ನಾಟಕ ರಾಜ್ಲಪತ್ತ ಗುರುವಾರ, ಮಾರ್ಚ್‌ ೨೬, ೨೦೧೫ ೫೦೯ 
Fis, 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Bui ಸ ಎ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದೆಗಳು ಬಿಂದು ಜು ಲ್ಪ i 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಈತ ಚತ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 1 1 1 3 
2 | ಗ್ರಾಮೀಣ ಅಭ್ಯರ್ಥಿ 
3 | ಅಂಗವಿಕಲ ಅಭ್ಯರ್ಥಿ 
ಅಥಣಿ 0 3 3 
4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 0 0 0 0 0 1 3 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ ತೆ ಸ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ್‌ Ki ಸ ಪರಿಶಿಷ್ಟ | ಪರಿಶಿಷ್ಟ 
ಹುದೆಗಳು ಬಿಂದು ಲ್ಪ ಲ್ಪ 
ಹೆಸರು ಹುದ್ದೆಗಳು ಹುದ್ದೆಗಳು [ wi ಮುಗ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 
2 | ಗ್ರಾಮೀಣ ಅಭ್ಯರ್ಥಿ 
3 | ಅಂಗವಿಕಲ ಅಭ್ಯರ್ಥಿ 
ರಾಯಬಾಗ 0 1 1 
4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 0 0 0 0 0 0 0 1 






























































































































































೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ವೆ ಇ ಲಿ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಠ ಪರಿಶಿಷ್ಟ 
ಹುದ್ದೆಗಳು ಬಿಂದು ಲ್ಪ ಲ್ಪ ವ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ a BE ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 
ಗ್ರಾಮೀಣ ಅಭ್ಯರ್ಥಿ 
ಚಿ ಕ್ಕೊ ಡಿ 0 1 1 ಅಂಗವಿಕಲ ಅಭ್ಯರ್ಥಿ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 0 0 0 0 0 0 0 1 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಅಕಾ! ಹ pi ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಠ ಪರಿಶಿಷ್ಟ 
ಹುದ್ದೆಗಳು ಬಿಂದು ಲ್ಪ ಳು ತ 
ಹೆಸರು ಹುದ್ದೆಗಳು ಹುದ್ದೆಗಳು [ ಜಾತಿ ಣೂ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 
ಗಾಮೀಣ ಅಭ್ಯರ್ಥಿ 
ಈ ಕ 6 0 2 2 ಅಂಗವಿಕಲ ಅಭ್ಯರ್ಥಿ 
€ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 0 0 0 0 0 0 1 2 
































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೧೧ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ವೆ ಇ ಲಿ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಳು ಲ ವ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ a ಚಟ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 2 4 
ಗ್ರಾಮೀಣ ಅಭ್ಯರ್ಥಿ 
ಮೂಡಲಗಿ 0 4 4 NE 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 0 0 0 0 0 2 4 
ವಿಷಯ: ಆಂಗ್ರ 
ತಾಲ್ಲೂಕು ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಚ ಸುತ ಹ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಠ 
ಹುದೆಗಳು ಬಿಂದು ಳು ಜು ತ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಬ ME; ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 3 1 2 3 2 1 1 9 22 
ಗ್ರಾಮೀಣ ಅಭ್ಯರ್ಥಿ 2 2 5 9 
ಥಣಿ 0 37 37 ಅಂಗವಿಕಲ ಅಭ್ಯರ್ಥಿ 1 1 1 3 
ಅ 











ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 
































18 





37 





* ಪಜಾ, 2ಎ ಹಾಗೂ ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 


























































































































೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಆಂಗ್ರ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ವೆ ಇ ಲಿ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಳು ಲ ವ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ a ಚಟ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 1 2 5 
ಗ್ರಾಮೀಣ ಅಭ್ಯರ್ಥಿ 1 1 
ಚ 0 6 6 ಅಂಗವಿಕಲ ಅಭ್ಯರ್ಥಿ 
ಕಾ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 0 0 0 0 3 6 
ವಿಷಯ: ಆಂಗ್ರ 
ತಾಲ್ಲೂಕು ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಚ ಸುತ ಹ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಠ 
ಹುದೆಗಳು ಬಿಂದು ಳು ಜು ತ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಬ ME; ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 3 1 2 3 1 1 1 8 20 
ಗ್ರಾಮೀಣ ಅಭ್ಯರ್ಥಿ 1 1 4 6 
ರಾಯಬಾಗ 0 31 31 EE 1 1 1 3 
ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 
ಒಟ್ಟು 5 1 2 5 1 1 1 15 31 
































* ಪಜಾ, 2ಎ ಹಾಗೂ ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 



































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೧೩ 
ವಿಷಯ: ಆಂಗ್ರ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಭ್‌ ಹಾಲಿ ಒಟ್ಟು ಒಳಮಿಸಲಾತಿ ರೋಸ್ಟರ್‌ ಪರಶಿಷ್ಟ ಪರಿಶಿಷ್ಟ 
ಹೆಸರು | ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು ಬಿಂದು ಜಾತಿ | ವಂಗಾ | ಪ್ರವರ್ಗ, 2ಎ 2ಬಿ 3ಎ 3ಬಿ | ಸಾಮಾನ್ಯ ಫಿ 
SUB ROSTER POINT(20cycle) ದಿಂದ-ವರೆಗೆ 01-04 01-01 01-01 01-04 01-01 01-01 01-01 01-13 
ಇತರೆ 2 1 1 2 1 1 1 7 16 
ಗ್ರಾಮೀಣ ಅಭ್ಯರ್ಥಿ 1 1 4 6 
ಚಿ ಕ್ಯೊಡಿ 0 26 26 ಅಂಗವಿಕಲ ಅಭ್ಯರ್ಥಿ 1 1 1 3 
ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 4 1 1 4 1 1 1 13 26 
* ಪಜಾ, 2ಎ ಹಾಗೂ ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ: ಆಂಗ್ಲ 
ಸಾ ಸು ಸ್ತ ಒಟ್ಟು ಒಳಮಿಸಲಾತಿ ರೋಸ್ಟರ್‌ ದ ದವ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಪ 
ಹೆಸರು | ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು ಬಿಂದು si, ಪ ಪ್ರವರ್ಗ-1 |, 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 1 2 5 
ಗಾಮೀಣ ಅಭ್ಯರ್ಥಿ 
ನಿಪ್ಪಾಣಿ 0 5 6 ಅಂಗವಿಕಲ ಅಭ್ಯರ್ಥಿ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 0 0 0 0 2 5 

































































































































































೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಆಂಗ್ರ 
ತಾಲ್ಲೂಕು/ ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Ky se ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಠ ಪರಿಶಿಷ 
ಹುದ್ದೆಗಳು ಬಿಂದು ವ ನ | ಫವರ್ಗ-1 | 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಇ ಜಾತಿ ಪಂಗಡ ಅ ಳಿ ವ್ರ 
ಇತರೆ 2 1 1 2 1 1 1 6 15 
ಗ್ರಾಮೀಣ ಅಭ್ಯರ್ಥಿ 1 1 3 5 
ಅಂಗವಿಕಲ ಅಭ್ಯರ್ಥಿ 1 1 
ಹುಕ್ಕೇರಿ 0 22 22 
ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 3 1 1 3 1 1 1 11 22 
* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
೦ ೦ 
ವಿಷಯ: ಆಂಗ್ರ 
ತಾಲ್ಲೂಕು ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಅರು ಸ HBR ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬಾಕ ಪರಿಶಿಷ್ಠ ಪರಿಶಿಷ 
ಹುದ್ದೆಗಳು ಬಿಂದು ವ ನ | ಫವರ್ಗ-1 | 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಐ ಜಾತಿ ಪಂಗಡ ೮ ಳಿ ವ್ರ 
ಇತರೆ 2 1 1 2 1 1 5 13 
ಗಾಮೀಣ ಅಭ್ಯರ್ಥಿ 1 3 4 
ಅಂಗವಿಕಲ ಅಭ್ಯರ್ಥಿ 1 1 
ಗೋಕಾಕ 0 18 18 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 3 1 1 2 1 1 0 9 18 
































* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಟಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
























































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೧೫ 
ವಿಷಯ: ಆಂಗ್ರ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕು ಕ್‌ ಪಕಟಿತ 
ತಾಲ್ಲೂಕು ಬ್ಯಾ ವ್‌ ಒಟ್ಟು ಒಳಮಿಸಲಾತಿ ರೋಸರ್‌ 
ಬ್ಲಾಕ್‌ ಲಾಗ್‌ ಖಾಲಿ ಆ ಲ 
ಹೆಸರು eae ಶು ಧು ಪರಿಶಿಷ್ಠ | ಪರಿಶಿಷ 
ಅ! 
ಜ ಜ KC ಕ |ಫುವರ್ರ್ಣ-| 2ಎ 2 ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಜಾತಿ ಪಂಗಡ ha ಆ 
ಇತರೆ 4 2 2 4 2 2 2 12 30 
ಗ್ರಾಮೀಣ ಅಭ್ಯರ್ಥಿ 2 2 6 10 
ಅಂಗವಿಕಲ ಅಭ್ಯರ್ಥಿ 1 1 1 3 
ಮೂಡಲಗಿ 0 47 47 
ಮಾಜಿ ಸೈನಿಕ 2 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಒಟ್ಟು 7 2 2 7 2 2 2 23 47 
































* ಪಜಾ, 2ಎ ಹಾಗೂ ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 


ಆಯ್ಕೆ ಪ್ರಾಧಿಕಾರಿಗಳು ಮತ್ತು ಉಪನಿರ್ದೇಶಕರು(ಆ) 


ಚಿಕ್ಕೋಡಿ ಶೈಕ್ಟಣಿಕ ಜಿಲ್ಲೆ ಚಿಕ್ಕೋಡಿ 











































































































೫೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಜಿಲ್ಲೆ 
2014-15 ನೇ ಸಾಲಿನ 1-5ನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಕನ್ನಡ ಸಾಮಾನ್ಯ 
ಕು ಕ್‌ ಪ್ರಕಟಿತ ಪ್ರ ಸ 
ತಾಲ್ಲೂಕು/ ಸು ನ ಹ ಟ್ಟು ಜ್‌ ರೋಸ್ಟರ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಪ ಚ | ಫಪ್ರವರ್ಗ-1| 2ಎ 2ಬಿ 3ಎ 3ಬಿ ಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು | ಹುದ್ದೆಗಳು ದ ಜಾತಿ | ER 
1 | ಇತರೆ 2 1 1 2 1 1 2 9 19 
2 | ಗ್ರಾಮೀಣ ಅಭ್ಯರ್ಥಿ 1 1 1 3 6 
ಅಥಣಿ 0 33 33 3 | ಅಂಗವಿಕಲ ಅಭ್ಯರ್ಥಿ 1 1 
4 | ಮಾಜಿ ಸೈನಿಕ 2 2 
5 | ಕಮಾ.ಅಭ್ಯರ್ಥಿ 1 1 2 
6 | ಯೋ.ನಿರಾ.ಅ 1 1 1 3 
ಒಟ್ಟು 5 1 2 5 1 1 2 16 33 
* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಟಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
೦ ೦ 
ವಿಷಯ: ಕನ್ನಡ ಸಾಮಾನ್ಯ 
ಕು ಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕಾಲ್‌ is ಎ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ್‌ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಲ್ಪ ಳು | 
ಹೆಸರು ಹುದ್ದೆಗಳು | ಹುದ್ದೆಗಳು ಜೆ ಚ ಘ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 1 1 1 3 6 
2 | ಗ್ರಾಮೀಣ ಅಭ್ಯರ್ಥಿ 1 1 1 2 5 
3 | ಅಂಗವಿಕಲ ಅಭ್ಯರ್ಥಿ 1 1 2 
ಕಾಗವಾಡ 0 15 15 7] ಮಾಜ ಸ್ಯ 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 1 1 























ಒಟ್ಟು 





3 





0 























15 





* ಪಜಾ ಹಾಗೂ 2ಎ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 



































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೧೭ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Ky se ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬಾಕ ಪರಿಶಿಷ್ಠ ಪರಿಶಿಷ 
ಹುದೆಗಳು ಬಿಂದು ಲ್ಪ ಲ್ಪ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ a ಚಟ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 1 1 1 5 10 
ಗ್ರಾಮೀಣ ಅಭ್ಯರ್ಥಿ 1 1 1 3 6 
ಅಂಗವಿಕಲ ಅಭ್ಯರ್ಥಿ 1 1 
ರಾಯಬಾಗ 0 20 20 
ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 1 1 2 
ಒಟ್ಟು 3 1 1 3 0 1 1 10 20 
* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
೦ ೦ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಅರು ಸ HBR ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಠ ಪರಿಶಿಷ 
ಹುದ್ದೆಗಳು ಬಿಂದು KC ನ | ಫವರ್ಗ-1 | 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಎ ಜಾತಿ ಪಂಗಡ ನಃ ಿ | ಒಟ್ಟು 
ಇತರೆ 4 1 3 1 1 6 16 
ಗ್ರಾಮೀಣ ಅಭ್ಯರ್ಥಿ 1 1 5 7 
ಅಂಗವಿಕಲ ಅಭ್ಯರ್ಥಿ 1 1 
ಚಿಕ್ಕೋಡಿ 0 31 31 
ಮಾಜಿ ಸೈನಿಕ 1 1 1 1 4 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 2 
ಒಟ್ಟು 5 1 1 5 1 2 1 15 31 
































* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಟಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 




























































































೫೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು / ಬಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Ka ws ಚ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ್‌ ಪರಿಶಿಷ್ಠ ಪರಿಶಿಷ್ಠ 
ಹುದ್ದೆಗಳು ಬಿಂದು ಲ ಇ... ಫವರ್ಗ-1. 2ಎ 2ಬಿ 3ಎ 3ಬಿ ಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ko ಜಾತಿ ಪಂಗಡ Ke) ೯ ಸಾ ಎ) ಒ ವ್ರ 
ಇತರೆ 1 1 2 4 
ಗ್ರಾಮೀಣ ಅಭ್ಯರ್ಥಿ 1 1 
ಅಂಗವಿಕಲ ಅಭ್ಯರ್ಥಿ 
ನಿಪ್ಪಾಣಿ 0 9 9 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 1 3 
ಒಟ್ಟು 2 0 0 1 1 0 0 5 9 
ವಿಷಯ: ಕನ್ನಡ ಸಾಮಾನ್ಯ 
ಕು ಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹಾಲ je he ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ್‌ ಪರಿಶಿಷ್ಠ ಪರಿಶಿಷ್ಠ 
ಹುದ್ದೆಗಳು ಬಿಂದು ಕ ಇ... ಫವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ 
ಹೆಸರು ಹುದ್ದೆಗಳು | ಹುದ್ದೆಗಳು 6 ಜಾತಿ ಪಂಗಡ ಅ 1 (0.6 
ಟಿ 
ಖಗಃ ಖಔಖಖಿಇಖ 5ಔಖಓಖಿ(20ಛಿಥಿಫಿಟಿಜ) ದಿಂದ-ವರೆಗೆ 08-12 07-07 09-09 8-11 08-08 80-08 9-10 10-24 





ಹುಕ್ಕೇರಿ 








30 





30 


ಇತರೆ 


1 


2 





ಗ್ರಾಮೀಣ ಅಭ್ಯರ್ಥಿ 





ಅಂಗವಿಕಲ ಅಭ್ಯರ್ಥಿ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 








ಒಟ್ಟು 





5 























15 





30 





* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಟಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೧೯ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Ky se ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಲ್ಪ ಲ್ಪ ಜು 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಬ ರ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 3 3 1 1 7 15 
ಗ್ರಾಮೀಣ ಅಭ್ಯರ್ಥಿ 1 1 1 3 6 
ಅಂಗವಿಕಲ ಅಭ್ಯರ್ಥಿ 1 1 
ಗೋಕಾಕ 0 27 27 
ಮಾಜಿ ಸೈನಿಕ 1 1 1 3 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 1 1 2 
ಒಟ್ಟು 4 0 1 5 2 1 1 13 27 
* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದೆಗಳಿಗೆ ಮೀಸಲಾಗಿವೆ. 
೦ ೦ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಸ HBR ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಠ ಪರಿಶಿಷ 
ಹುದೆಗಳು ಬಿಂದು ಲ್ಪ ಲ್ಪ ೬ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ pe ಣೂ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 2 1 3 1 1 8 16 
ಗ್ರಾಮೀಣ ಅಭ್ಯರ್ಥಿ 2 1 1 1 1 1 4 11 
ಅಂಗವಿಕಲ ಅಭ್ಯರ್ಥಿ 1 1 
ಮೂಡಲಗಿ 0 33 33 
ಮಾಜಿ ಸೈನಿಕ 1 1 1 3 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಒಟ್ಟು 5 1 1 5 2 2 1 16 33 
































* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಟಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 





























































































































೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಮರಾಠಿ ಸಾಮಾನ್ಯ 
ತಾಲ್ಲೂಕು/ Fa Vk ಒಟ್ಟು ಒಳಮಿಸಲಾತಿ ರೋಸ್ಟರ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Eu ಔಷ ಜೆ ಹುದ್ದೆಗಳು ಬಿಂದು ರ ಸ” ಪ್ರವರ್ಗ-1 | 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 
ಗ್ರಾಮೀಣ ಅಭ್ಯರ್ಥಿ 1 1 2 
ಅಭಿ 0 ಅಂಗವಿಕಲ ಅಭ್ಯರ್ಥಿ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 0 0 0 1 0 0 0 2 3 
ವಿಷಯ: ಮರಾಠಿ ಸಾಮಾನ್ಯ 
ತಾಲ್ಲೂಕು/ Fl ಹ ಒಟ್ಟು ಒಳಮಿಸಲಾತಿ ರೋಸ್ಟರ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಜು io ಕಾ ಹುದ್ದೆಗಳು ಬಿಂದು Fl ಪರಿಶಿಷ್ಟ ಪ್ರವರ್ಗ-1 | 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 
ಗ್ರಾಮೀಣ ಅಭ್ಯರ್ಥಿ 1 1 
ನಿಪ್ಪಾ ಣಿ 0 ಕ i ಅಂಗವಿಕಲ ಅಭ್ಯರ್ಥಿ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 0 0 0 0 0 0 0 1 



























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೨೧ 
ವಿಷಯ: ಮರಾಠಿ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಭ್‌ ಹಾಲಿ ಒಟ್ಟು ಒಳಮಿಸಲಾತಿ ರೋಸ್ಟರ್‌ ರಾ ಣಾ 
ಈ ಹುದೆಗಳು ಬಿಂದು ಳು ಕಾಲ ವ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ aR ಘಟ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 2 
ಗ್ರಾಮೀಣ ಅಭ್ಯರ್ಥಿ 1 1 
ಹೆ ಕ 6 0 4 ಸ ಅಂಗವಿಕಲ ಅಭ್ಯರ್ಥಿ 
3 
ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 0 0 0 1 0 1 0 2 4 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಚ ಸುತ ಹ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಳು ಲ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಬ ಆಸ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 2 
ಗ್ರಾಮೀಣ ಅಭ್ಯರ್ಥಿ 
ಥಣಿ 0 2 2 ಅಂಗವಿಕಲ ಅಭ್ಯರ್ಥಿ 
ಅ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 0 0 0 0 0 1 0 1 2 
































































































































೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Ky se ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಲ್ಪ ಲ್ಪ ವ 
ಹೆಸರು ಹುದ್ದೆಗಳು ಹುದ್ದೆಗಳು [ ಬ ಟ್‌ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 3 
ಗ್ರಾಮೀಣ ಅಭ್ಯರ್ಥಿ 1 1 
ಚ 0 4 ಸ ಅಂಗವಿಕಲ ಅಭ್ಯರ್ಥಿ 
ಕಾ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 0 0 0 1 0 0 2 4 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Bb ತ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು lr ಲ್ಪ ಹ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಈಕಿ ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಇತರೆ 1 1 
ಗ್ರಾಮೀಣ ಅಭ್ಯರ್ಥಿ 1 1 2 
ಭುಜ 0 ಅಂಗವಿಕಲ ಅಭ್ಯರ್ಥಿ 
ರಾಯಬಾ। 




















ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 





























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೨೩ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ ತ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಸುಷ್ಟ ಜು ಡೆ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ ಜತಿ ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 1 2 
2 | ಗ್ರಾಮೀಣ ಅಭ್ಯರ್ಥಿ 
3 | ಅಂಗವಿಕಲ ಅಭ್ಯರ್ಥಿ 
ಚಿಕ್ಕೋಡಿ 0 2 2 
4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 0 0 0 0 0 1 0 1 2 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕ ಎ ಸ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಠ ಪರಿಶಿಷ್ಟ 
ಹುದ್ದೆಗಳು ಬಿಂದು ಕ್‌ ಜು ಡೆ 
ಹೆಸರು ಹುದ್ದೆಗಳು | ಹುದ್ದೆಗಳು ಎ = ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 1 1 2 
2 | ಗ್ರಾಮೀಣ ಅಭ್ಯರ್ಥಿ 1 1 2 
3 | ಅಂಗವಿಕಲ ಅಭ್ಯರ್ಥಿ 
ನಿಪ್ಪಾಣಿ 0 5 5 




















4 | ಮಾಜಿ ಸೈನಿಕ 





5 | ಕಮಾ.ಅಭ್ಯರ್ಥಿ 





6 | ಯೋ.ನಿರಾ.ಅ 












































































































































೫೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಆಟ ಲಿ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಠ 
ಹುದೆಗಳು ಬಿಂದು ಕಾ ಳು i 
ಹೆಸರು ಹುದ್ದೆಗಳು | ಹುದ್ದೆಗಳು ಎ BRL ಪ್ರವರ್ಗ-1 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 2 
ಗ್ರಾಮೀಣ ಅಭ್ಯರ್ಥಿ 1 1 2 
ಹು ಕ 6 0 5 5 ಅಂಗವಿಕಲ ಅಭ್ಯರ್ಥಿ 
3 
ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 0 0 0 1 0 1 1 2 5 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ois ಸು ತ ಚ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ ಪರಿಶಿಷ್ಟ ಪರಿಶಿಷ್ಟ 
ಹುದೆಗಳು ಬಿಂದು ಭಾ ಜು ಹ 
ಹೆಸರು ಹುದ್ದೆಗಳು ಹುದ್ದೆಗಳು [-) ಜತಿ ಮಣು ಪ್ರವರ್ಗ-1 2ಎ 2ಬಿ 3ಎ 3ಬಿ | ಸಾಮಾನ್ಯ ಒಟ್ಟು 
ಇತರೆ 1 1 1 3 
ಗ್ರಾಮೀಣ ಅಭ್ಯರ್ಥಿ 1 1 
ನ 0 ಸ ಸ ಅಂಗವಿಕಲ ಅಭ್ಯರ್ಥಿ 
ಕಾ 




















ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 


























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೨೫ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸು ವ ಒಟ್ಟು ಒಳಮಿಸಲಾತಿ ರೋಸ್ಟರ್‌ 
ಬ್ಲಾಕ್‌ ಪರಿಶಿಷ್ಟ ಪರಿಶಿಷ್ಟ 
ಹುದ್ದೆಗಳು ಬಿಂದು ಕಾ ಲ್ಪ ಸ್ವ 
ಹೆಸರು ಹುದ್ದೆಗಳು ಹುದ್ದೆಗಳು ಜ' ಮತಿ ಮಡಿ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 3 5 
ಗ್ರಾಮೀಣ ಅಭ್ಯರ್ಥಿ 1 1 1 3 
ಅಂಗವಿಕಲ ಅಭ್ಯರ್ಥಿ 
ಮೂಡಲಗಿ 0 9 9 
ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 0 0 1 0 1 1 5 9 
ಆಯ್ಕೆ ಪ್ರಾಧಿಕಾರಿ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) 
PR-68 
5೦-50 ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಜಿಲ್ಲೆ 





೫೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಳಗಾವಿ (ದ) ಜಿಲ್ಲೆ 
: ಮೊಮಕಾತಿ ಅಧಿಸೂಜನೆ : 
ಸಂಖ್ಯೆ:ಸಿ3[1]ಪ್ರಾಶಾ.ಶಿ:ನೇಮಕ:107/2014-15 ದಿನಾಂಕ:23ನೇ ಮಾರ್ಚ್‌ 2015 





ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟಿದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸ 
3] ಸರ್ಕಾರಿ ಆದೇಶ 
4] ಸರ್ಕಾರಿ ಆದೇಶ 
5] ಸರ್ಕಾರಿ ಆದೇಶ 
61 ಸರ್ಕಾರಿ ಆದೇಶ 
7] ಸರ್ಕಾರಿ ಆದೇಶ ಸ 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012, ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 


ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
€:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾಡೂ ಇಡಿ:626:ಏಿಚಿಎಸ್‌:2014 ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ 
ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 


ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಪ್ಹತೆಗಳಿಸಿ 


ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 


ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 





ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೨೭ 





ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕ್ರಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














057 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 
06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗೆ: 
ಎ ೧ ೧ 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಸೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





೫೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





08] ಅಭ್ಯರ್ಥಿಗಳ ಅರ್ಹತೆ: 


ಪ್ರಾಥಮಿಕ ಶಾಲಾ ಸಶಶಿಕ್ಸಕ/ಶಿಕ್ಸಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 
* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 
01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 


ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 


ಮತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 


ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 
ಅಥವಾ 

ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೨೯ 





11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಸೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತು 


— 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 


೫೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 
ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 


/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷಿ] ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೩೧ 
ಮತು 





ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


* ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


೫೩೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಬಿ) 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 ೫% + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ್ಠ 15 


© ೪ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ರಾ ಅಂಕಗಳ 35% ಹಾಗೂ ಟಿ.ಇಟ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ CSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ pr 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೩೩ 





11] ಮೀಸಲಾತಿ ಸೌಲಭ್ಯ ಪಡಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-೬ ([ನಿಯಮ-3.ಎ(2)(3)1.. ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭರ್ಥಿಗಳು. ದಿನಾಂಕ:13.02.2003 


ಜು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 


ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶ್ಯಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 


೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮಾಜಿ ಸ್ಫೆನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗೆ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವೆ ಸಲ್ಫಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೩೫ 





ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ 


ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 


ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಲ ಸ Lepros Hearin Locomotors ಸಃ Mentall 
Blind Low isto Cs ಸಹನೆ Disability Mentally Rp 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant Grade-lIl, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] Grade-ll, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,, Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 


೫೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





VISUAL DISABILITY 


| Definition : Blindness refers to a condition where a person suffers from any of the condition , namely 


i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 

2. Low Vision: Persons with low vision means a person with a impairment of vision of less than 6/18 to 


6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 

3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision 3 

10-20 3/60 to Nil 75% 
Category 111 3/60 to 1/60 pr Of vision F:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10% 
One Eyed Persons F:C at 1 ftto Nil or 
99 Field Of vision 10* 2೫ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-।, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


15 7? ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕದೊಳಗೆ ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೩೭ 





ಯೋಜನ್‌ ಅಂದರೆ: 


ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 


ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 


ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


“ಕ 


ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 


ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 


ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಬ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 


ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


ಸಿ 


೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 





* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಂಡು ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಬಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 


ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೩೯ 





ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

6%. ಪ್ರಶ್ನೆ ಪತ್ರೆಕ್‌ಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಷೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಬಕರ ಅರ್ಹತಾ ಪರೀಕ್ಸ್‌ ಸ್ನರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 








ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 

















22] ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: !ಎನ್‌.ಸಿ.ಟಿ.ಇ., ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ 

01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 

02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 


೫೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 

1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 

ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 

ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


AJ 


, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


S488 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 


ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 


ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 


ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 


ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 


ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 
ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 


ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 


ಪರೀಕ್ಸ್‌ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 


ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 


ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೪೧ 


12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 





ಎಸ್‌.ವೈ.ಹಳಿಂಗಳಿ 
.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, ಬ್‌ಳಗಾವಿ ಜಿಲ್ಲೆ ಬ್‌ಳಗಾವಿ 























































































































೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ 
2014-15 ನೇ ಸಾಲಿನ 6-8ನೇ ತರಗತಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Wk ೫ ಒಟ್ಟು ಒಳಮಿಸಲಾತಿ 
ಬ್ಲಾಕ್‌ ಪಣ್‌ | ಜಾಲಿ ಹುಡಗಳ ರೋಸ್ಟರ್‌ ಬಿಂದು ಪ ಪಪ 
ಹೆಸರು ಹುದ್ದೆಗಳು | ಹುದ್ದೆಗಳು ಸೆ ಸ್ಟರ್‌ ಬಿಂ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2 ಎ 2ಬಿ |3ಎ| 3ಬಿ | ಸಾಮಾನ್ಯ | ಒಟ್ಟು 
1 ಇತರೆ 1 1 2 
2 ಗ್ರಾಮೀಣ ಅ 
ಬೈ ei 0 2 2 3 ಅಂಗವಿಕಲ 
4 | ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು | 1 0 0 0 0 00 1 2 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ | ಬ್ಯಾಕ್‌ | ಪ್ರಕಟಿತ ಬಟ ಜಟ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ನ ibs ಬ ರಗಳು ರೋಸ್ಟರ್‌ ಬಿಂದು 
ಷ್‌ ತ್‌್‌ ಸ 
ಘಾ ಹುದ್ದೆಗ ಳು ಹುದ್ದೆಗ ಛು ಜಿ! ಸ್ರ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2 ಎ 2ಬಿ 3ಎ | 3ಬಿ | ಸಾಮಾನ್ಯ ಒಟ್ಟು 
ಇತರೆ 2 1 1 2 1 4 11 
2 ಗ್ರಾಮೀಣ ಅ 2 3 
ಬೆಳಗಾವಿ 3 ಅಂಗವಿಕಲ 1 1 
0 15 15 
pe 4 | ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಓಟ್ಟು 3 1 1 2 1 0 0 7 15 
































* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೪೩ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
4 3 ಒಟ್ಟು ಒಳಮಿಸಲಾತಿ 
ಬ್ರಾಕ್‌ ಕಾ ಖಾ i ರೋಸರ್‌ ಬಿಂದು 
ಷ್‌ ತ್‌್‌ ಜೆ 
ಹು ಹುದ್ದೆಗ ಳು ಹುದ್ದೆಗ ಛು ಜಿ! ಣಿ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2 ಎ 2ಬಿ 3ಎ | 3ಬಿ | ಸಾಮಾನ್ಯ ಒಟ್ಟು 
ಇತರೆ 2 1 1 2 1 4 11 
ಗ್ರಾಮೀಣ ಅ 1 2 3 
ಬೆಳಗಾವಿ 
0 15 15 ಅಂಗವಿಕಲ 1 1 
ಗಾ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 3 1 1 2 1 7 15 
* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ: ಕನ್ನಡ ಸಾಮಾನ್ಯ 
ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
CS ಇತತ ಬಟ HE ಪಜಾತಿಗ ಪಾ eT TOT 20 T5350 ಸಾಮಾನ | 
? ಹುದ್ದೆಗಳು ರೋಸ್ಟರ್‌ ಬಿಂದು ನ ಇ 8: 
ಹುದ್ದೆಗಳು ಹುದ್ದೆಗಳು ೦ ಆ ಎ 
ಇತರೆ 2 1 1 1 0 0 0 2 7 
ಗ್ರಾಮೀಣ ಅ 1 1 
ಅಂಗವಿಕಲ 1 1 
ಖಾನಾಪೂರ 0 9 9 
ಮಾಜಿ ಸೈನಿಕ 
ಕ.ಮಾ.ಅಬ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 1 1 0 0 0 4 9 
































* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
































































































































೫೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಕನ್ನಡ ಸಾಮಾನ್ಯ 
ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಸ ಸ ಪ್ರಕಟಿತ ಖಾಲಿ | ಒಟ್ಟು ಒಳಮಿಸಲಾತಿ ತ ಹ 
ಲೂ As ಡಾ J — 
ನಿ ಹುದೆಗಳು DE ರೋಸ್ಟರ್‌ ಬಿಂದು ಪ.ಜಾತಿ | ಪ.ಪಂ | ಪ್ರ ವರ್ಗ-1 | 2-ಎ 2-ಬಿ 3 3-ಬಿ | ಸಾಮಾನ್ಯ ಒಟ್ಟು 
ಹುದ್ದೆಗಳು 0 ೦ ಎ 
ಇತರೆ 1 1 1 3 
ಗ್ರಾಮೀಣ ಅ 
ಕಿತ್ತೂರ 0 ಅಂಗವಿಕಲ 
ಮಾಜಿ ಸೈನಿಕ 
ಕ.ಮಾ.ಅಬ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 0 0 0 0 0 1 3 
ವಿಷಯ: ಕನ್ನಡ ಸಾಮಾನ್ಯ 
ಕ pi ಪ್ರಕಟಿತ ಖಾಲಿ | ಒಟ್ಟು ನ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಆಸರು pee ES: ಹ್‌ಳ ರೋಸ್ಟರ್‌ ಬಿಂದು ಪ.ಜಾತಿ | ಪಪಂಗಡ | ಪ್ರವರ್ಗ-! |2 ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಲ 
ಇತರೆ ತೆ 1 1 2 1 0 0 4 11 
ಗ್ರಾಮೀಣ ಅ 2 2 
ರಾಮದುರ್ಗ 0 14 14 ಕೊಟ ಬ 1 
ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಓಟ್ಟು 2 1 1 2 1 0 0 7 14 



































* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಟಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 








ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೫೪೫ 





ವಿಷಯ: ಕನ್ನಡ ಸಾಮಾನ್ಯ 





ತಾಲ್ಲೂಕು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ ಖಾಲಿ 
ಹುದ್ದೆಗಳು 


ಒಟ್ಟು 


ಛ 


ಹುದ್ದೆಗಳು 
೦ 


ಒಳಮಿಸಲಾತಿ 
ರೋಸ್ಟರ್‌ ಬಿಂದು 


ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 





ಪ.ಜಾತಿ 


ಪ್ರ 
ಅ 


ವರ್ಗ-1 


2- 
ಎ 


2-ಬಿ 


3-ಎ 


ಸಾಮಾನ್ಯ 





ಸವದತ್ತಿ 


pr 











ಇತರೆ 


1 


1 





ಗ್ರಾಮೀಣ ಅ 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಬ್ಯರ್ಥಿ 











ಯೋ.ನಿರಾ.ಅ 








ಒಟ್ಟು 
































* ಸಾಮಾನ್ಯ ಅಂಗವೀಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ: ಉರ್ದು ಸಾಮಾನ್ಯ 





ತಾಲ್ಲೂಕು / 
ಬ್ಲಾಕ್‌ 
ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ ಖಾಲಿ 
ಹುದ್ದೆಗಳು 


ಒಟ್ಟು 
ಹುದ್ದೆಗಳು 


ಒಳಮಿಸಲಾತಿ 
ರೋಸರ್‌ ಬಿಂದು 


ಛ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪ್ರವರ್ಗ-1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ 





ಬೈಲಹೊಂಗಲ 











ಇತರೆ 





ಗಾಮೀಣ ಅ 
ಕು 





ಅಂಗವಿಕಲ 





ತ. YW] ಜು 


ಮಾಜಿ ಸೈನಿಕ 





(9 


ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 








ಒಟ್ಟು 






























































































































































೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ೆ ಫಕಟಿತ ಖಾಲಿ ಒಟ್ಟು ಒಳಮಿಸಲಾತಿ 
ಬ್ಲಾಕ್‌ ಲಾಗ್‌ ತ ಪ & 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ರೋಸ್ಟರ್‌ ಬಿಂದು ಪ.ಜಾತಿ | ಪಪಂಗಡ | ಪ್ರವರ್ಗ-1 |2 ಎ|2ಬಿ| 3ಎ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 1 2 5 
ಗ್ರಾಮೀಣ ಅ 
ಬೆಳಗಾವಿ ನಗರ 0 5 5 ನಂದ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 0 0 0 0 2 5 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಲಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ನ ಳೆ ಪಕಟಿತ ಖಾಲಿ ಒಟ್ಟು ಒಳಮಿಸಲಾತಿ 
ಬ್ಲಾಕ್‌ ಲಾಗ್‌ ಜ್ಯ, ಲೆ sk 
ಹೆಸರು ಹುದ್ದೆಗಳು ಜನ್ನ. | ನದದ ದೈನನ್ನರ್‌ ಬಿಂದು ಪ.ಜಾತಿ | ಪಪಂಗಡ | ಪ್ರವರ್ಗ-1|2 ಎ |2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 2 4 
ಗ್ರಾಮೀಣ ಅ 
ಬೆಳಗಾವಿ 4 4 ಅಂಗವಿಕಲ 
ಕ್ರಾ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 2 4 









































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೫೪೭ 





ವಿಷಯ: ಉರ್ದು ಸಾಮಾನ್ಯ 





ತಾಲ್ಲೂಕು 
A: 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ ಬಾಲಿ 
ಹುದ್ದೆಗಳು 


ಒಟ್ಟು 


ಛ 


ಹುದ್ದೆಗಳು 
೦ 


ಒಳಮಿಸಲಾತಿ 
ರೋಸ್ಟರ್‌ ಬಿಂದು 


ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 





ಪ.ಜಾತಿ 


ಪ.ಪಂ 


ಪ್ರ 
ಅ 


ವರ್ಗ-1 


೨ 
ಎ 


2- 
ಬಿ 


3-ಎ 


3- 


ಸಾಮಾನ್ಯ 





ಖಾನಾಪೂರ 











ಇತರೆ 





ಗ್ರಾಮೀಣ ಅ 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಬ್ಯರ್ಥಿ 











ಯೋ.ನಿರಾ.ಅ 








ಒಟ್ಟು 
































ವಿಷಯ: ಉರ್ದು ಸಾಮಾನ್ಯ 





ತಾಲ್ಲೂಕು / 


ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ ಖಾಲಿ 
ಹುದ್ದೆಗಳು 


ಒಟ್ಟು 


ಛ 


ಹುದ್ದೆಗಳು 
೦ 


ಒಳಮಿಸಲಾತಿ 
ರೋಸ್ಟರ್‌ ಬಿಂದು 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪ್ರವರ್ಗ-1 


2ಎ 


2ಜಿ 


3ಎ 


3ಬಿ 


ಸಾಮಾನ್ಯ 





ರಾಮದುರ್ಗ 











ಇತರೆ 





ಗ್ರಾಮೀಣ ಅ 
ಕು 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 








ಒಟ್ಟು 






























































































































































೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಉರ್ದು ಸಾಮಾನ್ಯ 
ಬ್ಯಾಕ್‌ ಪವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಜಟಕ ಆಕ್‌ ಪ್ರಕಟಿತ ಖಾಲಿ ಒಟ್ಟು ಒಳಮಿಸಲಾತಿ ಬು 
ಲ್ಲ ಹುದ್ದೆಗಳು | ಹುದ್ದೆಗಳು ರೋಸ್ಟರ್‌ ಬಿಂದು ಪಾತT ವ T 3 TET TT ಸಾಮಾನ್ಯ] ನ್ನು 
ಹುದೆಗಳು ಎ ಎ ಟಿ ww ಟಿ 
ಐ ವರ್ಗ-1 ಬಿ 
1 ಇತರೆ 0 0 0 0 0 0 1 2 
2 ಗ್ರಾಮೀಣ ಅ 
3 ಅಂಗವಿಕಲ 
ಸವದತ್ತಿ 0 2 2 
4 ಮಾಜಿ ಸೈನಿಕ 
ತ್ರಿ ಕ.ಮಾ.ಅಬ್ಯರ್ಥಿ 
6 ಯೋ.ನಿರಾ.ಅ 
2 
ಒಟ್ಟು 0 0 0 0 0 0 1 
ವಿಷಯ: ಮರಾಠಿ ಸಾಮಾನ್ಯ 
ತಾಲ್ಲೂಕು/ ಬಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಜ್‌: ಸ ಪ್ರಕಟಿತ ಖಾಲಿ ಒಟ್ಟು ಒಳಮಿಸಲಾತಿ 
ಹು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ರೋಸ್ಟರ್‌ ಬಿಂದು ಪ.ಜಾತಿ | ಪಪಂಗಡ | ಪ್ರವರ್ಗ-1| 2 ಎ |2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 ಇತರೆ 1 1 2 5 
ದ್ರ ಗ್ರಾಮೀಣ ಅ 
ಬೆಳಗಾವಿ ನಗರ 0 5 5 3 ಕಂ 
4 ಮಾಜಿ ಸೈನಿಕ 
ಇ) ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 1 1 0 0 0 0 2 5 









































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೪೯ 





ವಿಷಯ: ಮರಾಠಿ ಸಾಮಾನ್ಯ 























































































































ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ ಈ ಪ್ರಕಟಿತ ಖಾಲಿ ಒಟ್ಟು ಒಳಮಿಸಲಾತಿ 
ಹೆಸರು ಹುದ್ದೆಗಳು | ಣಗಳು | ಹುದ್ದಗಳು ರೋಸ್ಟರ್‌ ಬಿಂದು ಪ.ಜಾತಿ | ಪಪಂಗಡ | ಪ್ರವರ್ಗ-1|2 ಎ |2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 ಇತರೆ 1 1 2 4 
2 ಗ್ರಾಮೀಣ ಅ 
ಬೆಳಗಾವಿ 
2 0 4 4 3 ಅಂಗವಿಕಲ 
Re 4 ಮಾಜಿ ಸೈನಿಕ 
೨ ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು | 1 1 2 4 
ವಿಷಯ: ಮರಾಠಿ ಸಾಮಾನ್ಯ 
ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ರ್‌ ಜಾ ಪ್ರಕಟಿತ ಖಾಲಿ ಒಟ್ಟು ಒಳಮಿಸಲಾತಿ ¥ 
ಲ್ಲೂ ತ್‌ ವಣ ವ, ವಣ ಕಾ ಡಾ ಕಾ ಡಾ 
ಹುದ್ದೆಗಳು ಈ © ವರ್ಗ-1 ಎ ಬಿ ಬಿ 
1 ಇತರೆ 2 1 1 2 1 1 1 7 16 
2 ಗ್ರಾಮೀಣ ಅ 1 1 4 6 
3 ಅಂಗವಿಕಲ 1 1 1 3 
ಖಾನಾಪೂರ 0 26 26 
4 ಮಾಜಿ ಸೈನಿಕ 0 1 1 
5 ಕ.ಮಾ.ಅಬ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 4 1 1 4 1 1 1 13 26 
































* ಎಸ್‌ಸಿ2ಎ ಹಾಗೂ ಸಾಮಾನ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 





























































































































೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಆಂಗ್ರ 
ಬ್ಯಾಕ್‌ 
ಬಾಕ್‌ ಹೆಸರು ಹುದ್ದೆಗಳು ಶುಧನಳು. | ಸಾಧ್ಯ ರೋಸ್ಟರ್‌ ಬಿಂದು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 |2 ಎ |2 ಬಿ. 3ಎ | 3ಬಿ | ಸಾಮಾನ್ಯ | ಒಟ್ಟು 
1 ಇತರೆ 2 1 1 2 1 3 10 
2 ಗ್ರಾಮೀಣ ಅ 2 2 
3 ಅಂಗವಿಕಲ 1 1 
ಬೈಲಹೊಂಗಲ 0 13 13 
4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 2 1 1 2 1 0 0 6 13 
* ಸಾಮಾನ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ: ಆಂಗ್ರ 
ತಾಲ್ಲೂಕು ಬ್ಯಾಕ್‌ 
ಆಖ ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ರೋಸ್ಟರ್‌ ಬಿಂದು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1|2 ಎ 2 ಬಿ| 3ಎ | 3ಬಿ | ಸಾಮಾನ್ಯ | ಒಟ್ಟು 
1 ಇತರೆ 2 1 1 1 3 8 
2 ಗ್ರಾಮೀಣ ಅ 1 1 
ಬೆಳಗಾವಿ ನಗರ 0 10 10 ಕರಕರ 2 } 
4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಓಟ್ಟು 2 1 1 1 0 0 0 5 10 



































* ಸಾಮಾನ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 




























































































ಭಾಗ ೫ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೫೧ 
ವಿಷಯ: ಆಂಗ್ರ 
ತಾಲೂಕು/ ಜತ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ ತೆ ಪ್ರಕಟಿತ ಖಾಲಿ ಒಟ್ಟು ಒಳಮಿಸಲಾತಿ 
ಡು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ರೋಸ್ಟರ್‌ ಬಿಂದು ಪ.ಜಾತಿ | ಪಪಂಗಡ | ಪ್ರವರ್ಗ-1| 2 ಎ |2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 2 1 1 1 1 3 9 
ಗ್ರಾಮೀಣ ಅ 2 2 
ಬೆಳಗಾವಿ 
ಬ 0 12 1) ಅಂಗವಿಕಲ 1 1 
ನು ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 1 1 1 6 12 
* ಸಾಮಾನ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಟಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ: ಆಂಗ್ರ 
ಬ್ಯಾಕ್‌ ಪವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
NR ಸ್‌ ಪ್ರಕಟಿತ ಖಾಲಿ ಒಟ್ಟು ಒಳಮಿಸಲಾತಿ ಚ್‌ 
ತಿ ಹುದ್ದೆಗಳು | ಹುದ್ದೆಗಳು ರೋಸ್ಟರ್‌ ಬಿಂದು ಪಾತT TTT TET ಸಾಮಾನ್ಯ] ೬ನ್ನು 
ಹುದೆಗಳು ಎ ಎ ಛ ಕ್‌ ಛ 
೦ ವರ್ಗ-1 ಎ ಬಿ ಬಿ 
ಇತರೆ 2 1 1 2 1 1 1 5 14 
ಗ್ರಾಮೀಣ ಅ 1 3 4 
ಅಂಗವಿಕಲ 1 1 
ಖಾನಾಪೂರ 0 20 20 
ಮಾಜಿ ಸೈನಿಕ 1 1 
ಕ.ಮಾ.ಅಬ್ಯರ್ಥಿ 
ಯೋ.ನಿರಾ.ಅ 






























































10 





20 












































































































































೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಆಂಗ್ರ 
ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರ 
ಎನು | ಬೌಸ್‌ ಲಾಗ್‌ | ಪ್ರಕಟಿತ ಬಾಲಿ | ಒಟ್ಟು ಒಳಮಿಸಲಾತಿ ತ ಆಡಿ 
ಲ್ಲೂ 
2 ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ರೋಸ್ಟರ್‌ ಬಿಂದು | ಪ.ಜಾತಿ ಪ.ಪಂ ಪ್ರ ವರ್ಗ-1 2-ಎ 2-ಬಿ 3-ಎ 3-ಬಿ | ಸಾಮಾನ್ಯ ಒಟ್ಟು 
1 | ಇತರೆ 2 1 1 1 3 8 
2 | ಗ್ರಾಮೀಣ ಅ 1 1 
3 | ಅಂಗವಿಕಲ 1 1 
ಕಿತ್ತೂರ 0 10 10 
4 | ಮಾಜಿ ಸೈನಿಕ 
5 | ಕ.ಮಾ.ಅಬ್ಯರ್ಥಿ 
6 | ಯೋನಿರಾ.ಅ 
ಒಟ್ಟು 2 1 1 1 0 0 0 5 10 
* ಸಾಮಾನ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ: ಆಂಗ್ರ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಸ ಒಳಮಿಸಲಾತಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ pe ಹ ರೋಸ್ಟರ್‌ ಪ. ಪ. 
1 | ಇತರೆ 3 1 1 3 1 1 1 7 18 
2 |ದ್ರಾಮೀಣ ಅ 1 1 4 6 
3 | ಅಂಗವಿಕಲ 1 1 1 3 
ರಾಮದುರ್ಗ 0 29 29 4 | ಮಾಜಿ ಸೈನಿಕ 1 1 
ಕ.ಮಾ. 
5 | ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 
ಒಟ್ಟು | ಕ್ರ 1 1 5 1 1 1 14 29 



































* ಎಸ್‌ಸಿ2ಎ ಹಾಗೂ ಸಾಮಾನ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 



















































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೫೩ 
ವಿಷಯ: ಆಂಗ್ರ 
ಬ್ಯಾಕ್‌ ಪ್ರಕಟಿತ 
ಸಃ ಪ್ರ MS ಎಳವಿ ತಾತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲ್ಲೂಕು ಲಾಗ್‌ ಖಾಲಿ ಪ ನ ದ ದ ದ 
ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ರೋಸ್ಟರ್‌ ಬಿಂದು | ಪ.ಜಾತಿ | ಪಪಂ | ಪ್ರ ವರ್ಗ-1 2-ಎ 2-ಬಿ 3-ಎ 3-ಬಿ ಸಾಮಾನ್ಯ ಒಟ್ಟು 
ಇತರೆ 3 1 1 2 1 1 1 7 17 
ಗ್ರಾಮೀಣ ಅ 1 1 4 6 
ಅಂಗವಿಕಲ 1 1 1 3 
ಸವದತ್ತಿ 0 27 27 
ಮಾಜಿ ಸೈನಿಕ 0 1 1 
ಕ.ಮಾ.ಅಬ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 5 1 1 4 1 1 1 13 27 
* ಎಸ್‌ಸಿ2ಎ ಹಾಗೂ ಸಾಮಾನ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ಎಸ್‌.ವೈ.ಹಳಿಂಗಳಿ 


ಆಯ್ಕೆ ಪ್ರಾಧಿಕಾರಿ ಹಾಗೂ ಜಿಲ್ಲಾ ಉಪನಿರ್ದೇಶಕರು 


ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ 





೫೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ 1-5ನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 


ವಿಷಯ: ಕನ್ನಡ ಸಾಮಾನ್ಯ 





ತಾಲ್ಲೂಕು/ 


ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟು ಹುದೆಗಳು 
ಆ ಜ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಒಳಮಿಸಲಾತಿ 
ರೋಸ್ಟರ್‌ ಬಿಂದು 


ಪ್ರವರ್ಗ-1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ 





ಬೆಳಗಾವಿ 
ಗ್ರಾಮೀಣ 











ಇತರೆ 1 





ಗಾಮೀಣ ಅ 
ಕು 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 








ಒಟ್ಟು 4 


ಅಂ 


























ವಿಷಯ: ಕನ್ನಡ ಸಾಮಾನ್ಯ 





ತಾಲ್ಲೂಕು 


ಲಾಣ್‌ 
ಹುದ್ದೆಗಳು 


ಪ್ರಕಣತ 


ಹುದ್ದೆಗಳು 


ಒಟ್ಟು ಹುದ್ದೆಗಳು 
ಟ ೧ 


ಒಳಮಿಸಲಾತಿ 


ಪ್ರವರ್ಣವಾರು ಮೀಸಲಾತಿದಕ ವರ್ದೀಕರಣ 





ಇ 
ರೋಸ್ಟರ್‌ ಬಿಂದು ಔ.ಜಾತಿ 


ಷ.ಷ೦ 


ಪ 
ವರ್ಣ-1 


2-ಬ 


ಐ 
ಬಿ 


3- 
ು 


ತ 
ಬಿ 


ಟಟ 





ಖಾನಾಪೂರ 








16 





16 


ಇಡದೆ 





ಗ್ರಾಮೀಣ ಅ 1 





ಅ೦ದದಿಕಲ 


&|0| 0 





ಮಾಜ ಸೈನಿ 





ಪ.ಮಾ. ಅಬ್ಯರ್ಥಿ 1 








0|0]| ೩|.೮| 0 





ಯೋ.ನಿಡಾ.ಅ 








ಟ್ಟ 








2 


0 


























* ಸಿಓ2ಬಿ,3ಬಿ ಹಾಗೂ ಸಾಮಾನ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೫೫೫ 





ವಿಷಯ: ಕನ್ನಡ ಸಾಮಾನ್ಯ 





ತಾಲ್ಲೂಕು 
೧ 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟು ಹುದೆಗಳು 
ಆ ಜ 


ಒಳಮಿಸಲಾತಿ 
ರೋಸ್ಟರ್‌ ಬಿಂದು 


ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 





ಹ 


¢ 


ಪ್ರ ವರ್ಗ-1 
ww 


2-ಎ 


2-ಬಿ 


3-ಎ 


3-ಬಿ 


ಸಾಮಾನ್ಯ 





ಕಿತ್ತೂರ 











ಇತರೆ 





ಗ್ರಾಮೀಣ ಅ 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಬ್ಯರ್ಥಿ 











ಯೋ.ನಿರಾ.ಅ 





ನ್ನ 





























ವಿಷಯ: ಕನ್ನಡ ಸಾಮಾನ್ಯ 





ತಾಲ್ಲೂಕು/ 


ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟು ಹುದೆಗಳು 
ಆ ಜ 


ಒಳಮಿಸಲಾತಿ 
ರೋಸ್ಟರ್‌ ಬಿಂದು 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪ್ರವರ್ಗ-1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ 





ರಾಮದುರ್ಗ 











ಇತರೆ 





Mb] — 


ಗಾಮೀಣ ಅ 
ಕು 


ಜು 





ಟು 


ಅಂಗವಿಕಲ 


[ರಾ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 


ಕಾ 











ಯೋ.ನಿರಾ.ಅ 


೦ 








ಹಟ 





0 





























* ಎಸ್‌ಟ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
೦ ೦ 





೫೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ವಿಷಯ: ಕನ್ನಡ ಸಾಮಾನ್ಯ 





ತಾಲ್ಲೂಕು 
| 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 


ಹುದ್ದೆಗಳು 
೦ 


ಒಟ್ಟು ಹುದ್ದೆಗಳು 
ಆ ಜ 


ಒಳಮಿಸಲಾತಿ 
ರೋಸ್ಟರ್‌ ಬಿಂದು 


ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 





ಪ.ಜಾತಿ 


ಪ.ಪಂ 


ಪ್ರ ವರ್ಗ-1 


Ke 


2-ಎ 


2-ಬಿ 


3-ಎ 


3-ಬಿ 


ಸಾಮಾನ್ಯ ಒಟ್ಟು 





pr 











ಇತರೆ 





ಗ್ರಾಮೀಣ ಅ 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಬ್ಯರ್ಥಿ 











ಯೋ.ನಿರಾ.ಅ 





ಬನ್ಸ್‌ 


1 





























ವಿಷಯ: ಮರಾಠಿ ಸಾಮಾನ್ಯ 





ತಾಲ್ಲೂಕು/ 
ಬ್ಲಾಕ್‌ 


೧೨ 


ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟು ಹುದೆಗಳು 
ಆ ಜ 





ಬೆಳಗಾವಿ 
ಗ್ರಾಮೀಣ 











ಒಳಮಿಸಲಾತಿ 
ರೋಸ್ಟರ್‌ ಬಿಂದು 


ಇತರೆ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪ್ರವರ್ಗ-1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ ಒಟ್ಟು 








ಗಾಮೀಣ ಅ 
ಕು 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 











ಯೋ.ನಿರಾ.ಅ 








ಹಟ 






























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೫೭ 
ವಿಷಯ: ಮರಾಠಿ ಸಾಮಾನ್ಯ 
ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಸ್ಟ ಒಳಮಿಸಲಾತಿ ರೋಸರ್‌ 
ತಾಲ್ಲೂಕು ಲಾಗ್‌ ಖಾಲಿ ಒಟ್ಟು ಹುದೆಗಳು 
ಹುದ್ದೆಗಳು | ಹುದ್ದೆಗಳು | ಬಿಂದು ಪ.ಜಾತಿ | ಪಪಂ | ಪ್ರವರ್ಗ | 2ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
1 ಇತರೆ 3 1 3 1 6 14 
2 | ಗ್ರಾಮೀಣ ಅ 1 1 1 4 7 
3 ಅಂಗವಿಕಲ 1 1 
ಖಾನಾಪೂರ 0 25 25 
4 | ಮಾಜಿ ಸೈನಿಕ 1 1 1 3 
5 | ಕಮಾ.ಅಬ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 4 1 1 4 1 1 1 12 25 
೫ ಸಾಮಾನ್ಯ ಅಂಗವಿಕಲ ಮೀಸಲಾತಿ ಗುಂಪಿನಲ್ಲಿ ಬರುವ ಹುದ್ದೆಗಳು ದೃಷ್ಠಿ ಮಾಂದ್ಯ ಹುದ್ದೆಗಳಿಗೆ ಮೀಸಲಾಗಿವೆ. 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಪವರ್ಗ್ಣವಾರು ಮೀಸಲಾತಿ ವರ್ಗೀಕರಣ 
ಸ್ರ ಸ ಒಟ್ಟು ಒಳಮಿಸಲಾತಿ 5 
ಬ್ಲಾಕ್‌ ಲಾಗ್‌ ಖಾಲಿ ಈ ಸ 
Wa a (ಅಜತ ಹುದ್ದೆಗಳು ರೋಸ್ಟರ್‌ ಬಿಂದು | ಪಜಾತಿ | ಪ.ಪಂಗಡ | ಪ್ರವರ್ಗ-1 | 2ಎ | 2 ಬಿ | 3ಎ | 3ಬಿ | ಸಾಮಾನ್ಯ ಒಟ್ಟು 
೦ ೧ 
ಇತರೆ 
ಗ್ರಾಮೀಣ ಅ 1 1 
ರಾಮದುರ್ಗ 0 1 1 ರಲ 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 0 0 0 0 0 0 0 1 1 




















































































































೫೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಉರ್ದು ಸಾಮಾನ್ಯ 
ಪ್ರಕಟಿತ 
ಪ್ರ ಬತ ಜೂ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
೪ ಚ ರೋಸ್ಟರ್‌ ಬಿಂದು 
ಹುದ್ದೆಗಳು 6 ಪ. ಪ್ರ ವರ್ಗ-1 | 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ ಒಟ್ಟು 
ಇತರೆ 1 1 
ಗ್ರಾಮೀಣ ಅ 
ಅಂಗವಿಕಲ 
ಸವದತ್ತಿ 1 
ಮಾಜಿ ಸೈನಿಕ 
ಕ.ಮಾ.ಅಬ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 0 0 0 0 0 1 1 
ಎಸ್‌.ವೈ.ಹಳಿಂಗಳಿ 
ದ್‌ 
೧೧-69 ಆಯ್ಕೆ ಪ್ರಾಧಿಕಾರಿ ಹಾಗೂ ಜಿಲ್ಲಾ ಉಪನಿರ್ದೇಶಕರು 
5೦-50 ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೫೯ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ದಾವಣಗೆರೆ ಜಿಲ್ಲೆ ದಾವಣಗೆರೆ 


ಮೇಮಕಾತಿ ಅಧಿಸೂಚನೆ 
ಸಂಖ್ಯೆ:ಎ2/ಪ್ರಾ.ಶಾ.ಶಿ/ನೇಮಕ/01/2014-15, ದಿನಾಂಕ:23ನೇ ಮಾರ್ಚಿ 2015 





ಟಿಷಯಿ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಸಕರ ಮತ್ತು ಸಹಶಿಕ್ಷಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಫರ್ಧಾತ್ಮಕ] ಪರೀಕ್ಷೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 

ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 

ದಿನಾಂಕ:09.08.2001. 

2] ಸರ್ಕಾರಿ ಆದೇಶ 
3] ಸರ್ಕಾರಿ ಆದೇಶ 
4] ಸರ್ಕಾರಿ ಆದೇಶ 


ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 

ಸ 

ಸ 

5] ಸರ್ಕಾರಿ ಆದೇಶ ಸ 
ಸ 

ಸಂ: 


ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
ಇಡಿ:238:ಪಿಬಿಐ:2012, ದಿನಾಂಕ:21.01.2013. 


ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 


61 ಸರ್ಕಾರಿ ಆದೇಶ ಕ 


7] ಸರ್ಕಾರಿ ಆದೇಶ 

8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012, ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 


11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 


0 
0 
0 
0 
ಲ್ಲ 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾಗೂ ಇಡಿ:626:ಪಿಚಿಎಸ್‌:2014 ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ 
ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಕರಾಗಿರುವ ಹಾಗೂ ಶಿಕ್ಟಕರ ಅರ್ಕತಾ ಪರೀಕ್ಸೆ (ಟಿ.ಇ.ಟಿ)ಯಲ್ಲಿ ಅರ್ಪ್ಹತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ ಜಿಲ್ಲಾ ಮಟ್ಟಿದ 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 


೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೬೧ 





08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 
[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 


ಹೊಂದಿರತಕ್ಕದ್ದು 
೦ಎ 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಬಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 
ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಿಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೆ ೇತನಶ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೬೩ 





ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಬ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 


೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 


೧ 


ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 





ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
yh ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
Le] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೬೫ 





ಬಿ) 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಟಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಗ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಟು 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (lide SSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ವಿಮ: 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


೫೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ! ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


*** ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. 


02. 


03. 


ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1. ಸರ್ಕಾರದ 

ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ನಮೂನೆ-೬ [ನಿಯಮ-3.ಎ(2)(3)], ಸರ್ಕಾರದ 

ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(3)] ಸರ್ಕಾರದ 

ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 

ಅಭ್ಯರ್ಥಿಗಳು. ದಿನಾಂಕ:13.02.2003 


ಬು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ” [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 


ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 


ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 


ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, &:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 





ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೬೭ 











06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 
ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವೆ ಸಲ್ಫಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ,. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 





೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸೂಚನೆ: 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


'ಮಾಜಿ ಸೈನಿಕ” ಸಶಸ್ತ್ರ ದರದ ಸದಸ್ಯ 5 ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೋೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:22003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಸಂಂ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 




















ಹ Lepros Hearin Locomotors R Mentall 
Blind ರ ಸ fd Disability 0/11] Ri 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 

















ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೬೯ 








Typist, Steno 
& Group D., 


Typist, Steno 
& Group D 
Posts. 


* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 





























ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision t 

10*-20* 3/60 to Nil 75% 
Category 111 3/60 to 1/60 ಸ Of vision F:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 118 (0 Nil or 
96 Field Of vision 10* ಸ್‌ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-।, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ್‌ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು 1 ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 


ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೭೧ 


ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಸಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 





19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 
ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಸೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 


ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಟೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 


ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 


ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 


ದಿ:23-05-2015 ಮಧ್ಯಾಕ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 


೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ಸೂಚನೆ:6-8ನೇ ತರಗತಿ ಶಿಕ್ಬಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. I 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ 
ಅನುಸರಿಸಿ ನಡೆಸಲಾಗುವುದು. 


ಮತ್ತು ಪೇಪರ್‌-2 ಎರಡಕ್ಕೂ 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 









































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪಬುದ್ದತೆ ಬಗ್ಗೆ 25 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 













































































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. | ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 30 
05. | ಗಣಕ ಯಂತ್ರ ಪಬುದ್ದತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕಸ್ತಡ /ಉರ್ದು/ಮರಾಠಿ/ತಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 
ಕ್ರ.ಸಂ ವಿಷಯ ಅಂಕಗಳು 
01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 
02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 
ಕ್ರಸಂ ವಿಷಯ ಅಂಕಗಳು 
01. | ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಬಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೭೩ 





22 1] ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


S488 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


[se] ೧ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 


೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 





.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಬಣ ಇಲಾಖೆ,, ದಾವಣಗೆರೆ ಜಿಲ್ಲೆ ದಾವಣಗೆರೆ 








































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೭೫ 
ಆಯ್ಕೆ ಪ್ರಾಧಿಕಾರಿ ಹಾಗೂ ಉಪನಿದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ ಜಿಲ್ಲೆ. ದಾವಣಗೆರೆ. 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:-ಕನ್ನಡ ಸಾಮಾನ್ಯ 
ಕು ಕ್‌ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಪಾ ಬ್ಯಾ ಪ್ರಕಟಿತ ಖಾಲಿ ಒಟ್ಟು ೫ § 
ಬ್ಲಾಕ್‌ ಲಾಗ್‌ ಜ್‌ ಈ ವರ್ಗೀಕರಣ 
ಹೆಸರು ಚರ್ಚಿ ಹುಳು ಸ ಪ.ಜಾತಿ | ಪಪಂಗಡ | ಪ್ರವರ್ಗ-1 , 2 ಎ | 2 ಬಿ |3ಎ | 3ಬಿ, ಸಾಮಾನ್ಯ | ಒಟ್ಟು 
೦ 
ಇತರೆ 1 3 4 
ಗ್ರಾಮೀಣ ಅ 1 1 
ಮಾ 
ಅಂಗವಿಕಲ 1* 1* 2 
೦ 8 8 
ಮಾಜಿ ಸೈನಿಕ 1 | 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 
ಒಟ್ಟು 1 0 0 1 1 0 | 1 4 8 
1: ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿಲಿಸಿದೆ. 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:-ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕ ಸ ಪ್ರಕಟಿತ ಖಾಲಿ ಒಟ್ಟು 
ಬ್ಲಾಕ್‌ ಲಾಗ್‌ fy ಆ ವರ್ಗೀಕರಣ 
ಹೆಸರು Be ಹುದ್ದೆಗಳು ಈ ಪಜಾತಿ | ಪಪಂಗಡ | ಪ್ರವರ್ಗ-1 , 2 ಎ | 2 ಬಿ |3ಎ | 3ಬಿ, ಸಾಮಾನ್ಯ | ಒಟ್ಟು 
೦ 
ಲ್ವ 
ಇತರೆ 1 3 4 
# ಗ್ರಾಮೀಣ ಅ 1 1 

































































































































































೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
3 | ಅಂಗವಿಕಲ 1೫ 1% 2 
4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 
ಒಟ್ಟು 1 0 1 1 010.51 4 8 
1೯ ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿಲಿಸಿದೆ. 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:-ಕನ್ನಡ ಸಾಮಾನ್ಯ 
ಸುಕ, 1೯ ಪ್ರಕಟಿತ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು ಹ್‌ ಜಸು ಜ್‌ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2ಎ | 2 ಬಿ |3ಎ | 3ಬಿ. ಸಾಮಾನ್ಯ | ಒಟ್ಟು 
1 | ಇತರೆ ಧಿ 2 
2 | ಗ್ರಾಮೀಣ ಅ 1 1 2 
§ _ ಕ ಕ 3 | ಅಂಗವಿಕಲ 1 1 1 
§ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 
ಒಟ್ಟು 1 0 0 1 1 0|1 4 8 






































% ದೃಷ್ಠಿ ಮಾಂದ್ಯ ಅಭ್ಯರ್ಥಿಗಆದೆ ಮೀಸಲಿಲಿಸಿದೆ. 


ಆಯ್ಕೆ ಪ್ರಾಧಿಕಾರಿ ಹಾಗೂ ಉಪನಿದೇಶಕರು(ಆಡಳಿತ) 


ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ ಜಿಲ್ಲೆ. 





























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೭೭ 
ಆಯ್ತೆ ಪ್ರಾಧಿಕಾರಿ ಹಾಗೂ ಉಪನಿದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ ಜಿಲ್ಲೆ. ದಾವಣಗೆರೆ. 
2014-15 ನೇ ಸಾಲಿನ 6-8 ನೇ ತರಗತಿಗಳ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:-ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಬಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಹರಾ ಹ ವರ್ಗೀಕರಣ ತ ಹ್‌ ಸ 
ಹೆಸರು ಹುದ್ದೆಗಳು ಏ ಜೆ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ | 2 ಬಿ 3ಎ | 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 1 2 6 
ಗ್ರಾಮೀಣ ಅ 1 1 
5 ೬ p 2 ಅಂಗವಿಕಲ 0 
ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 1 1 1 1.666 3 7 
ವಿಷಯ:-ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಲಾಗ್‌ | ಪ್ರಕಟಿತ ಖಾಲಿ ಒಟ್ಟು ಮಾ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಮತ ಯು (ಜರ ಕ ಹುಧ್ದೆನೆಳು ಪಜಾತಿ | ಪಪಂಗಡ | ಪ್ರವರ್ಗ-1 | 2 ಎ | 2 ಬಿ [3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 2 1 1 2 1 3 10 
ಇ ಗ್ರಾಮೀಣ ಅ 2 2 
ಫಿ ಭ್ರ 13 13 ಅಂಗವಿಕಲ 1 ೫ 1 
I ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು, 2 1 1 2.1 10,0 6 13 






































* ದ್ರಷ್ಲಿ ಮಾಂದ್ದ ಅಜ್ಯರ್ಥಿಣಳಣಿ ಮೀಸಲರಿಪಿದೆ. 
































































































































೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:-ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಇಸಾಕ ಸ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ “ಹರ ಹುದೆ ಣೆ ಜಿಕೆ ವರ್ಗೀಕರಣ ಪ 
ಹೆಸರು ಹುದೆಗಳು ಏ ಏ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ (2ಬಿ 3ಎ | 3ಬಿ ಸಾಮಾನ್ಯ ಒಟ್ಟು 
ಐ 
ಇತರೆ 2 1 1 2 1 3 10 
ಗ್ಗ ಗ್ರಾಮೀಣ ಅ 2 2 
3 ಗವಿಕ 1 ೫ 1 
2 ೦ 13 13 ಅಂಗವಿಕಲ 
& ಮಾಜಿ ಸೈನಿಕ 0 
೧. 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು, 2 1 1 2|1|0|0 6 13 
* ದ್ರಷ್ಲಿ ಮಾಂದ್ದ ಅಭ್ಯರ್ಥಿಣಅಣಿ ಮೀಸಲಲಿಪಿದೆ. 
ವಿಷಯ:-ಕನ್ನಡ ಸಾಮಾನ್ಯ 
ವ. ವಾ 
ತ್ನ Sa ಪ್ರಕಟಿತ ಖಾಲಿ ಒಟ್ಟು ಹ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸ ಈ ಘು ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ |2 ಚಿ | 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 1 3 8 
ಗಾಮೀಣ ಅ 1 1 
ಈ ಜ್ಯ 
ಕ ಮ 10 10 ಅಂಗವಿಕಲ 1 ೫ 1 
ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 2 1 1 1 000 5 10 






































% ದೃಷ್ಠಿ ಮಾ೦ದ್ಯ ಅಭ್ಯರ್ಥಿಗಆದೆ ಮೀಸಲಿಲಿಸಿದೆ. 






































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೭೯ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:-ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಬ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕ್‌ ಗ್‌ ಆ ಈ ವರ್ಗೀಕರ! 
ಎ 4 ಹಾ ಪೆ ಹುದ್ದೆಗಳು ಹುದ್ದೆಗೆಳು ಸತ್ತ ಪಜಾತಿ | ಪಪಂಗಡ | ಪ್ರವರ್ಗ-1 | 2 ಎ | 2 ಬಿ |3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 2 1 1 1 3 8 
ಗ್ರಾಮೀಣ ಅ 1 1 
ಬ ಡ್‌ ಸ i ಅಂಗವಿಕಲ 13% 1 
10 ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 2 1 1 1 0 0.0 5 10 
* ದಡ್ಡಿ ಮಾಂದ್ದ ಅಬ್ದರ್ಥಿದಆದೆ ಮೀಸಲಲಸಪಿದೆ. 
[ 
ವಿಷಯ:-ಕನ್ನಡ ಸಾಮಾನ್ಯ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಆ ತು ಹ ವರ್ಗೀಕರಣ 
ಹೆಸ ಷು ಯು ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ |! 2ಬಿ | 3ಎ | 3ಬಿ ಸಾಮಾನ್ಯ ಒಟ್ಟು 
೦ 
ಇತರೆ 1 1 1 1 2 6 
ಗ್ರಾಮೀಣ ಅ 1 1 
ky ಅಂಗವಿಕಲ 0 
ಐ 7 7 
4 ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 1 1 1 1 0 0.0 3 7 







































































































































































೫೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:-ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
3 ಪ್ರಕಟಿತ ಖಾಲಿ ಒಟ್ಟು 
ಬ್ಲಾಕ್‌ ಫಾ "ಹುದ್ದೆಗಳು | ಹುದ್ದೆಗಳು ಸಾಲ ಪ.ಜಾತಿ | ಪಪಂಗಡ | ಪ್ರವರ್ಗ-!1 | 2ಎ | 2 ಬಿ |3ಎ 3ಬಿ | ಸಾಮಾನ್ಯ | ಒಟ್ಟು 
ಚರು ಸ್ಹ ದೆ ಸ ಜ್ಜ ಪ.ಜಾ ಪ.ಪ ಪ್ರವರ್ಗ- ಎ ಎ ಸಾ ಸ್ಯ ಒ ನ 
1 | ಇತರೆ 2 1 1 1 2 7 
2 | ಗ್ರಾಮೀಣ ಅ 1 1 
§ 3 | ಅಂಗವಿಕಲ 1೫% 1 
= 9 9 
Js 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು, 2 1 1 1|0 |0|0 4 9 
1 ದ್ರಷ್ತಿ ಮಾ೦ದ್ಗ ಅಜ್ಜರ್ಥಿಣಳಿದೆ ಮೀಸಲಿರಿಸಿದೆ. 
2014-15 ನೇ ಸಾಲಿನ 6-8 ನೇ ತರಗತಿಗಳ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:- ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಗತ ಜಾರಿ ಜಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ Nl ಛ ವರ್ಗೀಕರಣ 
ಹು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2 ಎ 2 ಬಿ |3ಎ | 3ಬಿ |, ಸಾಮಾನ್ಯ | ಒಟ್ಟು 
1 | ಇತರೆ 1 1 2 4 
2 | ಗ್ರಾಮೀಣ ಅ 0 
೫ 3 | ಅಂಗವಿಕಲ 0 
ಟ್ಟ ನ 4 4 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು| 1 1 0 0 |0 |0|0 2 4 







































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೮೧ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಉನ್ಪತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:-_ ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಲಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಗ ತ ವರ್ಗೀಕರಣ ಥಾ ಹಾ 
ಹು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2ಎ | 2 ಬಿ |3ಎ | 3ಬಿ |, ಸಾಮಾನ್ಯ | ಒಟ್ಟು 
ಇತರೆ 1 1 
ಗ್ರಾಮೀಣ ಅ 0 
ಲ 
ಗ ಜಿ ಅಂಗವಿಕಲ 0 
¥ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 1 0 0 0 000 0 1 
2014-15 ನೇ ಸಾಲಿನ 6-8 ನೇ ತರಗತಿಗಳ ಉನ್ಪತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:- ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ್‌ ಹತ್ತ ಹ ಟ್‌ ವರ್ಗೀಕರಣ 
ಹೆಸರು ಹುದ್ದೆಗಳು ಜಿ ಜಿ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2ಎ | 2 ಬಿ | 3ಎ | 3ಬಿ |, ಸಾಮಾನ್ಯ | ಒಟ್ಟು 
ಇತರೆ 1 1 2 
ಗ್ರಾಮೀಣ ಅ 0 
ಡೆ ೨ > ಸ ಅಂಗವಿಕಲ 0 
ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 1 0 0 0 |0| 0|0 1 2 







































































































































































೫೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:- ಉರ್ದು ಸಾಮಾನ್ಯ 
ಕಾಕಾ ಬ್ಯಾಕ್‌ ಪ್ರಕಟಿತ ಬಾಲಿ ಒಟ್ಟು ವಹ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಆರು ಹುದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಫಪ್ರವರ್ಗ-। | 2ಎ (2ಬಿ (3ಎ | 3ಬಿ, ಸಾಮಾನ್ಯ | ಒಟ್ಟು 

ಇತರೆ 1 1 2 

ಹ ಗ್ರಾಮೀಣ ಅ 0 

| ಶಿ 5 ಜಿ ಅಂಗವಿಕಲ 0 
ಮಾಜಿ ಸೈನಿಕ 0 

ಕ.ಮಾ.ಅಭ್ಯರ್ಥಿ 0 

ಯೋ.ನಿರಾ.ಅ 0 

ಒಟ್ಟು 1 0 0 0 000 1 2 

2014-15 ನೇ ಸಾಲಿನ 6-8 ನೇ ತರಗತಿಗಳ ಉನ್ಪತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವರ್ಗೀಕರಣ 
ವಿಷಯ:-ಆಂಡ್ರ ಭಾಷಾ ಶಿಕ್ಷಕರು 
ಹ / ಚ್ಯಾ ಪ್ರಕಟಿತ ಖಾಲಿ ಒಟ್ಟು pe ಪ್ರವರ್ರವಾರು ಮೀಸಲಾತಿ ವರ್ಗೀಕರಣ 
WE ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ  ಪ್ರವರ್ಗ-1 | 2ಎ | 2 ಬಿ (3ಎ | 3ಬಿ, ಸಾಮಾನ್ಯ | ಒಟ್ಟು 

ಇತರೆ 1 1 1 1 2 6 

ಗ್ರಾಮೀಣ ಅ 1 1 

% ಐ 8 8 ಅಂಗವಿಕಲ 1% 1 
ಮಾಜಿ ಸೈನಿಕ 0 

ಕ.ಮಾ.ಅಭ್ಯರ್ಥಿ 0 

ಯೋ.ನಿರಾ.ಅ 0 

ಒಟ್ಟು] 1 1 1 1 01010 4 8 






































ಹ ದುಷಿ ಮಾಂದ್ದ ಅಬ್ದರ್ಥಿದಆದೆ ಮೀಸಲಲಸಪಿದೆ. 





























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೮೩ 
ವಿಷಯ:-ಆಂಗ್ಲ ಭಾಷಾ ಶಿಕ್ಷಕರು 
ತಾಲ್ಲೂಕು/ ಬ್ಯಾಕ್‌ ವಶ ಜಾರಿ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಡ್‌ ಛ ವರ್ಗೀಕರಣ 
EN ವ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-! | 2ಎ | 2 ಬಿ | 3ಐ | 3ಬಿ, ಸಾಮಾನ್ಯ | ಒಟ್ಟು 
[a] 
ಇತರೆ 2 1 1 2 1 3 10 
್ಗ ಗ್ರಾಮೀಣ ಅ 2 2 
5 ಅಂಗವಿಕಲ 14 
8 ಮಾಜಿ ಸೈನಿಕ 0 
ಕಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಓಟ್ಟು 2 1 1 2 1 010 6 13 
1 ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿರಿಪಿದೆ. 
ವಿಷಯ:-ಆಂಗ್ಲ ಭಾಷಾ ಶಿಕ್ಷಕರು 
ತಾಲ್ಲೂಕು/ ಬ್ಯಾಕ್‌ se ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ್‌ ಛ ವರ್ಗೀಕರಣ 
ಈಜಿ ಭು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-! | 2ಎ | 2 ಬಿ | 3ಐ | 3ಬಿ , ಸಾಮಾನ್ಯ | ಒಟ್ಟು 
[a] 
ಇತರೆ p) 1 1 2 1 3 10 
ಗಾ ಗ್ರಾಮೀಣ ಅ 2 2 
B ಅಂಗವಿಕಲ 1 1 
ಲ ಐ 13 13 
8 ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 2 1 1 2 1 010 6 13 






































1 ದೃಷ್ಠಿ ಮಾಂದ್ವ ಅಭ್ಯರ್ಥಿಗಆದೆ ಮೀಸಲಿರಿಸಿದೆ. 



































































































































೫೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ:-ಆಂಗ್ಲ ಭಾಷಾ ಶಿಕ್ಷಕರು 
ತಾಲ್ಲೂಕು/ ಬ್ಯಾಕ್‌ ವಶ ಜಾರಿ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಣ್‌ ಆ ವರ್ಗೀಕರಣ 
ತು ಭು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-! | 2ಎ | 2 ಬಿ | 3ಐ | 3ಬಿ, ಸಾಮಾನ್ಯ | ಒಟ್ಟು 
[a] 
1 | ಇತರೆ 2 1 1 1 1 3 9 
2 ಗ್ರಾಮೀಣ ಅ 2 2 
ಲ 
3 | ಅಂಗವಿಕಲ 1% 1 
5 ಐ 12 12 
4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 2 1 1 1 1 0.0 6 12 
1 ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿರಿಪಿದೆ. 
ವಿಷಯ:-ಆಂಗ್ಲ ಭಾಷಾ ಶಿಕ್ಷಕರು 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಬು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ i ಆ ವರ್ಗೀಕರಣ ತ ಕ್‌ 
ಇ ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-! | 2ಎ |, 2 ಬಿ | 3ಎ | 3ಬಿ, ಸಾಮಾನ್ಯ | ಒಟ್ಟು 
1 | ಇತರೆ 2 1 1 2 1 4 11 
2 ಗ್ರಾಮೀಣ ಅ 1 2 3 
ಸ್ಹ 3 | ಅಂಗವಿಕಲ 1% 1 
€ ಐ 15 15 
B 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 3 1 1 2 1 0.0 7 15 






































1 ದೃಷ್ಠಿ ಮಾ೦ದ್ಯ ಅಭ್ಯರ್ಥಿಗಆದೆ ಮೀಸಲಿರಿಸಿದೆ. 





























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೮೫ 
ವಿಷಯ:-ಆಂಗ್ರ ಭಾಷಾ ಶಿಕ್ಷಕರು 
ತಾಲ್ಲೂಕು/ ಬ್ಯಾಕ್‌ ಪಕಟತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಜಿ ವರ್ಗೀಕರಣ 
ಹೆಸರು ಹುದೆಗಳು ಹುದ್ದೆಗಳು ಪ.ಜಾತಿ ಪ್ರವರ್ಗ-1 2ಎ | 2 ಬಿ 3ಎ | 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 2 6 
ಗ್ರಾಮೀಣ ಅ 1 1 
ಲ್ಭ 
ಗ ಅಂಗವಿಕಲ 1 ೫% 1 
= 8 
¥ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 1 1 1|0 |0|0 4 8 
* ದುನಿ ಮಾ೦ದ್ನ( ಅಜ್ಲರ್ಥಿಣಳಿದೆ ಮೀಸಲರಿಪಿದೆ. 
ವಿಷಯ:-ಆಂಗ್ರ ಭಾಷಾ ಶಿಕ್ಷಕರು 
ತಾಲ್ಲೂಕು/ ಬ್ಯಾಕ್‌ ಹ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕ್‌ ಗ್‌ ೮ ವರ್ಗೀಕರ 
ಚ್‌ ತು. | ಹುದ್ದೆಗಳು ಕರಣ | ಘುಜಾತಿ ಪ್ರವರ್ಗ-1 | 2ಎ | 2ಬಿ. 3ಎ | 3ಬಿ, ಸಾಮಾನ್ಯ | ಒಟ್ಟು 
[a] 
ಇತರೆ 2 1 1 3 8 
ಗ್ರಾಮೀಣ ಅ 1 1 
§ ಅಂಗವಿಕಲ 1 ೫% 1 
೦ 10 
§ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು] 2 1 110010 5 10 



































* ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದೆ. 


೧೧-70 
50-50 


ಆಯ್ದೆ ಪ್ರಾಧಿಕಾರಿ ಹಾಗೂ ಉಪನಿದೇಶಕರು(ಆಡಳಿತ) 


ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ ಜಿಲ್ಲೆ. 





೫೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಥಿ ಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ] ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಶಿವಮೊಗ್ಗ ಜಿಲ್ಲೆ 


: ನೊಮಕಾತಿ ಅಛಿಸೂಜನೆ : 
ಸಂಖ್ಯೆ:ಸಿ3[1]ಪ್ರಾಶಾ.ಶಿ:ನೇಮಕ:01/2014-15 ದಿನಾಂಕ:23ನೇ ಮಾರ್ಚಿ 2015 
ದಿಷಲಿು: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಸಕರ ಮತ್ತು ಸಹಶಿಕ್ಷಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಫರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ 
3] ಸರ್ಕಾರಿ ಆದೇಶ 
4] ಸರ್ಕಾರಿ ಆದೇಶ 


ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 

ಸ 

ಸ 

5] ಸರ್ಕಾರಿ ಆದೇಶ ಸ 
ಸ 

ಸಂ: 


ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
ಇಡಿ:238:ಪಿಬಿಐ:2012, ದಿನಾಂಕ:21.01.2013. 


ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 


61 ಸರ್ಕಾರಿ ಆದೇಶ ಕ್ತ 


7] ಸರ್ಕಾರಿ ಆದೇಶ 

8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 


11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 


0 
0 
0 
0 
ಲ್ಲ 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾದೂ ಇಡಿ:626:ಪಿಬಿಎಸ್‌ೌ:2014 ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ 


3 
ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 


ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಟಿ.ಇ.ಟಿ)ಯಲ್ಲಿ ಅರ್ಪ್ಹತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 
ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 
ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 
ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೮೭ 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 





04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 








ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 

01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 


ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 








02 [ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





08] ಅಭ್ಯರ್ಥಿಗಳ ಅರ್ಹತೆ: 


4 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


9 ವಿದ್ಯಾರ್ಹತೆ: 


ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 


01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 


02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಿಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೆಗಳಲ್ಲಿ 


ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 


ಕ್ರ 
ಹೊಂದಿರತಕ್ಕದ್ದು 
೦ಎ 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 


ಮತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 


ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೮೯ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ಸೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ 6ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಶಶಿಕ್ಷಕ/ಶಿಕ್ಷಕಿ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌ -2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 


೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮತು 
ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 
ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದಪೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 

ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ರ್ಜ೧ 





ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 


ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಠಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಸಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಉಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 





೫೯೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 

* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ,ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 

9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ರಿಗ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

* ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 

ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (lide SSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ವಿಮ: 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೯೩ 





* ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ! ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


*** ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1 ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-ಇ. [ನಿಯಮ-3.ಎ(2)(3)1,. ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 


ಜು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


8 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ” [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 


ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

















೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 











06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 
ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸ್ಫೆವಿಕ ಎಂದರೆ ಸಶಸ್ತ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೆ ಶ್ರೇಣಿಯಲ್ಲಿ [ಯೊಧ ಅಥವಾ ಅಯೋಧನಾಗಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


1೫87 ಸಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕ್ತಿ. 
ಫಂ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” 'ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೯೫ 





13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಬಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಕ A Lepros Hearin Locomotors 4 Mentall 
Blind Low yisiot Cured Disability 6101/11] 1 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























೫೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 
| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ್ಷ 

10*_20* 3/60 to Nil 75% 
Category 111 3/60 to 1/60 Of vision F:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
೫ Field Of vision 10* ಮಟ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2ಎ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೫೯೭ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16 ] ಕಸ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ವ "ಪಾಧ್ಯಾ ಖಕ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಷೇತ್ರ ಶಿಕ್ಬಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ರಾಣ ಪತ್ರಗಳನ್ನು ಕ್ಷೇತ್ರ ಶಿಕೃಣಾಧಿಕಾರಿಗಳವರ ಸ ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ. ಲಗ ಶೈಕ್ಟಜಿಕ 


ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಹ 


೫೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 


ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 


ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 
20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


ಲ 
| 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 


ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಂಡು ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 

ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 


ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ರ್ಜ೯ 





ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಬಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರೆಕ್‌ಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಪ್ರ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಷೆ ಎನ್‌.ಸಿ.ಟಿ.ಇ.. ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಬಕರ ಅರ್ಹತಾ ಪರೀಕ್ಸ್‌ ಸ್ಟ ಲ 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 




















ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 











ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 

















೬೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





22 1] ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


S488 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


[se] ೧ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 


ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಠ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಸೆ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೦೧ 





11. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಟೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
ಸಹಿ:- 
ಆಯೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಬಣ ಇಲಾಖೆ, ಶಿವಮೊಗ್ಗ ಜಿಲ್ಲೆ. 



























































































































































೬೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಶಿವಮೊಗ್ಗ ಜಿಲ್ಲೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಸಕರ ( 1ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಕನ್ನಡ ಸಾಮಾನ್ಯ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಗ ಒಟ್ಟು 
ತಾಲ್ಲೂಕು ಠಿ ಖಾಲಿ ಚ 
ಹುದ್ದೆಗಳು | ್ರಾಜಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 1 1 1 1 ಟಿ 9 
ಗ್ರಾ. ಅ 1 1 1 2 ದ್ರ 
ಅಂ. ವಿ 1 1 
ಹೊಸನಗರ ಇಲ್ಲಾ 18 18 
ಕ.ಮಾ 0 
ಯೋ.ನಿ 0 
ಹಕು) 18 18 2 0 0 3 1 1 2 9 18 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ಕುಷ್ಠರೋಗದಿಂದ ಗುಣಮುಖರಾದ /ಬುದ್ಧಿ; ಮಾಂದ್ಯ/ಮಾನಸಿಕ ಅಸ್ವಸ್ಥರಿಗೆ ಮೀಸಲಿರಿಸಿದೆ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಇ ಒಟ್ಟು 
ತಾಲ್ಲೂಕು ಳೆ ಖಾಲಿ ಚ 
ಹುದ್ದೆಗಳು | ಬಾಣಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 2 1 1 1 6 14 
ಜಾ 1 1 1 3 6 
ಅಂ. ವಿ 1 1 
ಸಾಗರ ಇಲ್ಲಾ 23 23 - 
ಮಾ. ಸೈ 2 2 
ಕ.ಮಾ 0 0 
ಯೋ.ನಿ 0 0 
ಹಟ 2 23 3 1 1 8 1 1 1 12 23 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ಚಲನವಲನ ವಿಕಲಚೇತನರಿಗೆ ಮೀಸಲಿರಿಸಿದೆ 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೬೦೩ 





ವಿಷಯ: ಕನ್ನಡ ಸಾಮಾನ್ಯ 

























































































ಚಟು ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ನ ಒಟ್ಟು 
ತಾಲ್ಲೂಕು ಳೆ ಖಾಲಿ ಚ 
ಹುದ್ದೆಗಳು | ಬಾಣಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 | 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 0 
ಗ್ರಾ. ಆ 1 
ಅಂ. ವಿ 0 
ಶಿಕಾರಿಪುರ ಇಲ್ಲಾ 1 1 ಎ 
ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 1 | 0 0 0 0 0 0 0 1 1 
EEE ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ 3 ಒಟ್ಟು 
ತಾಲ್ಲೂಕು ಖಾಲಿ 
ಹುದ್ದೆಗಳು | ಜ್ಞುದಗಳು | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 2 1 6 12 
ದಾ. ಅ 
ಶ್ರ 1 1 1 1 1 4 9 
ಅಂ. ವಿ 1 1 
ಸೊರಬ ಇಲ್ಲಾ 26 26 
ಮಾ. ಸೈ y 1 1 ದ್ರ 
ಕ.ಮಾ 
ಯೋ.ನಿ 0 
ಟ್ಟು 26 26 
ಒಟ್ಟು 4 1 1 4 1 1 1 13 26 















































ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ಶ್ರವಣದೋಷವುಳ್ಳ ವಿಕಲಚೇತನರಿಗೆ ಮೀಸಲಿರಿಸಿದೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





ವಿಷಯ: ಕನ್ನಡ ಸಾಮಾನ್ಯ 





ಪ್ರಕಟಿತ 






















































































ಬ್ಯಾಕ್‌ಲಾಗ್‌ ಚ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲ್ಲೂಕು ಖಾಲಿ ಚ 
ಹುದ್ದೆಗಳು | ಬಾಣಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 1 1 2 1 5 10 
ಫ್ರಿ 1 1 1 1 1 3 8 
ಅಂ. ವಿ 1 1 
ತೀರ್ಥಹಳ್ಳಿ ಇಲ್ಲಾ 20 20 
y iG ಮಾ. ಸೈ 
ಕ.ಮಾ 0 
ಯೋ.ನಿ 0 
ಇಟ್ಟ 30 2 2 1 1 3 1 1 1 10 20 
ವಿಷಯ: ಉರ್ದು ಸಾಮಾನ್ಯ 
nl ಶ್ರ ಆತೆ ಒಟ್ಟು ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲ್ಲೂಕು ಳೆ ಖಾಲಿ ಬ 
ಹುದ್ದೆಗಳು | ಬಣಗಳು | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 1 1 2 
ಗ್ರಾ. ಅ 0 
ಅಂ. ವಿ 0 
ಸಾಗರ ಇಲ್ಲಾ 2 2 
lic ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 2 2 0 0 0 0 0 0 2 












































ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು (ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೬೦೫ 





ಶಿವಮೊಗ್ಗ ಜಿಲ್ಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ 


ವಿಷಯ: ಕನ್ನಡ ಸಾಮಾನ್ಯ 


ಪಧವೀಧರ ಸಹ ಶಿಕ್ಬಕರ ( 6ರಿಂದ 8ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 








































































































ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಕ ಒಟ್ಟು 
ತಾಲ್ಲೂಕು ಶೆ ಖಾಲಿ ಬ 
ಹುದ್ದೆಗಳು | ಜ್ಞಾದಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪವರ್ಗ | ಪ್ರವರ್ಗ-1 | 2-ಎ |, 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 1 1 1 3 9 
ಗ್ರಾ. ಅ 2 2 
ಅಂ. ವಿ 1 1 
ಭದಾವತಿ ಇಲ್ಲಾ 12 12 
ಈ ಣು ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಹಟ್ಟು 2 2 2 1 1 1 1 0 0 6 12 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿ ಮಾಂದ್ಯ ವಿಕಲಚೇತನರಿಗೆ ಮೀಸಲಿರಿಸಿದೆ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ತ ಒಟ್ಟು 
ತಾಲ್ಲೂಕು ಖಾಲಿ 
ಹುದ್ದೆಗಳು | ಜುದಗಳು | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 1 1 1 3 9 
ಗ್ರಾ. ಅ 1 1 
ಅಂ. ವಿ 1 1 
ಹೊಸನಗರ ಇಲ್ಲಾ 11 11 
ಇ ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 11 11 2 0 0 5 11 


















































ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ 


ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 





















































































































































೬೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಕನ್ನಡ ಸಾಮಾನ್ಯ 
ಜತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಸ ಒಟ್ಟು 
ತಾಲ್ಲೂಕು ಶೆ ಖಾಲಿ ಜ್ಯ 
ಹುದ್ದೆಗಳು | ಓದ್ರಿಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 | 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 1 2 1 4 11 
eS 2 2 
ಅಂ. ವಿ 1 1 
ಸಾಗರ ಇಲ್ಲಾ 14 14 ಟು 
ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಅಟ್ಟು 14 14 2 1 1 2 1 0 0 7 14 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿ ಮಾಂದ್ಯ ವಿಕಲಚೇತನರಿಗೆ ಮೀಸಲಿರಿಸಿದೆ 
ತತ್ರ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಇ ಒಟ್ಟು 
ತಾಲ್ಲೂಕು ಶೆ ಖಾಲಿ ಚ 
ಹುದ್ದೆಗಳು | ಜ್ಞುದಗಳು | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 , 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 1 1 2 7 
Me 1 1 
ಅಂ. ವಿ 1 1 
ಶಿಕಾರಿಪುರ ಇಲ್ಲಾ 9 9 ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 9 9 2 1 1 1 0 0 0 4 9 








ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ 


ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೬೦೭ 





ವಿಷಯ: ಕನ್ನಡ ಸಾಮಾನ್ಯ 











































































































ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಸ ಒಟ್ಟು 
ತಾಲ್ಲೂಕು ಳೆ ಖಾಲಿ ಬ 
ಹುದ್ದೆಗಳು | ಬಾಣಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 1 2 1 1 5 13 
ಕ ಜಾ 1 2 3 
ಅಂ. ವಿ 1 1 
ಶಿವಮೊಗ ಇಲ್ಲಾ I: 17 
೧ ಈ ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಇ 1 17 3 2 0 8 17 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿ ಮಾಂದ್ಯ ವಿಕಲಚೇತನರಿಗೆ ಮೀಸಲಿರಿಸಿದೆ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ನ್‌ ಒಟ್ಟು 
ತಾಲ್ಲೂಕು ಳೆ ಖಾಲಿ ಬ 
ಹುದ್ದೆಗಳು | ಬಣಗಳು. | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 1 1 1 1 2 6 
ಗ್ರಾ. ಅ 1 1 
ಅಂ. ವಿ 1 1 
ಸೊರಬ ಇಲ್ಲಾ 8 8 ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 8 8 1 0 0 0 4 8 















































ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 











































































































೬೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಕನ್ನಡ ಸಾಮಾನ್ಯ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಇ ಒಟ್ಟು 
ತಾಲ್ಲೂಕು 8 ಖಾಲಿ ಚ 
ಹುದ್ದೆಗಳು | ್ರಾಜಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 | 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ಎ 
ಇತರೆ 2 1 1 1 2 7 
ಗೀ 1 1 
ಅಂ. ವಿ 1 1 
ತೀರ್ಥಹಳಿ ಇಲ್ಲಾ 8 8 
¥ ಟಿ ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 8 8 2 1 0 0 0 4 9 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 
ವಷಯ: ಉರ್ದು ಸಾಮಾನ್ಯ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ನ್‌ ಒಟ್ಟು 
ತಾಲ್ಲೂಕು 8 ಖಾಲಿ ಚ 
ಹುದ್ದೆಗಳು | ಬಣಗಳು | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 1 1 1 3 
ಗ್ರ ಈ 0 
ಅಂ. ವಿ 1 1 
ಭದ್ರಾವತಿ ಇಲ್ಲಾ 4 4 
ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಹಟ್ಟು 4 ಯ್ಯ 1 1 0 0 0 0 0 9 4 


















































ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ 


ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೬೦೯ 





ವಷಯ: ಉರ್ದು ಸಾಮಾನ್ಯ 





ತಾಲ್ಲೂಕು 
೧ 


ಬ್ಯಾಕ್‌ಲಾಗ್‌ 
ಹುದ್ದೆ ಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟು 
ಹುದ್ದೆಗಳು 


ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 





ಪ.ಜಾತಿ 


ಪ.ವರ್ಗ 


ಪ್ರವರ್ಗ-1 


2-ಎ 


2-ಬಿ 


3-ಎ 


ಸಾಮಾನ್ಯ 


ಒಟ್ಟು 





ಸಾಗರ 


ಇಲ್ಲೂ 


[se] 


ಇತರೆ 





ತೆ 
@ 





ಅಂ. ವಿ 





ಇಕ್‌ 
ಮಾ. ಸೃ 





ಕ.ಮಾ 





ಯೋ.ನಿ 








ಒಟ್ಟು 









































-|ಅ೦ಅ|ಲ೦ಂಅಲಂಅ ಅಂ 











ತಾಲ್ಲೂಕು 
೧ 


ಬ್ಯಾಕ್‌ಲಾಗ್‌ 
ಹುದ್ದೆ ಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟು 
ಹುದ್ದೆಗಳು 


ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 





ಪ.ಜಾತಿ 


ಪ.ವರ್ಗ್ಣ 


ಪ್ರವರ್ಗ-1 


2-ಎ 


2-ಬಿ 


3-ಎ 


ಸಾಮಾನ್ಯ 


ಒಟ್ಟು 





ಶಿಕಾರಿಪುರ 


ಇಲ್ಲೂ 


[se] 


ಇತರೆ 





ದಾ. ಅ 
ಈ 





ಅಂ. ವಿ 





ಡಿ 
ಮಾ. ಸೃ 





ಕ.ಮಾ 





ಯೋ.ನಿ 








ಒಟ್ಟು 









































ಉ0೦|ಅ|೦ಅ|,೦ಅ|೦ಅ|,೦ಅ|ಲು 



























































































































































೬೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಷಯ: ಉರ್ದು ಸಾಮಾನ್ಯ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಇ ಒಟ್ಟು 
ತಾಲ್ಲೂಕು 8 ಖಾಲಿ ಚ 
ಹುದ್ದೆಗಳು | ಬ್ರಾಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ಎ 
ಇತರೆ 1 1 1 1 4 
ಗೀ 0 
ಅಂ. ವಿ 1 1 
ಶಿವಮೊಗ ಇಲ್ಲಾ 5 5 
4 ಡಿ ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 5 5 1 1 1 0 0 0 0 2 ದ್ರ 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ದ ಒಟ್ಟು 
ತಾಲ್ಲೂಕು ಖಾಲಿ 
ಹುದ್ದೆಗಳು | ಜ್ಞುದಗಳು | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 
(ತ್ತ 0 
ಅಂ. ವಿ 0 
ಸಸೂರಬ ಇಲ್ಲಾ 1 1 ದ 
ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು | 0 0 0 0 0 0 0 








ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೬೧೧ 








ವಿಷಂಯಿ: ತಮಿಳು ಸಾಮಾನ್ಯ 






















































































ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಜ್‌ ಒಟ್ಟು 
ತಾಲ್ಲೂಕು . ಖಾಲಿ ಐ 
ಹುದ್ದೆಗಳು | ಓದ್ರಿಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 | 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 1 
ಗ್ರಾ. ಅ 0 
ಅಂ. ವಿ 0 
ಶಿವಮೊಗ್ಗ ಇಲ್ಲಾ 1 1 
ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು ಕ ಕ 1 0 0 0 0 0 0 1 
ವಿಷಯ: ಆಂಗ್ಲ ಭಾಷೆ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಇ ಒಟ್ಟು 
ತಾಲ್ಲೂಕು ಶೆ ಖಾಲಿ ಐ 
ಹುದ್ದೆಗಳು | ಬ್ರಾಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 | 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 1 2 1 12 
ದ್ರಾ. ಅ 1 3 
ಅಂ. ವಿ 1 1 
ಭದ್ರಾವತಿ ಇಲ್ಲಾ 16 16 — 
ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 1 po 3 1 1 2 1 0 0 8 16 















































ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ 


ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 











































































































೬೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಆಂಗ್ಲ ಭಾಷೆ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ನ ಒಟ್ಟು 
ತಾಲ್ಲೂಕು ಳೆ ಖಾಲಿ ಈ 
ಹುದ್ದೆಗಳು | ್ರಾಜಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 | 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 1 1 2 [4 
Ne 1 1 
ಅಂ. ವಿ 1 1 
ಹೊಸನಗರ ಇಲ್ಲಾ 9 9 
ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 9 9 2 1 0 0 0 4 9 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿ ಮಾಂದ್ಯ ವಿಕಲಚೇತನರಿಗೆ ಮೀಸಲಿರಿಸಿದೆ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಸ ಒಟ್ಟು 
ತಾಲ್ಲೂಕು ಳೆ ಖಾಲಿ ಈ 
ಹುದ್ದೆಗಳು | ಕ್ರ ಟು. | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 1 2 1 4 11 
ಫಿ 2 3 
ಅಂ. ವಿ 1 1 
ಸಾಗರ ಇಲ್ಲಾ 15 15 — 
ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು | ಐ 3 1 1 2 1 0 0 7 15 


















































ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ 


ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 











































































































ವಿಷಯ: ಆಂಗ್ಲ ಭಾಷೆ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಇ ಒಟ್ಟು 
ತಾಲ್ಲೂಕು 8 ಖಾಲಿ ಚ 
ಹುದ್ದೆಗಳು | ಬ್ರಾಜಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ಎ 
ಇತರೆ 2 1 1 2 1 3 10 
ಗ್ರಾ ಅ 2 2 
ಅಂ. ವಿ 1 1 
ಶಿಕಾರಿಪುರ ಇಲ್ಲಾ 13 13 
1 ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 13 13 2 1 1 2 1 0 0 6 13 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿಮಾಂದ್ಯ ವಿಕಲಚೇತನರಿಗೆ ಮೀಸಲಿರಿಸಿದೆ 
ಪಕಟಿತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ಲಾಗ್‌ ಒಟ್ಟು 
ತಾಲ್ಲೂಕು ಖಾಲಿ ಖೆ 
ಹುದ್ದೆಗಳು | ಬಗ ಳು. | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ಎ 
ಇತರೆ 2 1 1 2 1 1 1 7 16 
ಗ್ರಾ. ಅ 1 1 3 5 
0. ವಿ 
ಶಿವಮೊಗ ಇಲ್ಲಾ 24 24 5 1 1 2 
೧ ಣ ಲಿ 
ಮಾ. ಸೈ 
ಕ.ಮಾ 0 
ಯೋ.ನಿ 0 
ಒಟ್ಟು 24 24 4 1 1 3 1 1 1 12 24 












































ಸೂಚನೆ: ಪ.ಜಾತಿ ೬ ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 

















































































































೬೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಆಂಗ್ಲ ಭಾಷೆ 
ಪಕಟಿತ ಪವಗ ಸ್‌ 
ಬಾ.ಕ್‌ಲಾಗ್‌ ಅ ಒಟು ಪ್ರ ೯ವಾರು ಮೀಸಲಾತಿಗಳ ವರ್ಗೀಕರಣ 
ತಾಲ್ಲೂಕು 8 ಖಾಲಿ ಚ 
ಹುದ್ದೆಗಳು | ಬಗ ಳು | ಕುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ 
ಇತರೆ 2 1 1 1 3 8 
ಗ್ರ. ಅ 1 1 
ಸಸೂರಬ ಇಲ್ಲಾ 10 10 
ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಜು 10 10 2 1 1 1 0 0 0 5 10 
ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 
ಪ್ರಕಟಿತ ಪವರ್ಗವಾರು ಮೀಸಲಾತಿಗಳ ವರ್ಗೀಕರ 
ಬಾಕ್‌ಲಾಗ್‌ ನಭ) ಒಟು ಪ್ರ ೯ವಾ ಸಲಾ ರ್ಗೀಕರಣ 
ತಾಲ್ಲೂಕು ಳೆ ಖಾಲಿ ಚ 
ಹುದ್ದೆಗಳು | ಬ್ರಾಜಗಳು | ಹುದ್ದೆಗಳು | ಗುಂಪು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1| 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ಎ 
ಇತರೆ 2 1 1 1 2 4 
ಸ 1 1 
ಅಂ. ವಿ 1 1 
ತೀರ್ಥಹಳಿ ಇಲ್ಲಾ 9 9 
೪ Ge ಮಾ. ಸೈ 0 
ಕ.ಮಾ 0 
ಯೋ.ನಿ 0 
ಒಟ್ಟು 9 9 2 1 0 0 0 4 9 
































ಸೂಚನೆ: ಸಾಮಾನ್ಯ ವರ್ಗದಲ್ಲಿ ಅಂಗವಿಕಲ ಮೀಸಲಾತಿಯಲ್ಲಿ 


೧೧-71 
50-50 


ದೃಷ್ಟಿಮಾಂದ್ಯ ಏಕಲಚೇತನರಿಗೆ ಮೀಸಲಿರಿಸಿದೆ 


ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು (ಆಡಳಿತ) 


ಸಾರ್ವಜನಿಕ ಶಿಕ್ಬಣ ಇಲಾಖೆ, ಶಿವಮೊಗ್ಗ ಜಿಲ್ಲೆ J ಶಿವಮೊಗ್ಗ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೧೫ 





ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿ ಕಾರ್‌ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಕೂಪ್ಪಳ ಜಿಲ್ಲೆ ಕೊಪ್ಪಳ 
ನೊಮಕಾತಿ ಅಧಿಹೂಜನೆ 
ಸಂಖ್ಯೆ:- ಆವಿ1/ಪ್ರಾಶಾ.ಶಿ:ನೇಮಕ/43/2014-15, ದಿನಾಂಕ:23ನೇ ಮಾರ್ಚಿ 2015 


ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ನಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ನಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾಗೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 


27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಕತೆಗಳಿನಿ ಅರ್ಹತಾ 


ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 


ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. ಹಾಗೂ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದ ಹಾಗೂ ಮೂಲ 
ವೃಂದ ಮೀಸಲಾತಿಯಲ್ಲಿನ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


೬೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಷಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ. ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು. ಈ ಬಗ್ಗೆ ಮಾರ್ಗಸೂಚಿಯನ್ನು 


ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 























ಕ್ರಸ ಏವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಬೆಗೆ | ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 





05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 
06) ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಸೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 


ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ ವೃಂದದ ವಿಷಯಗಳ ಹಾಗೂ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೧೭ 





ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 
* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 
01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 
ವೇತನ ಶ್ರೇಣಿ-/13600- 60001 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


೬೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಹತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೧೯ 





ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಟಕರ ಅರ್ಹತಾ ಪರೀಕ್ಸೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಮತು 


pe) 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷಿ] ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ರಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 


೬೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters / Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಸಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 
ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 
09] ವಯೋಮಿತಿ: 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 

1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 

ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 
ಉಿಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 























10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-1 ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


* ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೨೧ 





ಬಿ) 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 ೫% + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ರಾ ಅಂಕಗಳ 35% ಹಾಗೂ ಟಿ.ಇಟ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ CSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ pr 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11] ಮೀಸಲಾತಿ ಸೌಲಭ್ಯ ಪಡಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-ಇ ([ನಿಯಮ-3.ಎ(2)(3)1.. ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 


ಟು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 


ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


04. ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದ 6 : ಸರ್ಕಾರದಆದೇಶಸಂಖ್ಯೆ:ಸಿಆಸುಇ43:ಹೆಚ್‌ಕೆಸಿ 2013: 
ಜಿಲ್ಲೆಗಳ ನೇಮಕಾತಿಯಲ್ಲಿ ಮೀಸಲಾತಿ ದಿನಾಂಕ:29.01.2014ರಲ್ಲಿನಿಗಧಿ ಪಡಿಸಿದ ನಮೂನೆಗಳಲ್ಲಿ 
ಪಡೆಯ ಬಯಸುವ ಅಭ್ಯರ್ಥಿಗಳು. ಅರ್ಜಿಸಲ್ಲಿಸಲು ನಿಗಧಿಪಡಿಸಿದ ದಿನಾಂಕಗೊಳಗೆ 


ಸಕ್ಷಮ ಪ್ರಾಧಿಕಾರದಿಂದ ಪಡೆದುಕೊಂಡಿರಬೇಕು 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೨೩ 





12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 
13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 


೬೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಮಾತ್ರ 


ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ 


ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. 


ಪರಿಗಣಿಸಲಾಗುವುದು. 


ಸರ್ಕಾರದ 


ಆದೇಶ 


ಸರ್ಕಾರಿ 


ಆದೇಶ 
ಪ್ರಮಾಣ 
ಸಲ್ಲಿಸುವ 


ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, 


ಜ್ಯ ಸರ್ಕಾರವು 


ಶೆ 


ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 
ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ದಿ:26.07.2011ರಲ್ಲಿ 
ಸಾರ್ವಜನಿಕ ಶಿಕ್ಬಣ ಇಲಾಖೆಯಲ್ಲಿ 


ದಿ:11.07.2003ರಲ್ಲಿ 


ಹಾಗೂ 


ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಬಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


























ನೀಡಲಾಗಿದೆ. 
SN Lepros Hearin Locomotors ಕ Mentall 
Bind LOW sll ಆಂ impaired Disability Momalyal ಜಟ ಟಟ 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 











* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 


ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ 


ಅಭ್ಯರ್ಥಿಗಳ ಶ್ರವಣ ದೋಷದ 


ಪಮಾಣ 
A 


ಪತ್ರದಲ್ಲಿ 


ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಪ್ರಮಾಣವನ್ನು ಡೆಸಿಬಲ್ಸ್‌ 


ಹೊಂದಿರುವ ಅಂಗವಿಕಲ 


[Decibels] ಗಳ ಲ್ಲಿ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 


VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 


il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 


6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 


0) Altitudinal defect involving 
3. Categories of Visual Disability 


lower fields. 
All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision | 

10-20 3/60 to Nil 75% 
Category 111 3/60 to 1/60 4 Of vision F:C at 1 ft to Nil 100% 
Category IV F:C at] ftto Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ft to Nil or 
ಆ Field Of vision 10* ಸ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-।, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


೬೨೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 
ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 


ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


ಸಿ 
© 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೨ 





* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 

* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಅಹ್ವಾನ: 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 

ಆಕ್ಸೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಟೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 

20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 


ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 
21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಲೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಬಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಪ್ರ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ 
ಅನುಸರಿಸಿ ನಡೆಸಲಾಗುವುದು. 


೬.೨೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 



















































































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ಯ ಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾಸ್ಯ ಶಿಕ್ಷಕರಿಗೆ ಮಾತ್ರ 
ಕ್ರ.ಸಂ ವಿಷಯ ಅಂಕಗಳು 
01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 
02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 7೨ 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ಪಂಗಡಣ್‌ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. | ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














ಪಿ 


22 1] ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌.ಸಿ.ಟಿ.ಜ., ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 
ಕ್ರಮದಂತೆ? 

01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 

02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 

03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 

ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 

1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


೨ 


ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 





( 


8488 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬2 





23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


12. 


13. 


14. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಸ್‌ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 


೬೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





15. 


16. 


17. 


18. 


19. 


20. 


ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 


ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 
ಪ್ರಾಥಮಿಕ ಶಾಲಾ ಶಿಕ್ಬಕರ ನೇಮಕಾತಿಗೆ ನಡೆಸಲಾಗುವ ಸ್ಮರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 43 ಹೆಚ್‌ಕೆನಿ 2013 ದಿನಾಂಕ: 29/01/2014 ರನ್ವಯ 
ರಚಿಸಲಾಗಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ)(ಸ್ಥಳಿಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 2013 ರನ್ವಯ 
ವೃಂದ ನಿರ್ವಹಣಾ ಪ್ರಧಿಕಾರ ವ್ಯಾಪ್ತಿಗೆ ಸೇರಿದ ಹುದ್ದೆಗಳನ್ನು ಮೂಲ ವೃಂದದಿಂದ ಪ್ರಾದೇಶಿಕ ಸ್ಥಳಿಯ 
ವೃಂದವನ್ನು ರಚಿಸಿ ಸಮೂಹ ಸಮೂಹ ಸಿ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು ಹುದ್ದೆಗಳನ್ನು ಸ್ಥಳಿಯ 
ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಮೂಲ ವೃಂದಕ್ಕೆ ಶೇಕಡಾ 20% ರಷ್ಟು ಹುದ್ದೆಗಳನ್ನು ನೀಡುವ ಅವಕಾಶ 
ಕಲ್ಪಿಸಲಾಗಿದೆ. 

ಅದರಂತೆ ಸಮೂಹ ಸಿ ವೃಂದಕ್ಕೆ ಸೇರಿದ 1 ರಿಂದ 5ನೇ ತರಗತಿಯ ಹಾಗೂ 6 ರಿಂದ 8ನೇ ತರಗತಿಯ 
ಸರ್ಕಾರಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರ ವೃಂದದ ನಿರ್ವಹಣಾ ಪ್ರಾದಿಕಾರ/ನೇಮಕಾತಿ ಪ್ರಾಧಿಕಾರಿಗಳಾಧ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಸೇತ್ರ ಶಿಕೃಣಾಧಿಕಾರಿಗಳಿಂದ ಆಯಾ ತಾಲ್ಲೂಕುಗಳಲ್ಲಿ ಮಂಜೂರಾಗಿರುವ ವಿವಿಧ 
ವಿಷಯ ಹಾಗೂ ಮಾಧ್ಯಮದ 1 ರಿಂದ 5ನೇ ತರಗತಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಬಕರ ಹುದ್ದೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶಿಕ್ಸಕರಿಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ಕೆಪಿ 2014 
ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಎರಡು 
ಪ್ರತ್ಯೇಕ ವೃಂದಗಳಲ್ಲಿ ಬಿಟ್ಟು ಹೋದ ರೋಸ್ಟರ್‌ ಬಿಂದುಗಳಲ್ಲಿನ ಹುದ್ದೆಗಳನ್ನು ಪ್ರಕಟಿಸಿ ರೋಸ್ಟರ್‌ನಲ್ಲಿ 
ಆಗಿರುವ ಅಸಮಾನತೆಯನ್ನು ಸರಿದೂಗಿಸುವ ಕ್ರಮ ಅನುಸರಿಸಲಾಗಿದೆ. ಹಾಗೂ 6 ರಿಂದ 8ನೇ ತರಗತಿಗಾಗಿ 
ಹೊಸದಾಗಿ ಸೃಜಿಸಲಾದ ಪದವೀಧರ ಪ್ರಾಥಮಿಕ ಶಾಲಾ ಸಹಶಿಕ್ಟಕರ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು 
ಸ್ಥಳಿಯ ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಶೇಕಡಾ 20% ರಷ್ಟು ಹುದ್ದೆಗಳು ಪ್ರಾರಂಭಿಕ ರೋಷ್ಟರ್‌ ಬಿಂದುವಿನಿಂದ 
ಮುಕ್ತ ಸ್ಪರ್ಧೆಗಾಗಿ ನಿಯಮಾನುಸಾರ ವರ್ಗೀಕರಿಸಲಾಗಿದೆ. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ 


ಹೆಚ್ಚಿನ ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ 


ಕಛೇರಿಯನ್ನು ಸಂಪರ್ಕಿಸಬಹುದು. 


ಆಯೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಸಂ ಇಲಾಖೆ, ಕೊಪ್ಪಳ ಜಿಲ್ಲೆ ಕೊಪ್ಪಳ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೩೧ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ)ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ 


2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹೈದ್ರಾಬಾದ್‌- ಕರ್ನಾಟಕ ಸ್ಥಳೀಯ ವ್ಯಂದಕ್ಕೆ (ಶೇ% 80) 


ವಿಷಯ :-ಸಾಮಾನ್ಯ-ಕನ್ನಡ 


ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


ಹಿಂದಿನ ರೋಸ್ಟರ್‌ ಬಿಂದು - 0 


2014-15 ನೇ, ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 27 







































































ಇನಿ ಬ್ಯಾಕ್‌ಲಾಗ್‌ jis ಒಟ್ಟು ಹುದ್ದೆಗಳು ಚತ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಹುಳು ಹುದ್ದೆಗಳು ಪ.ಜಾತಿ | ಪವರ್ಗ | ಪ್ರವರ್ಗ-1 . 2ಎ 2ಬಿ 3ಎ ೩ಬಿ | ಸಾಮಾನ್ಯ | ಒಟ್ಟು 

ಇಷ್ಟ 3 1 1 2 1 1 1 7 17 
ಗರ 1 1 4 6 
ಅಂಗವಿಕಲ | 1 1 3 

ಲ್ಯಾ 0 27 27 ಮಾಸ್ಯೆ 1 1 
ಕಮಾ 
ಯೋ. ನಿ 
ಒಟ್ಟು 5 ] ] 4 ] ] 1 13 27 





* ಪಜಾ , 2ಎ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಗಳನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 





೬೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 06 


ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 














ವಿಷಯ:- ಸಾಮಾನ್ಯ-ಕನ್ನಡ 
ಪಕಟಿತ 
ಬ್ಯಾಕ್‌ಲಾಗ್‌ ಆ ಪವರ್ಗ್ಣವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಖಾಲಿ ಒಟ್ಟು ಹುದ್ದೆಗಳು ಗುಂಪು ಸ್‌ 
ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪವರ್ಗ |ಫ್ರವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 1 2 5 
ಗ್ರಾ.ಅ 1 1 
ಅಂಗವಿಕಲ 
fe 0 6 6 
3 ಮಾ.ಸೈ 
ಕ.ಮಾ 
ಯೋ. ನಿ 

































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೩೩ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹೈದ್ರಾಬಾದ್‌- ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80) 
ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


ಹಿಂದಿನ ರೋಸ್ಟರ್‌ ಬಿಂದು :- 0 
2014-15 ನೇ, ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 27 


ವಿಷಯ :- ಸಾಮಾನ್ಯ-ಕನ್ನಡ 





























ಪಕಟಿತ 
ಬ್ಯಾಕ್‌ಲಾಗ್‌ ಸ್‌ ಪವರ್ಗ್ಣವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಖಾಲಿ ಒಟ್ಟು ಹುದ್ದೆಗಳು ಗುಂಪು kl 
ಹ ಹುದ್ದೆಗಳು ಪ.ಜಾತಿ | ಪವರ್ಗ | ಪ್ರವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 3 1 1 2 1 1 1 7 17 
ಗ್ರಾ.ಅ 1 1 4 6 
ಕೆ ಅಂಗವಿಕಲ 1 1 1 3 
13 0 27 27 
3 ಮಾಸ್ಯೆ 1 1 
ಕ.ಮಾ 
ಯೋ. ನಿ 
ಒಟ್ಟು 5 1 1 4 1 1 1 13 27 


















































* ಪಜಾ , 2ಎ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಗಳುನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


೬೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 06 


ವಿಷಯ:- 


ಸಾಮಾನ್ಯ-ಕನ್ನಡ 


ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 





ತಾಲೂಕು 


ಬ್ಯಾಕ್‌ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟು ಹುದೆಗಳು 
ಛ ೦ 


ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 





ಪ್ರವರ್ಗ-1 


2ಎ 


2ಬಿ 


3ಎ 


3.ಬಿ 


ಸಾಮಾನ್ಯ 

















1 


5 








ಅಂಗವಿಕಲ 





ಮಾ.ಸೈ 





ಕ.ಮಾ 





ಯೋ. ನಿ 









































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೩೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹೈದ್ರಾಬಾದ್‌- ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80) 
ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


ಹಿಂದಿನ ರೋಸ್ಟರ್‌ ಬಿಂದು :- 0 
2014-15 ನೇ, ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 34 


ವಿಷಯ :- ಸಾಮಾನ್ಯ-ಕನ್ನಡ 





























ಪ್ರಕಟಿತ 
ಹ್‌ ಬ್ಯಾಕ್‌ಲಾಗ್‌ ಸಿಸಿ ಸಭ್ಯ ಹ್‌ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
KA 
ಹುಳು ಹುದ್ದೆಗಳು ನಂ ಪಜಾತಿ | ಪವರ್ಗ | ಪ್ರವರ್ಗ-1 , 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 3 1 2 3 1 1 1 8 20 
ಈ ಅಂಗವಿಕಲ 1 1 1 3 
[: 0 34 34 ಮಾಸ್ಯೆ 1 1 
ಲ 
is ಕಮಾ 1 1 
ಯೋ. ನಿ 1 1 
ಒಟ್ಟು 6 1 2 5 1 1 1 17 34 


















































* ಪಜಾ , 2ಎ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಗಳುನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


೬೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 08 


ವಿಷಯ:- ಸಾಮಾನ್ಯ-ಕನ್ನಡ 


ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 





ಬ್ಯಾಕ್‌ಲಾಗ್‌ 


ತಾಲೂಕು 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟು ಹುದೆಗಳು 
ಛ ೦ 


ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 





ಪ್ರವರ್ಗ-1 


2ಎ 


2ಬಿ 


3ಎ 


3.ಬಿ 


ಸಾಮಾನ್ಯ 








ಗಂಗಾವತಿ 
೦ 











ಇತರೆ 


1 


1 





ಗ್ರಾ.ಅ 





ಅಂಗವಿಕಲ 





ಮಾ.ಸೈ 





ಕ.ಮಾ 





ಯೋ. ನಿ 








ಒಟ್ಟು 





1 





1 





























* ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೩೭ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹೈದ್ರಾಬಾದ್‌- ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80) 
ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


ಹಿಂದಿನ ರೋಸ್ಟರ್‌ ಬಿಂದು :- 0 
2014-15 ನೇ, ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 27 


ವಿಷಯ :- ಸಾಮಾನ್ಯ-ಕನ್ನಡ 





























ಹ್‌ ಬ್ಯಾಕ್‌ಲಾಗ್‌ ಬತತ ಒಟ್ಟು ಹುದ್ದೆಗಳು ಹ್‌ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಹುಣ್ಣು ಹುದ್ದೆಗಳು ಪಜಾತಿ | ಪವರ್ಗ | ಪ್ರವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 3 1 1 2 1 1 1 7 17 
ಗ್ರಾ.ಅ 1 1 4 6 
i ಅಂಗವಿಕಲ 1 1 1 3 
3 0 27 27 ಮಾ.ಸ 1 1 
8 ಕಮಾ 
ಯೋ. ನಿ 
ಒಟ್ಟು 5 1 1 4 1 1 1 13 27 


















































* ಪಜಾ , 2ಎ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಗಳುನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


೬೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ 
ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
ಹಿಂದಿನ ರೋಸ್ಟರ್‌ ಬಿಂದು :- 0 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 06 


ವಿಷಯ:- ಸಾಮಾನ್ಯ-ಕನ್ನಡ 
































ಸ ಬ್ಯಾಕ್‌ಲಾಗ್‌ ik EE ಚತು ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಹುಣ್ಣಿಗಳು ಹುದ್ದೆಗಳು i ಪ.ಜಾತಿ | ಪವರ್ಗ | ಪ್ರವರ್ಗ-1| 2ಎ 2ಬಿ 3ಎ ೩ಬಿ | ಸಾಮಾನ್ಯ | ಒಟ್ಟು 

ಇತರೆ 1 1 1 2 5 
ಗ್ರಾ.ಅ 1 1 

| ಅಂಗವಿಕಲ 

ಕ 0 6 6 ಮಾಸ್ಯೆ 

8 ಕ.ಮಾ 
ಯೋ. ನಿ 
ಒಟು 1 1 1 3 6 















































ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೩೯ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ)ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ 


2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹೈದ್ರಾಬಾದ್‌- ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80) 
ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ, ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 27 





























ವಿಷಯ :- ಆಂಗ್ಲ ಭಾಷೆ 
ಸು ಬ್ಯಾಕ್‌ಲಾಗ್‌ apd ಒಟ್ಟು EE Ee ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಹುದ್ದೆಗಳು ಹುದ್ದೆಗಳು ಟೆ ಪಜಾತಿ | ಪವರ್ಗ | ಪ್ರವರ್ಗ-1 , 2ಎ 2ಬಿ 3ಎ 3ಬಿ. | ಸಾಮಾನ್ಯ | ಒಟ್ಟು 
ಇತರೆ 3 1 1 2 1 1 1 7 17 
ಗ್ರಾಅ 1 1 4 6 
ಅಂಗವಿಕಲ 1 1 1 3 
ಲ್ಯಾ 0 27 27 ಮಾಸ್ಯೆ 1 1 
ಕ.ಮಾ 
ಯೋ. ನಿ 
ಒಟ್ಟು 5 1 1 4 1 1 1 13 27 


















































* ಪಜಾ , 2ಎ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಗಳುನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


೬೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 06 


ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 














ವಿಷಯ:- ಆಂಗ್ಲ ಭಾಷೆ 
ಪಕಟಿತ 
ಬ್ಯಾಕ್‌ಲಾಗ್‌ bd ಪವರ್ಗ್ಣವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಖಾಲಿ ಒಟ್ಟು ಹುದ್ದೆಗಳು ಗುಂಪು bed 
ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪವರ್ಗ |ಪ್ರವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 1 2 5 
ಗ್ರಾಅ 1 1 
ಅಂಗವಿಕಲ 
fe 0 6 6 
3 ಮಾ.ಸೈ 
ಕ.ಮಾ 
ಯೋ. ನಿ 

































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೪೧ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹೈದ್ರಾಬಾದ್‌- ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80) 
ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ, ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 27 





























ವಿಷಯ :- ಆಂಗ್ಲ ಭಾಷೆ 
ಪಕಟಿತ 
ಬ್ಯಾಕ್‌ಲಾಗ್‌ ಬ ಪವರ್ಗ್ಣವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಖಾಲಿ ಒಟ್ಟು ಹುದ್ದೆಗಳು ಗುಂಪು ಹ 
ಹುದಿಗಳು ಹುದ್ದೆಗಳು ಪಜಾತಿ | ಪವರ್ಗ | ಪ್ರವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 3 1 1 2 1 1 1 7 17 
ಗ್ರಾ.ಅ 1 1 4 6 
ಅಂಗವಿಕಲ 1 1 1 3 
p's 
13 0 27 2% ಮಾ.ಸೈ 1 1 
Ke: 
ಕ.ಮಾ 
ಯೋ. ನಿ 
ಒಟ್ಟು 5 1 1 4 1 1 1 13 27 


















































* ಪಜಾ , 2ಎ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಗಳುನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


೬೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ 
ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 06 
































ವಿಷಯ:- ಆಂಗ್ಲ ಭಾಷೆ 
ಮ pia ನ ಒಟ್ಟು ಹುದ್ದೆಗಳು ಹಸು ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
[-) ಹುದ್ದೆಗಳು ಪ.ಜಾತಿ ಪ.ವರ್ಗ | ಪ್ರವರ್ಗ-1 2೩ಎ 2.ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 2 5 
ಗ್ರಾ.ಅ 1 1 
ಅಂಗವಿಕಲ 
ks 0 6 6 ಮಾ.ಸೈ 

ಕಮಾ 
ಯೋ. ನಿ 
ಒಟು 1 1 1 3 6 















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೪೩ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹೈದ್ರಾಬಾದ್‌- ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80) 
ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ, ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 34 





























ವಿಷಯ :- ಆಂಗ್ಲ ಭಾಷೆ 
ಪಕಟಿತ 
ಬ್ಯಾಕ್‌ಲಾಗ್‌ ಸ್‌ ಪವರ್ಗ್ಣವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಖಾಲಿ ಒಟ್ಟು ಹುದ್ದೆಗಳು ಗುಂಪು ht 
ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪವರ್ಗ | ಪ್ರವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 3 1 2 3 1 1 1 8 20 
ಗ್ರಾ.ಅ 2 1 5 8 
ಅಂಗವಿಕಲ | 1 1 3 
ಕ 0 34 34 ಮಾ.ಸೈ ] 1 
ವ ಕಮಾ 1 1 
ಯೋ. ನಿ 1 1 
ಒಟ್ಟು 6 1 2 5 1 1 1 17 34 


















































* ಪಜಾ , 2ಎ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಗಳುನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


೬೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 08 


ವಿಷಯ:- ಆಂಗ್ಲ ಭಾಷೆ 


ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 





ಬ್ಯಾಕ್‌ಲಾಗ್‌ 


ತಾಲೂಕು 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಒಟ್ಟು ಹುದೆಗಳು 
ಟ ೦ 


ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 





ಪ್ರವರ್ಗ-1 


2ಎ 


2ಬಿ 


3ಎ 


3.ಬಿ 


ಸಾಮಾನ್ಯ 








ಗಂಗಾವತಿ 
೦ 











ಇತರೆ 


1 


1 





ಗಾ.ಅ 


ಯ 





ಅಂಗವಿಕಲ 





ಮಾ.ಸೈ 





ಕ.ಮಾ 





ಯೋ. ನಿ 








ಒಟ್ಟು 





1 





1 





























* ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೪೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹೈದ್ರಾಬಾದ್‌- ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80) 
ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


ಹಿಂದಿನ ರೋಸ್ಟರ್‌ ಬಿಂದು :- 0 


2014-15 ನೇ, ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 27 





























ವಿಷಯ :- ಆಂಗ್ಲ ಭಾಷೆ 
ಪಕಟಿತ 
ಬ್ಯಾಕ್‌ಲಾಗ್‌ ಸ್‌ ಪವರ್ಗ್ಣವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಖಾಲಿ ಒಟ್ಟು ಹುದ್ದೆಗಳು ಗುಂಪು ht 
ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪವರ್ಗ | ಪ್ರವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಇತರೆ 3 1 1 2 1 1 1 7 17 
ಗ್ರಾ.ಅ 1 1 4 6 
| ಅಂಗವಿಕಲ 1 1 1 3 
ಸ್ತ 0 2 7 ಮಾ 1 1 
3 ಸೈ 
ಕ್ರ ಕಮಾ 
ಯೋ. ನಿ 
ಒಟ್ಟು 5 1 1 4 1 1 1 13 27 


















































* ಪಜಾ , 2ಎ ಮತ್ತು ಸಾಮಾನ್ಯ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಹುದ್ದೆಗಳುನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15 ನೇ ಸಾಲಿನ ನೇಮಕಾತಿ ಪ್ರಾಧಿಕಾರವಾರು ಉನ್ನತೀಕರಿಸಿದ 6 ರಿಂದ 8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ 
ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 06 


ವಿಷಯ:- ಆಂಗ್ಲ ಭಾಷೆ 





ಪ.ಜಾತಿ ಪ.ವರ್ಗ | ಪ್ರವರ್ಗ-1 ೩ಎ ೩ಬ 3ಎ 3.ಬಿ ಸಾಮಾನ್ಯ ಒಟ್ಟು 





ಇತರೆ ] 1 1 








ಅಂಗವಿಕಲ 





ಮಾ.ಸೈ 





ಯಲಬುರ್ಗಾ 
೦ 
೦೮ 
೦೮. 


ಕ.ಮಾ 





ಯೋ. ನಿ 





















































ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೬೪೭ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ)ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ 
2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ( 1 ರಿಂದ 5 ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ 
ಹುದ್ದೆಗಳು (ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲಿ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ವರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ 


ವರ್ಗೀಕರಣ) 





2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು :- 30 





ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಐ py 


ವಿಷಯ:- ಸಾಮಾನ್ಯ- ಕನ್ನಡ 











ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 




































































ಬ್ಯಾಕ್‌ ಪ್ರಕಟಿತ 
ಒಟ್ಟು 
ಈ ಲಾಗ್‌ ಖಾಲಿ ಬೃ ಬ ಗುಂಪು 
ತಾಲ್ಲೂ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ವ ಹುದ್ದೆಗಳು ಹುದ್ದೆಗಳು 2 ತೆ ಪ 
ಹೆಸರು ಕೆತಪಿದ 93,115,141,153,159,181,189, 
ಆ 121,145,163,185, 
SUB ROSTER POINT(20cycle) | ರೋಸ್ಟರ್‌ 193,209,215, 103 | 105179 ೫. 87,187,235, | 95,117,195. | 83,199, | 0 
ಬಿಂದುಗಳು 227,233,241. i 
ಇತರೆ ಕ 2 6 1 2 18 
ಗ್ರಾ.ಅ 3 3 
ಅಂಗವಿಕಲ 1 1 1 1 1 5 
fe 30 0 30 ಮಾ.ಸೈ | 1 1 3 
1 
ಕ.ಮಾ 
ಯೋ. ನಿ 1 1 
ಒಟ್ಟು 13 1 2 6 3 3 2 30 








* ಪಜಾ, ಪಪಂ, 2ಬಿ, 3ಎ, 3ಬಿ, ಮೀಸಲಾತಿ ಗುಂಪಿನಲ್ಲಿ ಬರುವ ಅಂಗವಿಕಲ ಅಭ್ಯರ್ಥಿಗಳ ಹುದ್ದೆಗಳನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 








೬೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 








2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು :- 30 





ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಐ ಆ 


ವಿಷಯ:- ಸಾಮಾನ್ಯ- ಕನ್ನಡ 


















































ಛ 





























ವಾ್‌ | 
ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಒಟ್ಟು 
ಲಾಗ್‌ ಖಾಲಿ ES ಇಷ್ಟ ಗುಂಪು 
ಷಾ ನನಾ ವಾ. ತ 
ಬ್ಲಾಕ್‌ 
ಹೆಸರು ಕಿತಪಿದ 59,89,109,127,153,159,175, 
ಲ ky 181,189,193,201,209,215, 79.179, 87,187, 
SUB ROSTER POINT(20cycle) ರೋಸ್ಟರ್‌ 223, 227, 233, 24] 103. 231 245 235 95 0 0 
ಬಿಂದುಗಳು ಚನ BT | ’ 
249,253,259,267. 
ಇತರೆ 9 1 1 11 
ಗ್ರಾ.ಅ 3 3 
ಅಂಗವಿಕಲ 1 1 1 1 1 5 
ಕ್ಟ 
[4 30 0 30 ಮಾ.ಸೈ 4 1 1 6 
ಕ.ಮಾ 2 2 
ಯೋ. ನಿ 2 1 3 
ಒಟ್ಟಿ 21 1 3 1 3 1 30 








* ಪಜಾ, ಪಪಂ, ಪ್ರವರ್ಗ-1, 2ಬಿ, 3ಎ, ಮೀಸಲಾತಿ ಗುಂಪಿನಲ್ಲಿ ಬರುವ ಅಂಗವಿಕಲ ಅಭ್ಯರ್ಥಿಗಳ ಹುದ್ದೆಗಳನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೪೯ 















































2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು :- 44 
ಕೈತಪ್ಪಿದ ರೋಸ್ಟರ್‌ ಬಿಂದುಗಳು ವಿಷಯ:- ಸಾಮಾನ್ಯ- ಕನ್ನಡ 
ಬ್ಯಾಕ್‌ ಪ್ರಕಟಿತ ಬ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಹುದ್ದೆಗಳು ಸು ಪ.ಜಾತಿ ಪ.ಪಂಗಡ |, ಪ್ರವರ್ಗ-1 |! 2 ಎ |2 ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ವ ಹುದ್ದೆಗಳು | ಹುದ್ದೆಗಳು ಡಿ ಇ ಆ 
ಬ್ಲಾಕ್‌ 109,153,193,209,227,241, 
ಹೆಸರು ಕೈತಪ್ಪಿದ | 249,253,267,275,289,293, 79, 331, 155,291, 248,288, 
SUB ROSTER POINT(20cycle) ರೋಸ್ಟರ್‌ 301,309,315,323,333,341, 103, 357, 385 87, | 95,295,373, | 83, 328, 
ಬಿಂದುಗಳು | 349,353, 359,367,375, 379, 368, 
381, 389,393,401, 
ಇತರೆ 15 1 1 2 19 
ಗ್ರಾ.ಅ 4 1 5 
ಷ್ಯ ಅಂಗವಿಕಲ ಟ್ರ 1 1 ಬ್ರ 1 1 1 4 13 
ಕ 44, 0 44 ಮಾ.ಸೈ 2 2 
1 ಕ್ಷಮಾ I I 2 
ಯೋ.ನಿ 3 3 
ಒಟ್ಟು 27 1 4 3 1 3 1 4 44 


















































* ಪ.ಜಾ, ಪ.ಪಂ, ಪ್ರವರ್ಗ-।, 2ಎ, 2ಬಿ, 3ಎ, 3ಬಿ. ಮತ್ತು ಸಾಮಾನ್ಯ ಗುಂಪ್ಪಿನ ಅಂಗವಿಕಲ ವೀಸಲಾತಿಯಲ್ಲಿನ 1 ೩2 ನೇ ಹುದ್ದೆಗಳನ್ನು ಅಂಧ ಅಬ್ಯರ್ಥಿಗಳಿಗೆ ಹಾಗೂ ಸಾಮಾನ್ಯ 
ಗುಂಪಿನಲ್ಲನ 3 ನೇ ಹುದ್ದೆಯನ್ನು ಶ್ರವಣದೋಷವುಳ್ಳ ಅಭ್ಯರ್ಥಿಗಳಿಗೆ ಹಾಗೂ 4 ನೇ ಹುದ್ದೆಯನ್ನು ಚಲನವಲನ ವೈಕಲ್ಯವುಳ್ಳ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದೆ. 


೬೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 








2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು :- 30 





ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಐ py 


ವಿಷಯ:- ಸಾಮಾನ್ಯ- ಕನ್ನಡ 


























ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಫಕಟಿತ 
kk ಒಟ್ಟು 
ತಬ ಜಸ i ಹುದ್ದೆಗಳು ಸ ಪ.ಜಾತಿ ಪ.ಪಂಗಡ | ಫವರ್ಗ-1 [2 ಎ 2 3 ತ ಮಾನ 
(x) ಪ.ಜಾ ಪ.ಪಂ ಪ ತಾ ಎ ಬಿ ಎ ಸಾ 
| ಹುದ್ದೆಗಳು ಹುದ್ದೆಗಳು ದ ಪ್ರ ಚ ್ಯ 
ಬ್ಲಾಕ್‌ ಒಟ್ಟು 
ಸ ಕೈತಪ್ಪಿದ 49,59,75,93,109,115,127,141,159,175,181 47,95,117, | 19 
ak ರೋಕ್ನರ್‌ |, sane | © |B |೫| ಸ 6 
POINT(20cycle) ಜಸ ಯು 193,201, 209,215,223,227,233, | 
ಇತರೆ 11 3 14 
ಗ್ರಾ.ಅ 3 3 
UL ಅಂಗವಿಕಲ 1 1 1 1 1 5 
ಗ 
ನ 30 0 30 ಮಾ.ಸೈ 3 1 1 5 
ದ್ರಿ 
ಸ್ತಿ ಕಮಾ ] 
ಯೋ. ನಿ 2. 2 
ಒಟ್ಟು 20 1 2 1 1 4 1 30 






























































* ಪಪಂ, ಪ್ರವರ್ಗ-।, 2ಎ, 2ಬಿ, 3ಎ, ವೀಸಲಾತಿ ಗುಂಪಿನಲ್ಲಿ ಬರುವ ಅಂಗವಿಕಲ ಅಭ್ಯರ್ಥಿಗಳ ಹುದ್ದೆಗಳನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


ಆಯ್ಕೆ ಪ್ರಾಧಿಕಾರಿಗಳು ಹಾಗೂ 
ಉಪನಿರ್ದೇಶಕರು(ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೫೧ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ)ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ 


2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ( 1 ರಿಂದ 5 ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ 
(ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು (ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲಿ 


ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 




























































































2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 01 
ಕೈತಪ್ಪಿದ ರೋಸ್ಟರ್‌ ಬಿಂದುಗಳು ವಿಷಯ :- ಸಾಮಾನ್ಯ - ಉರ್ದು 
ಬ್ಯಾಕ್‌ ಪಕಟಿತ ಕೆ ಪ್ರವರ್ಗವಾರು ವೀಸಲಾತಿ ವರ್ಗೀಕರಣ 
ಷಃ ಒ 
ಡು ಲಾಗ್‌ ಖಾಲಿ ಎ ಸ್ಟ ಗುಂಪು Ke ೫ ಈ 
ತಾಲ್ಲೂಕು/ NT EN ಬ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ |2 ಚಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಬಾಕ್‌ ೦ಎ ೦ಎ 
ಹೆಸರು ಕೈತಪ್ಪಿದ 
SUB ROSTER POINT(20cycle) | ರೋಸ್ಟರ್‌ 1 
ಬಿಂದುಗಳು 

ಇತರೆ 1 1 
ಗ್ರಾ.ಅ 

ಲ್ಲ ಅಂಗವಿಕಲ 

( 1 0 1 ಮಾ.ಸೈ 

Ke ಕಮಾ 

ಯೋ. ನಿ 
ಒಟ್ಟು 1 1 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಪ್ಪಳ 
೧೧-72 
5೦-50 


೬೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೋಲಾರ ಜಿಲ್ಲೆ ಕೋಲಾರ 
: ಮೊಮಕಾತಿ ಅಧಿಸೂಜನೆ : 
ಸಂಖ್ಯೆ:ಸಿ2:1917:ಪ್ರಾ.ಶಿ.ನೇ59/2014-15, ದಿನಾಂಕ:23ನೇ ಮಾರ್ಚಿ 2015 
ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಐಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಿಆಸುಇ: 43: ಹೆಚ್‌ಕೆಸಿ 2013, ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014, ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 





೭ ೫ಜ೪. ಜ ೩ 
೦ 


೭ 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಬ್ಸೆೈ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.20011]ರ 
ಹಾಡೂ ಇಡಿ:6026:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ... ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಡೂ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೫೩ 





ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಬಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 
04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 




















ಕಸ [ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 








05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07) ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





08] ಅಭ್ಯರ್ಥಿಗಳ ಅರ್ಹತೆ: 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 
* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 
01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 
ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 
ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 


ಮತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 


ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೫೫ 





11 6-8 ಸೇ ತರಗತಿಯಲ್ಲಿನ ಉಸ್ಗತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 
ವೇತನ ಶ್ರೇಣಿ-/14550-26700%- 
ವೇತನಸಶ್ರೇಣಿ -(14550-350-15600-400-17200-450-19000-500-21000-600-24600-700-.267007 
02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 





ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ। ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌ -2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 

ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 

ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


$ 
ಅಥವಾ 


೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 

ಮತ್ತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 


/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೫೭ 





C&R Rules ಸಲ್ಲಿ “Note: Primary School Assistant Masters 1 Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science 1 English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
ಗೆ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 
ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
Le] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 
ಪ್ರಣಿ: ಗೌರವ ಶಿಕ್ಷಕರೆಂದರೆ: 
ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 
10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 ೫% + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/60೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 























9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕ ಛ್‌ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


೬೫೮ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಗಳಿಸಿದ ಅಂಕಗಳ ಶೇಕಡವಾರು 


ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ರಾಜಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (igo THe ಸರಾಸರಿ ಆಧರಿಸಿ ಮೆರಿಟಿನ್ನು ಲೆಕ್ಕ pS 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06,  ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ., ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಹಟ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ 

ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 

ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 
*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 


ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯ ರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 

01. ಅನುಸೂಚಿತ ಜಾತಿ ಅಥವಾ ನಮೂನೆ-ಡಿ [ನಿಯಮ-3.ಎ(2)(3)}, ಸರ್ಕಾರದ ಆದೇಶ 
ಅನುಸೂಚಿತ ಪಂಗಡಕ್ಕೆ ಸೇರಿದ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ಅಭ್ಯರ್ಥಿಗಳು ದಿನಾಂಕ:08.02.2000 

02. ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ ನಮೂನೆ-ಇ [ನಿಯಮ-3.ಎ(2)(3)]%, ಸರ್ಕಾರದ ಆದೇಶ 
ಅಭ್ಯರ್ಥಿಗಳು. ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 


03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ 
ಅಭ್ಯರ್ಥಿಗಳು. 

ಅಭ್ಯರ್ಥಿಗಳು 


ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು 


ದಿನಾಂಕ:08.02.2000 

ನಮೂನೆ-ಎಫ್‌ [ನಿಯಮ-3.ಎ(2)(3)] 
ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ದಿನಾಂಕ:13.02.2003 


ಸರ್ಕಾರದ ಆದೇಶ 


ಸಂಬಂಧಿಸಿದ ವ್ಯಾಪ್ತಿಯ 
ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೫೯ 





ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 

1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವೆ ಸಲ್ಫಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 
[sel ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ಹೊಂದಿದ ವ್ಯಕ್ತಿ. 


೬೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ,. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 

03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 


ಸಹಾಯಕ ಸೇವೆ” ಸು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವ್ರ 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 


























ಕ ಚ್‌ Lepros Hearin Locomotors ಸ Mentall 
Bind POWYS PR ಗ Disability 111131] Retarded 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-ll, Secondary School Secondary 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೬೧ 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 

Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 





























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 

ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 



































Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10*_20* 3/60 to Nil 75% 
Category 111 3/60 to 1/60 ತೆ Of vision F:C at 1 ft to Nil 100% 
Category IV F:C at] ft to Nil or Field Of EC at 1 ft to Nil 100% 

vision 10* 
One Eyed Persons F:C at 1 ftto Nil or 
6 Field Of vision 10* ೫ 








Note: F:C Means Finger Count 


೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 


ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 


ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 

15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 
ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 
ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೬೩ 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಬಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 
18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
191 ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 

ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 





ಸಿ 
e 


* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣ್‌ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 


ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 


ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 

20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಬಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಬ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 

ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣ್‌ ಕ್‌ಳಗಿನಂತಿದೆ(1-5ನೇ ತರಗತಿ) 
























































ಕ್ರಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ದತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














[5] 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೬೫ 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














22 7 ಪರೀಕ್ಷಾ ಪಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಔ.ಇ., ಪಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


S488 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 
07. 


08. 


09. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


೬೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





10. ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

11. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಘಫಂಡಮೆಂಟಿಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 


ಹೊಂದಿರತಕ್ಕದ್ದು. 
ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
(ಎಸ್‌.ವಿ.ಪದ್ಮನಾಭ) 

.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 

ಸಾರ್ವಜನಿಕ ಶಿಕಣ ಇಲಾಖೆ, ಕೋಲಾರ ಜಿಲ್ಲೆ ಕೋಲಾರ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಜಿ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ 
1-5ನೇ ತರಗತಿಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರವರ್ಗವಾರು ಖಾಲಿ ಹುದ್ದೆಗಳ ವಿವರ - ಸಾಮಾನ್ಯ ಕನ್ನಡ 




















































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ 
ಬ್ಲಾಕ್‌ ಲಾಗ್‌ ಖಾಲಿ ಡೆ ವಿ ವರ್ಗೀಕರಣ 
ಷ್‌ ತ್‌್‌ ಕ 
ಹೆಸರು ಹುದ್ದೆಗಳು ಹುದ್ದೆಗಳು [ವ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 2 3 
2 ಗ್ರಾಮೀಣ ಅ 1 1 3 
5 3 ಗವಿಕ 0 
ಅಂ ಲ 
ಸ 0 8 8 
ಗ 4 ಮಾಜಿ ಸೈನಿಕ 1 1 
ಈ 5 ಕ.ಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 0 
ಒಟ್ಟು 1 0 0 1 1 0 1 4 8 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
೪ 
ಬ್ಲಾಕ್‌ ಲಾಗ್‌ ಖಾಲಿ ಚತ ಜು ವರ್ಗೀಕರಣ 
ಷ್‌ ತ್‌್‌ ಮ 
ಹೆಸರು ಹುದ್ದೆಗಳು ಹುದ್ದೆಗಳು ಜಿ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 2 2 
2 ಗ್ರಾಮೀಣ ಅ 1 1 1 3 
3 ಅಂಗವಿಕಲ 0 
fy 0 5 5 
ಇ 
9ರ 4 ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 1 0 0 1 0 0 0 3 5 



































೬೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





























































































































ತಾಲೂಕು/ ಚಿತ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
$ p ಶ್ರ 
ಟು 
ಬ್ಲಾಕ್‌ ಲಾಗ್‌ | ಬಾಲಿ | ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು 0. ೮ ಳಿ ವ್ರ 
1 ಇತರೆ 1 1 
2 ಗ್ರಾಮೀಣ ಅ 1 1 
7 3 ಅಂಗವಿಕಲ 1 1 
ಕ್ರ 0 3 3 4 | ಮಾಜಿ ಸೈನಿಕ 0 
ಇಡ 5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು] 1 0 0 1 0 0 0 1 3 
*ಅಂಗವಿಕಲ ಮೀಸಲಾತಿ ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ 
ತಾಲೂಕು/ ಚ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
$ p ತ್ರ 
ಒಟ್ಟು 
ಬ್ಲಾಕ್‌ ಲಾಗ್‌ ಖಾಲಿ ES 6 ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಛಿ ೮ ಳಿ ವ್ರ 
1 ಇತರೆ 0 
2. ಗ್ರಾಮೀಣ ಅ 1 1 2 
B 3 ಅಂಗವಿಕಲ 0 
3 0 4 4 
ಸ 4 ಮಾಜಿ ಸೈನಿಕ 1 | 2 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಓಟ್ಟು 1 0 1 0 0 0 0 2 4 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಬರ್ಮ 




















































































































ತಾಲ್ಲೂಕು/ ಬಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
$ p ಶ್ರ 
ಒಟ್ಟು 
ಬ್ಲಾಕ್‌ ಲಾಗ್‌ ಖಾಲಿ ಜಡ ವ ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು 0. ಆ ಳಿ ವ್ರ 
1 ಇತರೆ 1 1 ಚಿ 4 
2 ಗ್ರಾಮೀಣ ಅ 1 1 1 3 
p 3 ಅಂಗವಿಕಲ 0 
ನ 0 9 9 
4 ಮಾಜಿ ಸೈನಿಕ 1 1 
i 5 ಕ.ಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 0 
ಒಟ್ಟು| 1 1 0 2 0 0 1 4 9 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
(op) ಸ್ರ ಕ 
ಒಟ್ಟು 
ಬ್ಲಾಕ್‌ ಲಾಗ್‌ ಖಾಲಿ EE ವ ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು 3. ೮ ಳಿ ವ್ರ 
1 ಇತರೆ 1 1 2 
9 ಗ್ರಾಮೀಣ ಅ 1 1 2 
ಇ 
H 3 ಅಂಗವಿಕಲ 0 
ಗ 0 5 5 
ವಿ 4 ಮಾಜಿ ಸೈನಿಕ 0 
ಖೆ 
5 ಕ.ಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 0 
ಒಟ್ಟು! 1 0 0 1 0 0 1 2 5 



















































































೬೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ 
1-5ನೇ ತರಗತಿಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರವರ್ಗವಾರು ಖಾಲಿ ಹುದ್ದೆಗಳ ವಿವರ - ಸಾಮಾನ್ಯ ಉರ್ದು 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌. | ಲಾಗ್‌ | ಖಾಲಿ | ಗ ವರ್ಗೀಕರಣ 
ಆ ಜಗ ಮಫ ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1! | 2 ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 0 
2 ಗ್ರಾಮೀಣ ಅ 1 | 2 
ಜ್ಞ 
ತೆ ಅಂಗವಿಕಲ 0 
1 0 2 2 
ಗ 4 ಮಾಜಿ ಸೈನಿಕ 0 
ಡಿ 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 0 0 1 0 0 0 0 1 2 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೭೧ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ 


6-8ನೇ ತರಗತಿಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರವರ್ಗವಾರು ಖಾಲಿ ಹುದ್ದೆಗಳ ವಿವರ - ಸಾಮಾನ್ಯ ಕನ್ನಡ 












































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ' ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ವ 548 ವರ್ಗೀಕರಣ 
pe) ತ್‌್‌ ಬ 
ಹೆಸರು ಹುದ್ದೆಗಳು ಹುದ್ದೆಗಳು ಜೆ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 2 1 1 2 1 1 5 13 
8 2 ಗ್ರಾಮೀಣ ಅ 1 2 3 
ಸ 3 ಅಂಗವಿಕಲ 1 
ಸ 0 17 17 
ಗ್ದ 4 ಮಾಜಿ ಸೈನಿಕ 5 
ಜಿ 5 ಕಮಾ.ಅಭ್ಯರ್ಥ 
6 ಯೋ.ನಿರಾ.ಅ 0 
ಒಟ್ಟು| 3 1 1 2 1 1 0 8 17 



































*ಅಂಗವಿಕಲ ಮೀಸಲಾತಿ ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ 















































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ನ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಚತ ಹ ವರ್ಗೀಕರಣ 
ಷ್‌ ತ್‌್‌ (3 
ಹೆಸರು ಹುದ್ದೆಗಳು ಹುದ್ದೆಗಳು ಜಿ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 1 1 1 1 2 6 
2 ಗ್ರಾಮೀಣ ಅ 1 1 
| 3 ಅಂಗವಿಕಲ 0 
೧ 
(4 0 7 4 4 | ಮಾಜಿ ಸೈನಿಕ 0 
ಇ 
ap 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಓಟ್ಟು 1 1 1 1 0 0 0 3 7 






































ಸ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 















































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ತುಡ ಜಿ ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ವ ಅ ್ರ ವ್ರ 
1 ಇತರೆ 2 1 1 1 1 3 9 
2 ಗ್ರಾಮೀಣ ಅ 2 2 
ಇ 3 ಅಂಗವಿಕಲ 1 1 
ಕ್ರ 0 12 12 
Ke: 4 ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು, 2 1 1 1 1 0 0 6 12 





























*ಅಂಗವಿಕಲ ಮೀಸಲಾತಿ ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ 





















































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸುತ್ತ ಹ ತ ಹುದ್ದೆಗಳು REN ಪ.ಜಾತಿ | ಪ.ಪಂಗಡ | ಪ್ರವರ್ಗ-1| 2 ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಸ ಸ 

1 ಇತರೆ 2 1 1 2 1 4 11 

2 ಗ್ರಾಮೀಣ ಅ 2 2 

| ಶಿ ತ ik 3 ಅಂಗವಿಕಲ 1 1 

ತ 4 ಮಾಜಿ ಸೈನಿಕ 0 

ಪ್ರ ಕ.ಮಾ.ಅಭ್ಯರ್ಥಿ 0 

6 ಯೋ.ನಿರಾ.ಅ 0 

ಒಟ್ಟು 2 1 1 2 1 0 0 7 14 





























*ಅಂಗವಿಕಲ ಮೀಸಲಾತಿ ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೭೩ 




















































































































ಫಿ p ಮ 
ಒಟ್ಟು 
ಬ್ಲಾಕ್‌ ಲಾಗ್‌ ಖಾಲಿ ಸ್ವ ಹ ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು 3. ಆ ಳಿ ವ್ರ 
1 ಇತರೆ 1 1 1 1 2 6 
9 2 ಗ್ರಾಮೀಣ ಅ 1 1 
6. 
ನ 0 7 7 ಅಂಗವಿಕಲ 0 
ಸ್ಪ 4 ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಓಟ್ಟು 1 1 1 1 0 0 0 3 7 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
( ಕ ಒ 
ಬ್ಲಾಕ್‌ ಲಾಗ್‌ ಖಾಲಿ ಹಡ ಇಸಿ ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಎ ೮ ಳಿ ವ್ರ 
1 ಇತರೆ 1 1 1 2 5 
2 ಗ್ರಾಮೀಣ ಅ 1 1 
ಇ 
H 3 ಅಂಗವಿಕಲ 0 
0 6 6 
ಪ್ರೆ 4 ಮಾಜಿ ಸೈನಿಕ 0 
ಖೆ 
೨ ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 1 1 1 0 0 0 0 3 6 






































೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ 
6-8ನೇ ತರಗತಿಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರವರ್ಗವಾರು ಖಾಲಿ ಹುದ್ದೆಗಳ ವಿವರ - ಸಾಮಾನ್ಯ ಉರ್ದು 

















































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌. | ಲಾಗ್‌ | ಖಾಲಿ ಹ ವರ್ಗೀಕರಣ 
ಷ್‌ ತ್‌್‌ 
ಹೆಸರು ಹುದ್ದೆಗಳು ಹುದ್ದೆಗಳು ಏ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 1 1 2 
2 ಗ್ರಾಮೀಣ ಅ 0 
ಸ 0 5 5 3] ಅಂಗವಿಕಲ ಕ 
4 4 ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 1 0 0 0 0 0 0 1 2 
ತಾಲ್ಲೂಕು/ ಬಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ನಿ ಬ್ರ 
ಟು 
ಬ್ಲಾಕ್‌ ಲಾಗ್‌ | ಬಾಲಿ ದ ವರ್ಗೀಕರಣ 
ಷ್‌ ತ್‌್‌ ಕ್ಷ 
ಹೆಸರು ಹುದ್ದೆಗಳು ಹುದ್ದೆಗಳು ಏ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 1 1 
2 ಗ್ರಾಮೀಣ ಅ 0 
p 3 ಅಂಗವಿಕಲ 0 
ಣೃ 0 1 1 
3 4 | ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಓಟ್ಟು 1 0 0 0 0 0 0 0 1 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೭೫ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ 
6-8ನೇ ತರಗತಿಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರವರ್ಗವಾರು ಖಾಲಿ ಹುದ್ದೆಗಳ ವಿವರ - ಆಂಗ್ಲ ಭಾಷೆ 

















































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ನ ಟ್ಟ ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು 3. ಅ p) ವ್ರ 
1 ಇತರೆ 2 1 1 2 1 1 5 13 
2 ಗ್ರಾಮೀಣ ಅ 1 3 4 
KS] 3 ಅಂಗವಿಕಲ 1 1 
1 0 18 18 4 | ಮಾಜಿ ಸೈನಿಕ B 
? 5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು, 3 1 1 2 1 1 0 9 18 
*ಅಂಗವಿಕಲ ಮೀಸಲಾತಿ ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಜ್‌ Ee ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ವ ಅ p) ವ್ರ 
1 ಇತರೆ 1 1 1 2 5 
2 ಗ್ರಾಮೀಣ ಅ 1 1 
ಬ 3 ಅಂಗವಿಕಲ 0 
ky 0 6 6 
Ke 4 ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು... 1 1 1 0 0 0 0 3 6 






































ಹಹಹ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





























































































































ತಾಲೂಕು/ ಬ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಣೃ ಬ್ರ Ke) ಟು 
ಬ್ಲಾಕ್‌ ಲಾಗ್‌ | ಜಾಲಿ | ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು § ೮ ಳಿ ವ್ರ 
1 ಇತರೆ ತ್ರಿ 1 1 1 1 3 9 
ಇ 2 ಗ್ರಾಮೀಣ ಅ 2 2 
ಗ 0 12 12 3 ಅಂಗವಿಕಲ 1 
ಸ 4 ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು| 2 1 1 1 1 0 0 6 12 
*ಅಂಗವಿಕಲ ಮೀಸಲಾತಿ ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ 
ತಾಲೂಕು/ ಜಾಜ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಫ್ರಿ ತ್ರ 
ಒಟ್ಟು 
ಬ್ಲಾಕ್‌ ಲಾಗ್‌ ಖಾಲಿ ಹ ಹ ವರ್ಗೀಕರಣ 
ಪ.ಜಾತಿ ಪ.ಪಂಗಡ | ಪವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು § ಅ ಳಿ ವ್ರ 
1 ಇತರೆ 2 1 1 2 1 4 11 
2 ಗ್ರಾಮೀಣ ಅ 2 2 
ಕ] 3 ಅಂಗವಿಕಲ 1 1 
4 0 14 14 
ತ 4 ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು| 2 1 1 2 1 0 0 7 14 





























*ಅಂಗವಿಕಲ ಮೀಸಲಾತಿ ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಕ್ಷಿತಿ 
























































































































































ತಾಲ್ಲೂಕು. - “ಚ್ಛಾಕ್‌" "| ಪ್ರಕಟಿತ 1 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಜಟ ಬ್‌ ವರ್ಗೀಕರಣ 
ಷ್‌ ತ್‌್‌ ಜೆ 
ಹೆಸರು ಹುದ್ದೆಗಳು ಹುದ್ದೆಗಳು ಐ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 2 1 1 1 2 7 
| 2 ಗ್ರಾಮೀಣ ಅ 1 1 
pe 3 ಅಂಗವಿಕಲ 1 1 
§ 0 9 9 
> 4 ಮಾಜಿ ಸೈನಿಕ 0 
I 5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು, 2 1 1 1 0 0 0 4 9 
*ಅಂಗವಿಕಲ ಮೀಸಲಾತಿ ದೃಷ್ಟಿ ಮಾಂದ್ಯರಿಗೆ ಮೀಸಲಿರಿಸಿದೆ 
ಸು ಇ | 1.4. | ಬುಜ ಜೈ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ ಜಿ ವರ್ಗೀಕರಣ 
ಷ್‌ ತ್‌ ಮು 
ಹೆಸರು ಹುದ್ದೆಗಳು ಹುದ್ದೆಗಳು ಜೆ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 1 1 1 1 2 6 
2. ಗ್ರಾಮೀಣ ಅ 1 1 
ಇ 
H 3 ಅಂಗವಿಕಲ 0 
0 7 7 4 ಮಾಜಿ ಸೈನ ಕ 
FA 5 ಕ.ಮಾ.ಅಭ್ಯರ್ಥ 0 
6 ಯೋ.ನಿರಾ.ಅ 0 
ಒಟ್ಟು| 1 1 1 1 0 0 0 3 7 
(ಎಸ್‌.ವಿ.ಪದ್ಮನಾಭ) 
೧೧-73 ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ 


೧೧-೦೦ ಕೋಲಾರ ಜಿಲ್ಲೆ ಕೋಲಾರ 


೬೭೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಬಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕ್ಚಣ ಇಲಾಖೆ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ನೇಮಕಾತಿ ಅಧಿಸೂಚನೆ 





ಸಂಖ್ಯೆ:ಸಿ1.ಪ್ರಾಶಾ.ಶಿ:ನೇಮಕಾತಿಪ್ರಕ್ರಿಯೆ:01/2014-15, ದಿನಾಂಕ: 23ನೇ ಮಾರ್ಚ್‌ 2015 


ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಐಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈ ಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಇಡಿ:626:ಪಿಬಿಎಸ್‌ ೫. ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ 
ದಿ ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾಗೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 


27-04-2015 ರಂದು ಅರ್ಹರಾಗಿರುವ ಹಾದೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ ಅರ್ಹತಾ 


ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 


ಅರ್ಜಿಗಳನ್ನು ನಾ ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಸಮತ 
ಪರಿಗಣಿಸಲಾಗುವುದಿಲ್ಲ 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಎ1೫ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಪಟ ಚಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 





ಭಾಗ ೫ ೬೭೯ 


ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











057 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯಥಿ 


೯ಗಳು 


ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ಸೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


i 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 

ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 

* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೮೧ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ಸೇ ತರಗತಿಯಲ್ಲಿನ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ 6ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಡಶಿಕ್ಷಕ/ಶಿಕ್ಷಕಿ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತು 


೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಟಕರ ಅರ್ಹತಾ ಪರೀಕ್ಸೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಮತ್ತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಬಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 

ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೮೩ 





ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 


ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಸಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಷಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಟೆಪ್ಟಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಸಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 





೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 

* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ,ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % ೬ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 

9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

* ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 

ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wiಗta್ರೀ) ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 


ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಲಿ 
೧ 
ಲ್ಕ ೪೮ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೮೫ 





ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ! ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. 


02. 


03. 


ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1. ಸರ್ಕಾರದ 

ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ಪಮೂನೆ-೪ [ನಿಯಮ-3.ಎ(2)(3)1.,. ಸರ್ಕಾರದ 

ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 

ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 

ಅಭ್ಯರ್ಥಿಗಳು. ದಿನಾಂಕ:13.02.2003 


ಟು 


ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


11 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 


ಸೈನಿಕರಿಗೆ 10 ನಿಯಮ-9[1]ರನ್ವಯ ಹಾಗೂ ಸರ್ಕಾರದ ಆದೇಶ 


ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 


ನಿಯಮ-9[1][ಎ1ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, &:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 





ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








“ಡಿ 

















೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 





ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 











12) ಮಾಜಿ ಸೈನಿಕ ಅಭ್ಯರ್ಥಿಗಳು: 


"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡ್‌ ಹೊಂದಿದ 


ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ' ಮತ್ತು ವಾಯುದಳದಲ್ಲಿ 


02. 


03. 


ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


ಮಾಜಿ ಸ್ಫನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 


ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ : 


[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 

[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 

ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೮೭ 





ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದರದ ಸದಸ್ಯ § ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವ್ರ 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೋೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಜೆ ಚ Lepros Hearin Locomotors ಸ Mentall 
Bnd LOW se ಆ 1. Disability Men Red 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
































೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
FDA., SDA,, FDA., SDA,, 
Typist, Steno Typist, Steno 
& Group D., & Group D 
Posts. 





























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [76010011 ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision ಸ 

10*_20* 3/60 to Nil 75% 
Category 111 3/60 to 1/60 ಕ Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
Wk Field Of vision 10* ಸ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-।, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೮೯ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು } ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಬಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಸೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 


ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 


೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 





19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 


ಇ [se] ON 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 


ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ? ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಂಡು ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೯೧ 





ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 

ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಬಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಪ್ರ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 
































ಕ್ರಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪುಬುದ್ದತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-! 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರಸಂ ವಿಷಯ ಅಂಕಗಳು 

01. | ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














೬೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





22 1 ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ) 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


LC 


ಇಹ 96 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 
07. 


08. 


09. 


10. 


11. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲೆ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 


ಜು 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 


ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 


ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೬೯೩ 





ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 


14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ. ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಬೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 


15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 


16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯವರೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 


17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 


18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 


19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 


ಹೊಂದಿರತಕ್ಕದ್ದು. 
೦ಎ 


ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಬೆಂಗಳೂರು 











































































































೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 1 ರಿಂದ 5ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ 
ಪೂಟ ಬ್ಯಾಕ್‌ | ಪ್ರಕಟಿತ ತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಒಟ್ಟು 

ಹೆಸರು ಹ ತ Bi ಎ | ಹುದ್ದೆಗಳು ವರ್ಗೀಕರಣ ಪ್ರಜಾ | ಪಪಂ | ಪ್ರ-01 | 2-ಎ | 2-0 | 3-ಎ | 3-೫ | ಸ 
ಇತರೆ | 2 | | 4 9 
ಗಾಮೀಣ ಅ 1 2 3 
ವ್ರ 
B ಅಂಗವಿಕಲ Lx 1 
(5 0 14 14 ಮಾಜಿ ಸ್ಪೆನಿಕ 1 1 
5 ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟು 2 3 1 1 7 14 
* ದೃಷಿಮಾಂದ್ದ ಅಭ್ಯರ್ಥಿಗೆ 
ಫು ಹ ವಿಷಯ: ಸಾಮಾನ 
ಬ್ಲಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಒಟು 
ತ ಲಾಗ್‌ ಖಾಲಿ ಸ ವರ್ಗೀಕರಣ a ಸಾಮಾನ | 
ಹೆಸರು ಸತು ಮೂಡ ಹುದ್ದೆಗಳು ಪ.ಜಾ | ಪಪಂ | ಪ್ರ-01 | 2-ಎ [2-ಬಿ ತಿ-ಎ | ತಿ-ಬಿ ಕ್ಲ್ಯೂ? 
ಇತರೆ 2 2 | 2 10 
D ಗಾಮೀಣ ಅ | 2 3 
ಟ್ರ ಅಂಗವಿಕಲ 13 1 
5 0 19 19 ಮಾಜಿ ಸ್ನೆನಿಕ 1 1 2 
[| ಕ.ಮಾ.ಅಭ್ಯರ್ಥಿ 1 1 
ಚ ಯೋ.ನಿರಾ.ಆ [ 2 
ಒಟ್ಟು 3 3 1 1 1 10 19 


















































ಸೇ ೈಷ್ಠಿಮಾಂದ್ಯ ಅಭ್ಯರ್ಥಿಗೆ 


DS 











































































































ಭಾಗ3 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ವ 
2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 1 ರಿಂದ 5ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ 
ತ್‌ ತ ಡ್‌ 
ತಾಲ್ಲೂಕಿನ KR ನ ಒಟ್ಟು SN ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ವ ಒಟ್ಟು 
ಸ ಹ ಹಹ ತ Wb ತ ತ ಸೆ ಸ್ಯ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪಂ ಪ್ರ 01 | 2-ಎ 2-ಬಿ 3-ಎ 3-ಬಿ ಆಸ್‌ 
ಗ್ರಾಮೀಣ ಅ ಬ p 
k ಅಂಗವಿಕಲ lx [x 1೫ 
Ao 0 14 14 ಮಾಜಿ ಸೈನಿಕ ] 7 
Ne: ಕ.ಮಾ.ಅಭರ್ಥಿ 
ಯೋ.ನಿರಾ.ಅ | 1 
ಸಿ 3 2 1 1 7 14 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ 
ವಿಷಯ: ಸಾಮಾನ್ಯ 
ತ್‌ ತ ಕ್ತ 
ತಾಲ್ಲೂಕಿನ a is ಒಟ್ಟು ಮ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಅ ಒಟ್ಟು 
ಸ ತ ತ್‌್‌ ಶ್‌ Ns _ & ಸ ಸಿ 
ಹೆಸರು ಹುದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪಂ ಪ್ರ 01 | 2-ಎ 2-ಬಿ 3ಎ 3-ಬಿ LR 
ಗ್ರಾಮೀಣ ಅ I 1 
pe ಅಂಗವಿಕಲ 
p: 0 3 3 ಮಾಜಿ ಸೈನಿಕ 
K ಕ.ಮಾ.ಅಭ್ಯ್ರರ್ಥಿ 
ಯೋ.ನಿರಾ.ಅ 
ಅ 1 2 3 



























































































































































೬೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 1 ರಿಂದ 5ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಉರ್ದು ಸಾಮಾನ್ಯ 
ತ್‌ ತ್‌ ಕ್ತ 
ತಾಲ್ಲೂಕಿನ KR ನ ಒಟ್ಟು SN ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ವ ಒಟ್ಟು 
ಸ ಹ ಹಹ ತ್ರ Wb ತ ಶ್‌ ಸೆ ಸ್ಯ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪಂ ಪ್ರ 01 | 2-ಎ 2-ಬಿ 3ಎ 3-ಬಿ ಮಗ 
ಇತರೆ I 1 
ಗಾಮೀಣ ಅ 
ಡೆ ಅಂಗವಿಕಲ 
1 0 01 01 [ಮಾಜಿ ಸೈನಿಕ 
Ie ಕ.ಮಾ.ಅಭ್ರರ್ಥಿ 
ಯೋ.ನಿರಾ.ಅ 
ಹು 1 1 
ವಿಷಯ: ಉರ್ದು ಸಾಮಾನ್ಯ 
ತ್‌ ತ್‌ ಕ್ತ 
ತಾಲ್ಲೂಕಿನ a is ಒಟ್ಟು ಮ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಹ ಒಟ್ಟು 
ಸ ಕಹ ತ್‌್‌ ವ್‌ ತ ತ ಸ ಗು ಲ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪಂ ಪ್ರ 01 | 2-ಎ 2-ಬಿ 3ಎ 3-ಬಿ ಗ 
ಇತರೆ 1 I p 
12 ಗ್ರಾಮೀಣ ಅ I 1 
3 ಅಂಗವಿಕಲ 
2 0 03 03 ಮಾಜಿ ಸೈನಿಕ 
ತ್ತ ಕ.ಮಾ.ಅಭ್ಯ್ರರ್ಥಿ 
ಯೋ.ನಿರಾ.ಅ 




































































































































































8.3 


























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 1 ರಿಂದ 5ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಉರ್ದು ಸಾಮಾನ್ಯ 
ಬ್ಲಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲೂಕಿನ ರಿ ಇ ಒಟು ನ್‌ 
80 ಲಾಗ್‌ ಖಾಲಿ ಚಿ ವರ್ಗೀಕರಣ ಸಾಮಾನ 
ಹೆಸರು ಹುದೆಗಳು ಪ.ಪಂ -01 ರಿ 
ಹುದ್ದೆಗಳು ಹುದ್ದೆಗಳು ಎ ಇ ವರ್ಗ 
ಇತರೆ 1 
ಗಾಮೀಣ ಅ 
3 
6 ಅಂಗವಿಕಲ 
Ao 0 02 02 [ಮಾಜಿ ಸೈನಿಕ 
ಟ್ಟ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 
ವಿಷಯ: ಉರ್ದು ಸಾಮಾನ್ಯ 
ಬ್ಲಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲೂಕಿನ ರಿ ಸ ಒಟು ನ್‌ 
( ಲಾಗ್‌ ಖಾಲಿ ಚಿ ವರ್ಗೀಕರಣ ಸಾಮಾನ 
ಹೆಸರು ಹುದೆಗಳು ಪ.ಪಂ -01 ಠಿ 
ಹುದ್ದೆಗಳು ಹುದ್ದೆಗಳು ಎ ತ್ನ ವರ್ಗ 
ಇತರೆ 1 1 2 
ಗ್ರಾಮೀಣ ಅ 
Na ಅಂಗವಿಕಲ 
p: 0 04 04 (ಮಾಜಿ ಸೈನಿಕ 
ಲ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟು 1 1 2 










































































































































































೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ 
2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 6 ರಿಂದ 8ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸ.ಶಿ ಸಾಮಾನ್ಯ 
ತಾಲ್ಲೂಕಿನ ಜತ ವ ಒಟ್ಟು ರ್ಸ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಇತನ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ | ಪಪಂ | ಪ್ರ-01 | 2-ಎ | 2-ಬಿ | 3-ಎ | 3-ಬಿ ವಗ ಶಿ 
ಇತರೆ ೫ | 1 | | 3 9 
ಗ್ರಾಮೀಣ ಅ | 1 
ಬ ಅಂಗವಿಕಲ 13 1 
ಸೆ 0 1] 1] ಮಾಜಿ ಸೈನಿಕ 
1 ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 1 1 1 S 11 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ 
ವಿಷಯ: ಸ.ಶಿ ಸಾಮಾನ್ಯ 
ಬ್ಲಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಒಟು 
ಸಾನ ಲಾಗ್‌ ಖಾಲಿ ಒಟ್ಟು ವರ್ಗೀಕರಣ ಸಾಮಾನ - 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ | ಪ.ಪಂ | ಪ್ರ-01 | 2-ಎ | 2-ಬಿ | 3-ಎ | 3-ಬಿ ಧಗ ಠಿ 
ಇತರೆ 2 | | ಚ | ಸ್ತ 12 
72 ಗ್ರಾಮೀಣ ಅ 1 2 3 
ಗ್ದ ಅಂಗವಿಕಲ [3 1 
5 0 16 16 ಮಾಜಿ ಸೈನಿಕ 
3 ಕ.ಮಾ.ಅಭ್ಯರ್ಥಿ 
1 ಯೋ.ನಿರಾ.ಅ 
ಒಟ್ಟು 3 1 1 2 1 8 10 
* ದೃಷ್ಠಿಮಾಂದ್ಯ ಅಭ್ಯರ್ಥಿಗೆ 


DS 











































































































ಭಾಗ3 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಮು 
2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 6 ರಿಂದ 8ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸ.ಶಿ. ಸಾಮಾನ್ಯ 
ತ್‌ ತ ಕ್ತ 
ತಾಲ್ಲೂಕಿನ KR ನ ಒಟ್ಟು SN ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ವ ಒಟ್ಟು 
ಸ ಹ ಹಹ ತ್ರ Wb ತ ಶ್‌ ಸೆ ಸ್ಯ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪಂ ಪ್ರ 01 | 2-ಎ 2-ಬಿ 3ಎ 3-ಬಿ ಮ 

ಗಾಮೀಣ ಅ I 1 
ಅಂಗವಿಕಲ 1೫ 1 
% 0 08 08 ಮಾಜಿ ಸ್ಪೆನಿಕ 
Ne: ಕ.ಮಾ.ಅಭರ್ಥಿ 

ಯೋ.ನಿರಾ.ಅ 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ 

ವಿಷಯ: ಸ.ಶಿ ಸಾಮಾನ್ಯ 
ತ್‌ ತ ಕ್ತ 
ತಾಲ್ಲೂಕಿನ a is ಒಟ್ಟು ಮ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಅ ಒಟ್ಟು 
ಸ ಹ ಹತು ತಹ ತ ತ ಸ 8 ಸ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ | ಪಪಂ | ಪ್ರ-01 | 2-ಎ 2-ಬಿ ತಿ-ಎ 3-ಬಿ ಗ್‌ 

ಗ್ರಾಮೀಣ ಅ I 1 
ಲ 
K ಅಂಗವಿಕಲ 1೫ 1 
pe: 0 08 08 [ಮಾಜಿ ಸೈನಿಕ 
K ಕ.ಮಾ.ಅಭ್ಯ್ರರ್ಥಿ 

ಯೋ.ನಿರಾ.ಅ 


















































ಜೇ ೈಷ್ನಿಮಾಂದ್ಯ ಅಭ್ಯರ್ಥಿ 


DS 














































































































೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 6 ರಿಂದ 8ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸ.ಶಿ.ಉರ್ದು ಸಾಮಾನ್ಯ 
ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕಿನ ರಿ ಸಾ ಒಟು 
Sa ಲಾಗ್‌ ಖಾಲಿ ಹತ ವರ್ಗೀಕರಣ ಸ ಸಾಮಾನ್ಯ 
ಹುದ್ದೆಗಳು ಹುದ್ದೆಗಳು ಐ ` ವರ್ಗ 
ಇತರೆ | 
ಗ್ರಾಮೀಣ ಅ 
ತೆ ಅಂಗವಿಕಲ 
ಸೆ 0 01 01 ಮಾಜಿ ಸ್ಮೆನಿಕ 
1 ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 
ವಿಷಯ: ಸ.ಶಿ. ಉರ್ದು ಸಾಮಾನ್ಯ 
ಬ್ಲಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕಿನ ರಿ ಭಾ ಒಟು 
ಹರು ಲಾಗ್‌ ಖಾಲಿ ಹುಡಗ ವರ್ಗೀಕರಣ WR ಸಾಮಾನ್ಯ 
ಹುದ್ದೆಗಳು | ಹುದ್ದೆಗಳು ಐ ' ವರ್ಗ 
ಇತರೆ | 
w ಗ್ರಾಮೀಣ ಅ 
ಜ್ರ ಅಂಗವಿಕಲ 
| 0 01 01 ಮಾಜಿ ಸ್ಮೆನಿಕ 
1 ಕ.ಮಾ.ಅಭ್ಯರ್ಥಿ 
| ಯೋ.ನಿರಾ.ಅ 








ಒಟು 


0. 



























































































































































8.3 


























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 6 ರಿಂದ 8ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸ.ಶಿ. ಉರ್ದು ಸಾಮಾನ್ಯ 
ಬ್ಲಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲೂಕಿನ ರಿ ನ ಒಟ್ಟು ಮ 
ಹೆಸರು ಲಾಗ್‌ ಖಾಲಿ ಹುಡು ವರ್ಗೀಕರಣ ಜು ಸಾಮಾನ್ಯ 
ಹುದ್ದೆಗಳು | ಹುದ್ದೆಗಳು ದ i ಕ ವರ್ಗ 
ಇತರೆ 1 1 2 
ಗ್ರಾಮೀಣ ಅ 
ಇ 
6 ಅಂಗವಿಕಲ 
pi 0 05 05 (ಮಾಜಿ ಸ್ನೆನಿಕ 
ಟ್ಟ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 2 
ವಿಷಯ: ಸ.ಶಿ. ಉರ್ದು ಸಾಮಾನ್ಯ 
ಬ್ಲಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲೂಕಿನ ರಿ ಸಿ ಒಟು ನ್‌ 
SR ಲಾಗ್‌ ಖಾಲಿ ಹುದೆಗಳು ವರ್ಗೀಕರಣ ER ಸಾಮಾನ್ಯ 
ನ್‌ [ಹುದ್ದೆಗಳು | ಹುದ್ದೆಗಳು ಅದ್‌ ವರ್ಗ 
ಇತರೆ 1 1 1 
y ಗ್ರಾಮೀಣ ಅ 
Na ಅಂಗವಿಕಲ 
p: 0 03 03 [ಮಾಜಿ ಸೈನಿಕ 
ಲ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟು 1 1 1 

















೭೦೨ 











































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 6 ರಿಂದ 8ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸ.ಶಿ.ಆಂಗ್ಲ 
ತ್‌ ತ ಕ್ತ 
ತಾಲ್ಲೂಕಿನ KR ನ ಒಟ್ಟು SN ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ವ ಒಟ್ಟು 
ಸ ತ್‌ ತ್‌್‌ ತ್‌ ಚೆ ತ 3. | ಸ ್ಯ 
ಹೆಸರು ಹುದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪಂ ಪ್ರ 01 | 2-ಎ 2-ಬಿ 3-ಎ 3-ಬಿ ಆಗ್‌ 
ಗ್ರಾಮೀಣ ಅ p p 
ಬ ಅಂಗವಿಕಲ 1೫ 1 
1 0 12 12 |ಮಾಜಿ ಸೈನಿಕ 
Ie ಕ.ಮಾ.ಅಭ್ರರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 1 1 1 6 12 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ 
ವಿಷಯ: ಸ.ಶಿ.ಆಂಗ್ಲ 
ತ್‌ ತ ಕ್ತ 
ತಾಲ್ಲೂಕಿನ a is ಒಟ್ಟು ಮ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಅ ಒಟ್ಟು 
ಸ ತ ತ್‌್‌ ಎಂ ತ ತ ಸ ಗು ಸ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪಂ | ಪ್ರ-01 | 2-ಎ 2-ಬಿ 3-ಎ 3-ಬಿ ಗ 
ಇತರೆ 2 | 1 2 1 5 12 
ಹ ಗ್ರಾಮೀಣ ಅ 1 p 3 
1 ಅಂಗವಿಕಲ 1೫ 1 
ಡ್ಯ 0 16 16 |ಮಾಜಿ ಸೈೆನಿಕ 
[2 ಕ.ಮಾ.ಅಭ್ಯ್ರರ್ಥಿ 
| ಯೋ.ನಿರಾ.ಅ 
ಒಟ್ಟು 3 1 1 2 1 8 16 


















































ಜೇ ೈಷ್ನಿಮಾಂದ್ಯ ಅಭ್ಯರ್ಥಿ 


DS 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೦೩ 





2014-15ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗಳ 6 ರಿಂದ 8ನೇ ತರಗತಿಗಾಗಿ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸ.ಶಿ.ಆಂಗ್ಲ 
























































































































































ಹ ಬ್ಯಾಕ್‌ | ಪ್ರಕಟಿತ ಕ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಒಟ್ಟು 
We ಲಾಗ್‌ ಖಾಲಿ ಈ ವರ್ಗೀಕರಣ __ SEN ರಿ ಶಾ | ಘಿ ಸಂ | ಸಾಮಾನ್ಯ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪಂ | ಪ್ರ-01 | 2-ಎ 2-ಬಿ 3-ಎ 3-ಬಿ ಸಸ 
ಇತರೆ 2 | | 2 | 3 10 
9 ಗಾಮೀಣ ಅ 2 2 
6 ಅಂಗವಿಕಲ 13 1 
3 0 13 13 ಮಾಜಿ ಸ್ನೆನಿಕ 
ಟ್ರ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 2 1 1 2 1 6 13 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ 
ವಿಷಯ: ಸ.ಶಿ.ಆಂಗ್ಲ 
ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ ಒಟು 
ತಾಲ್ಲೂಕಿನ ರಿ ಈ ಒಟು ಹ ಘಿ 
ಗ ಲಾಗ್‌ ಖಾಲಿ ಈ ವರ್ಗೀಕರಣ | ಸಷ (2 ತೆ _ಂ | ಸಾಮಾನ್ಯ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾ ಪ.ಪಂ | ಪ್ರ-01 | 2-ಎ 2-ಬಿ 3-ಎ 3-ಬಿ ವರ್ಗ 
ಇತರೆ ಫ್ರಿ | | 1 | 3 9 
ಗಾಮೀಣ ಅ 2 2 
i ಅಂಗವಿಕಲ Ix 1 
ಗ್ದ 0 12 12 [ಮಾಜಿ ಸ್ನೆನಿಕ 
ಲ ಕ.ಮಾ.ಅಭ್ಯರ್ಥಿ 
We ಯೋ.ನಿರಾ.ಅ 
ಒಟ್ಟು 2 1 1 1 1 6 12 
ಸೇ ೈಷ್ಠಿಮಾಂದ್ಯ ಅಭ್ಯರ್ಥಿಗೆ 
PR-74 ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) 


SC-50 ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬಾಗಲಕೋಟಿ ಜಿಲ್ಲೆ ಬಾಗಲಕೋಟೆ 
ಮೇಮಕಾತಿ ಅಛಿಹೂಜನೆ 
ಸಂಖ್ಯೆ:ಇ2:ಪ್ರಾಶಾ.ಶಿ:ನೇಮಕ: 01/2014-15 ದಿನಾಂಕ:23ನೇ ಮಾರ್ಚಿ 2015 





ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟಿದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸ 
3] ಸರ್ಕಾರಿ ಆದೇಶ 
4] ಸರ್ಕಾರಿ ಆದೇಶ 
5] ಸರ್ಕಾರಿ ಆದೇಶ 
61 ಸರ್ಕಾರಿ ಆದೇಶ 
7] ಸರ್ಕಾರಿ ಆದೇಶ ಸ 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012, ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 


ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
€:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ಮೆಂಟ್‌॥[ಅಮೆಂಡ್‌ಮೆಂಟ್‌1ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ:2001,ದಿನಾಂಕ:09.08.20011ರ 
ಹಾರೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 


27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಕತೆಗಳಿನಿ ಅರ್ಹತಾ 


ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 


ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 





ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 


ಸಂಯುಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಡಾಯವಾಗಿ ಹಾಜರಾಗಬೇಕು. ಸಂಯುಕ ಸ್ಪರ್ಧಾತ್ಮಕ ಪರೀಕೌಗೆ ಹಾಜರಾದ 
೦ 0 ಯಿ ದು | [NR 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೦೫ 





ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಬೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ ವಿವರ 1-5 ಅಥವಾ 6-8 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07) ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





08] ಅಭ್ಯರ್ಥಿಗಳ ಅರ್ಹತೆ: 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


9 ವಿದ್ಯಾರ್ಹತೆ: 


ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 


01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 


02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 


ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 


ಕ್ರ 
ಹೊಂದಿರತಕ್ಕದ್ದು 
೦ಎ 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೦೭ 





ಅಥವಾ 
ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 
1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕಿ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 


೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮತು 
ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 
ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 

ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೦೯ 





ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 


ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಠಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಸಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಉಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 





೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 

* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ,ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 

9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ರಿಗ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

* ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 

ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (lide SSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ವಿಮ: 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೧೧ 





ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ನಿಗದಿತ ನಮೂನೆಯಲ್ಲಿ 


ದಾಗರುಡಾ 


ಸರಾಸರಿ 


ಶೇಕಡಾವಾರು 


ಅಂಕಕ್ಕೆ 


ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ! ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


[SN 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟಿರುವ ಸೂಚನೆಗಳನ್ನು ಗಮನಿಸುವುದು. 
11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: [Le] 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು 


02. ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ 
ಅಭರ್ಥಿಗಳು. 


ಜು 


03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ 


ನಮೂನೆ-ಡಿ [ನಿಯಮ-3.ಎ(2)(3)1. ಸರ್ಕಾರದ 
ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ನಮೂನೆ-೬ [ನಿಯಮ -3.ಎ(2)(3)]%, ಸರ್ಕಾರದ 
ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ನಮೂನೆ-ಎಫ್‌ [ನಿಯಮ-3.ಎ(2)(3)] ಸರ್ಕಾರದ 
ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 


ಅಭ್ಯರ್ಥಿಗಳು. ದಿನಾಂಕ:13.02.2003 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 


ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ) ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 























01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 

ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 
ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 23 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 

ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 

















೭೧೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 











ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ) ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


18] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ನ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ" ಬಿಡುಗಡೆ ಹೊಂದಿದ ವ್ಯಕ್ತ ಮತು. ಗ್ರಾಚ್ಯುಟಿ ಪಡೆಯುತ್ತಿ ರುವ 
ವ್ಯಕಿ.. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 


ಕೇಂದ್ರ ಸಶಸ್ತ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತೆಗಳ ಕುಟುಂಬದವರು. [ಸಂಬಂಧಾನುಸಾರ- ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಕ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ 5 


[ಅ ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 


ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 


[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 


ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು "ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 


ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೧೩ 





13 ? ಅಂಗವಿಕಲ ಅಭ್ಯರ್ಥಿಗಳು: 


ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಸಂ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











A Fp Leprosy Hearing Locomotors ಕ Mentally 
Blind Low ison Cured Impaired Disability. | MEP | Retarded 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,, FDA., SDA,, Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision | 

10-20 3/60 to Nil 75% 
Category 111 3/60 to 1/60 ಜ್‌ Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10% 
One Eyed Persons F:C at 1 ftto Nil or 
೪6 Field Of vision 10* ಸ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2.ಐ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೧೫ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16 ] ಕಸ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ವ "ಪಾಧ್ಯಾ ಖಕ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಷೇತ್ರ ಶಿಕ್ಬಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ರಾಣ ಪತ್ರಗಳನ್ನು ಕ್ಷೇತ್ರ ಶಿಕೃಣಾಧಿಕಾರಿಗಳವರ ಸ ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ. ಲಗ ಶೈಕ್ಟಜಿಕ 


ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಹ 


೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಸೇಪಣೆಗಳನ್ನು 


ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 


ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


ಲ 
| 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನ್‌ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 


ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 
21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 

ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 


ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೧೭ 





ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿ ಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 
ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ 


ಷ್ಟು 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ಏಂಗಡಣ್‌ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 

















೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





22 1 ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: 1ಎನ್‌ಸಿ.ಟಿ.ಇ ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


S488 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


[se] ೧ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೧೯ 





ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಬಿ.ಹೆಚ್‌.ಗೋನಾಳ 
ಆಯ್ತೆ ಪಾಧಿಕಾಲಿ ಹಾಡೂ ಜಲ್ಲಾ 
ಉಪನಿರ್ದೇಶಕರು, ಸಾರ್ವಜನಿಕ ಶಿಕಣ ಇಲಾಖೆ, 
ಬಾಗಲಕೋಟ್‌ ಜಿಲ್ಲೆ ಬಾಗಲಕೋಟೆ 























































































































೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
(ವಿಷಯ:-ಕನ್ನಡ ಸಾಮಾನ್ಯ) 
ತಾಲ್ಲೂಕು ಪ ಸಃ 
ಕು! ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ೯ ಒಟ್ಟು ಹುದ್ದೆಗಳು ವರ್ಗೀಕರಣ 2 
0 ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫವರ್ಗ-1 2ಬಿ |3ಎ|3ಬಿ | ಸಾಮಾನ್ಯ ಒಟ್ಟು 
ಹೆಸರು ಅ ಎ p) ವ 
1 | ಇತರೆ 1 1 1 1 1 5 
2 | ಗ್ರಾಮೀಣ ಅ 1 1 
ಡ್ನ 3 | ಅಂಗವಿಕಲ * 0 
0 7 7 
ಗ 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಓಟ್ಟು| 1 1 0 1 0 0 | 1 3 7 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
೪3 ಬ್ಯಾಕ್‌ ಪಕಟಿತ ಖಾಲಿ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪವರ್ಗ-1 2ಬಿ | 3ಐ | 3ಬಿ | ಸಾಮಾನ್ಯ ಒಟ್ಟು 
ಹೆಸರು ಆ ಎ p) ವ 
1 | ಇತರೆ 1 1 2 
2 | ಗ್ರಾಮೀಣ ಅ 1 1 2 
ಥ್ರ ಕು 
ಚ್ಟ 0 s ದ 3 | ಅಂಗವಿಕಲ * 1 1 
| 4 | ಮಾಜಿ ಸೈನಿಕ 0 
5 | ಕ.ಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು, 0 1 1 1 0 010 2 5 



































ಮೇಲಿನ [*] ಎಸ್‌.ಟಿ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೨೧ 
ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ರ 
ಈ ಬ್ಯಾಕ್‌ ಪಕಟಿತ ಖಾಲಿ 
ಬ್ಲಾಕ್‌ ನ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಹೆಸರು ಟಾಸ್‌ ಹುಜ್ದೆಣಳು ಹುದು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಬಿ 3ಎ | 3ಬಿ, ಸಾಮಾನ್ಯ | ಒಟ್ಟು 
1 | ಇತರೆ 2 Kk) 
2 | ಗ್ರಾಮೀಣ ಅ 1 1 3 
ತ್ರ 0 7 7 3 | ಅಂಗವಿಕಲ * 0 
ಟಿ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 0 
ಒಟ್ಟು | 1 0 0 1:0 /|1.0 4 7 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
(3 ಬ್ಯಾಕ್‌ ಪಕಟಿತ ಖಾಲಿ 
ಬ್ಲಾಕ್‌ ಘ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಹಕು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಬಿ | 3ಐ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 2 1 1 1 3 8 
2 | ಗ್ರಾಮೀಣ ಅ 1 2 kK) 
B 3 | ಅಂಗವಿಕಲ * 0 
£ 0 12 12 
# 4 | ಮಾಜಿ ಸೈನಿಕ 1 1 
5 | ಕ.ಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು. 2 1 0 1 1 0 |1 6 12 















































































































































ಹಶಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
$3 ಬ್ಯಾಕ್‌ ಪಕಟಿತ ಖಾಲಿ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 2 
Wad ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಬಿ 3ಎ|3ಬಿ| ಸಾಮಾನ್ಯ ಒಟ್ಟು 
1 | ಇತರೆ 1 1 2 5 9 
2 | ಗ್ರಾಮೀಣ ಅ 1 3 5 
§ 3 | ಅಂಗವಿಕಲ * 
4 0 21 21 ne 0 
ಡೆ 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 1 1 1 1 4 
6 | ಯೋ.ನಿರಾ.ಅ 1 1 2 
ಓಟ್ಟು 3 1 0 4 0 1 1 11 21 
ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ರ 
2 ಬ್ಯಾಕ್‌ ಪಕಟಿತ ಖಾಲಿ 
ಬ್ಲಾಕ್‌ iy ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಬಿ 3ಎ|3ಬಿ| ಸಾಮಾನ್ಯ ಒಟ್ಟು 
1 | ಇತರೆ 1 1 1 3 6 
2 | ಗ್ರಾಮೀಣ ಅ 1 1 1 4 
ಸ್ಥ 3 | ಅಂಗವಿಕಲ * 0 
ಷ್ಟ 0 11 Il 
Fe 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 0 
ಒಟ್ಟು 2 0 0 2 1 0 | 1 5 11 
ಸಹಿ/- 
ಉಪನಿರ್ದೇಶಕರು[ಆಡಳಿತ] ಹಾಗೂ 
ಆಯ್ಕೆಪ್ರಾಧಿಕಾರಿ 


ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟಿ 


























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೨೩ 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ (ವಿಷಯ;-ಉರ್ದು ಸಾಮಾನ್ಯ) 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
5 ಬ್ಯಾಕ್‌ ಪ್ರಕಟಿತ ಖಾಲಿ ಣ್‌ 
ಬ್ಲಾಕ್‌ ಸ್ಟ ಒಟ್ಟು ಹುದ್ದೆಗಳು ವರ್ಗೀಕರಣ 
3 ಲಾಗ್‌ ಹುದ್ದೆಗಳು ಹುದೆಗಳು | ಎ 
ಹೆಸರು ಐ © 2 
ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಟಿ 2ಜಿ | 3ಎ | 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 1 3 
2 | ಗ್ರಾಮೀಣ ಅ 0 
ಡ್ಧಿ 3 | ಅಂಗವಿಕಲ * 
0 4 4 
ಗ 4 | ಮಾಜಿ ಸೈನಿಕ 0 
5 | ಕ.ಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು , 1 0 0 1 0 0.0 2 4 
ಮೇಲಿನ [*] ಜಿಎಂ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳೀಗೆ ಅನ್ವಯಿಸುತ್ತದೆ. 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಸ್ರ 
3 ಬ್ಯಾಕ್‌ ಪಕಟಿತ ಖಾಲಿ 
ಬ್ಲಾಕ್‌ 5 ಒಟ್ಟು ಹುದ್ದೆಗಳು ವರ್ಗೀಕರಣ 2 
i ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫವರ್ಗ-1 2ಬಿ |3ಎ|3ಬಿ | ಸಾಮಾನ್ಯ ಒಟ್ಟು 
ಹೆಸರು ಅ ಎ p) ವ 
1 | ಇತರೆ 1 
2 | ಗ್ರಾಮೀಣ ಅ 
ಥು ಆ 0 
ಚ್ಟ 0 3 | ಅಂಗವಿಕಲ * 0 
§ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಓಟ್ಟು, 1 0 0 0 0 0.0 0 1 































































































































































































೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ಯಾಕ್‌ ಲಾಗ್‌ ಪಕಟಿತ ಖಾಲಿ 
ಸಿ ಮ ಒಟ್ಟು ಹುದ್ದೆಗಳು ವರ್ಗೀಕರಣ 2 

ಬ್ಲಾಕ್‌ ಹೆಸರು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಬಿ | 3ಐ | 3ಬಿ |, ಸಾಮಾನ್ಯ | ಒಟ್ಟು 

1 | ಇತರೆ 11 1 3 

v 2 | ಗ್ರಾಮೀಣ ಅ 1 1 

4 0 4 4 3 | ಅಂಗವಿಕಲ * 0 

f 4 | ಮಾಜಿ ಸೈನಿಕ 0 

5 | ಕ.ಮಾ.ಅಭ್ಯರ್ಥಿ 0 

6 | ಯೋ.ನಿರಾ.ಅ 0 

ಒಟ್ಟು| 0 0 0.1.11 0,0 2 4 

ಸಹಿ/- 
ಉಪನಿರ್ದೇಶಕರು[ಆಡಳಿತ] ಹಾಗೂ 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟ 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟಿ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
(ವಿಷಯ;-ಕನ್ನಡ ಸಾಮಾನ್ಯ) 
ಶು 
ತಾಲ್ಲೂಕು/ ಬ್ಯಾಕ್‌ ತ ಜಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ `ಸ ಒಟ್ಟು ಹುದ್ದೆಗಳು ವರ್ಗೀಕರಣ 2 

ಸ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫವರ್ಗ-1 2ಬಿ |3ಎ|3ಬಿ | ಸಾಮಾನ್ಯ ಒಟ್ಟು 
ಹೆಸರು ಅ ಎ p) ವ 
1 | ಇತರೆ 2 1 1 2 1 1 1 7 16 

2 | ಗ್ರಾಮೀಣ ಅ 1 1 3 5 

i ಬ ಕ್‌ 7 ಇರರ 2 

ನ 4 | ಮಾಜಿ ಸೈನಿಕ 1 1 

5 | ಕಮಾ.ಅಭ್ಯರ್ಥಿ 0 

6 | ಯೋ.ನಿರಾ.ಅ 0 
ಒಟ್ಟು 4 1 1 4 1 1 1 12 24 

ಮೇಲಿನ [*] ಪಜಾ, ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 





























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೨೫ 
ಕು 
ತಾಲ್ಲೂಕು/ ಬ್ಯಾಕ್‌ ಹ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಜ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫವರ್ಗ-1 2ಬಿ |3ಎ|3ಬಿ | ಸಾಮಾನ್ಯ ಒಟ್ಟು 
ಹೆಸರು ಅ ಎ p) ವ 
ಇತರೆ 2 1 1 2 1 1 1 5 14 
ಗ್ರಾಮೀಣ ಅ 3 4 
ಥ್ರ 
ಅಂಗವಿಕಲ * 1 
ಚ್ಟ 0 19 19 
§ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 3 1 1 2 1 1 1 9 19 
ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ಕು 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ 1 ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಸ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫವರ್ಗ-1 2ಬಿ | 3ಐ 3ಬಿ | ಸಾಮಾನ್ಯ ಒಟ್ಟು 
ಹೆಸರು ಅ ಎ p) ವ 
ಇತರೆ 2 1 1 2 1 4 11 
ಗ್ರಾಮೀಣ ಅ 2 2 
ಅಂಗವಿಕಲ * 
% 0 14 14 1 
ಇ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಓಟ್ಟು 2 1 1 2 1 010 7 14 



































ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 























































































































ಬತ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು/ ಸು ಹ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ p ಒಟ್ಟು ಹುದ್ದೆಗಳು ವರ್ಗೀಕರಣ ಸ್ವ 
ಚು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಎ |2ಬಿ [3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 2 1 1 |1 6 15 
ಗ್ರಾಮೀಣ ಅ 1 ಜಿ! 5 
B ಅಂಗವಿಕಲ * 1 1 
ಸ್ಸ 0 22 22 
ಸ ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು. 3 1 1 3 1 1 1 11 22 
ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ತಾಲ್ಲೂಕು/ ಜಿ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ | ಇ ಒಟ್ಟು ಹುದ್ದೆಗಳು ವರ್ಗೀಕರಣ ಸ್ವ 
ಹ್‌ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಎ (2ಬಿ [3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 2 2 3 2 1 |1 10 24 
ಗ್ರಾಮೀಣ ಅ 2 5 9 
ಣ್ಜಿ ಅಂಗವಿಕಲ * 1 3 
@ 0 39 39 ಷೆ 
4 ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಒಟ್ಟು, 6 2 2 6 2 1 1 19 39 
































ಮೇಲಿನ [*] ಸಾಮಾನ್ಯ ,2ಎ, ಸಾಮಾನ್ಯ 





ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 


















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಡಿಪಿ 
ಕು 
ತಾಲ್ಲೂಕು/ ಬ್ಯಾಕ್‌ ಬು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ತೆ ಒಟ್ಟು ಹುದ್ದೆಗಳು ವರ್ಗೀಕರಣ 2 

ಗಾ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಎ|?ಬಿ|3ಎ|3ಬಿ ಸಾಮಾನ್ಯ ಒಟ್ಟು 
1 | ಇತರೆ 3 1 1 2 1 1 1 7 17 

2 | ಗ್ರಾಮೀಣ ಅ 1 4 6 

ಇ 
ಘಿ 3 ಗವಿಕಲ * 

Kl 0 27 27 ಹ 1 1 1 3 

ಸ 4 | ಮಾಜಿ ಸೈನಿಕ p | 

5 | ಕಮಾ.ಅಭ್ಯರ್ಥಿ 0 

6 | ಯೋ.ನಿರಾ.ಅ 0 

ಒಟ್ಟು. 5 1 1 4 1 Te: 13 27 



































ಮೇಲಿನ [*1] ಪಜಾ 2ಎ, ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 


ಸಹಿ/-ಉಪನಿರ್ದೇಶಕರು[ಆಡಳಿತ] ಹಾಗೂ 


ಆಯ್ಕೆಪ್ರಾಧಿಕಾರಿ 





ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಗಲಕೋಟಿ 


2014-15 ನೇ ಸಾಲಿನ 6-8 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 


(ವಿಷಯ;-ಇಂಗ್ಲೀಷ ಸಾಮಾನ್ಯ) 







































































ತಾಲೂಕು ದಾ ದ 
ಕು/ ಬ್ಯಾಕ್‌ ರ ಹಾರ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ನ ಒಟ್ಟು ಹುದ್ದೆಗಳು ವರ್ಗೀಕರಣ 2 
i ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪವರ್ಗ-1 2ಬಿ |3ಎ|3ಬಿ | ಸಾಮಾನ ಒಟ್ಟು 
ಹೆಸರು ಅ ಎ p) ವ 
1 | ಇತರೆ 2 1 1 2 £3 7 16 
ಶ್ರ ಗ್ರಾಮೀಣ ಅ 3 5 
ಡ್ಧಿ 3 ಅಂಗವಿಕಲ * 2 
0 24 24 eh 
§ 4 ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 4 1 1 3 1 1 1 12 24 








ಮೇಲಿನ [*] ಪಜಾ, ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು 


ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 


























































































































೭೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಕು 
ತಾಲ್ಲೂಕು/ ಬ್ಯಾಕ್‌ ಹ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಜ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫವರ್ಗ-1 2ಬಿ |3ಎ|3ಬಿ | ಸಾಮಾನ್ಯ ಒಟ್ಟು 
ಹೆಸರು ಅ ಎ p) ವ 
ಇತರೆ 2 1 1 2 1 1 1 5 14 
ಗ್ರಾಮೀಣ ಅ 3 4 
ಥ್ರ 
ಅಂಗವಿಕಲ * 1 
ಚ್ಟ 0 19 19 
§ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಒಟ್ಟು 3 1 1 2 1 1 1 9 19 
ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ಕು 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ 3 ಒಟ್ಟು ಹುದ್ದೆಗಳು ವರ್ಗೀಕರಣ 2 
ಸ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಫವರ್ಗ-1 2ಬಿ | 3ಐ 3ಬಿ | ಸಾಮಾನ್ಯ ಒಟ್ಟು 
ಹೆಸರು ಅ ಎ p) ವ 
ಇತರೆ 2 1 1 2 1 4 11 
ಗ್ರಾಮೀಣ ಅ 2 2 
ಅಂಗವಿಕಲ * 
% 0 14 14 1 
ಇ ಮಾಜಿ ಸೈನಿಕ 0 
ಕ.ಮಾ.ಅಭ್ಯರ್ಥಿ 0 
ಯೋ.ನಿರಾ.ಅ 0 
ಓಟ್ಟು 2 1 1 2 1 010 7 14 



































ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ವೆ 
ತಾಲ್ಲೂಕು ಸ 
ಲ್ಹೂಕು/ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ | ಒಟ್ಟು ಹುದ್ದೆಗಳು ವರ್ಗೀಕರಣ 2 
a ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಎ (2ಬಿ [3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 1 1 2 1 1 1 6 15 
2 | ಗ್ರಾಮೀಣ ಅ 1 3 5 
ಸ್ಸ 0 22 22 
ಸ 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು 3 1 1 3 1 1 1 11 22 
ಮೇಲಿನ [*] ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 2 
a ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ತ 2ಬಿ | 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 3 1 2 SE |.1|1ತೆ 9 22 
2 | ಗ್ರಾಮೀಣ ಅ 2 2 5 9 
ಣಿ 
3 | ಅಂಗವಿಕಲ * 
3 0 37 37 1 1 3 
4 4 | ಮಾಜಿ ಸೈನಿಕ 1 1 
5 | ಕ.ಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 1 
ಒಟ್ಟು 6 1 2 6 2 1 1 18 37 



































ಮೇಲಿನ [*] ಪಜಾ, 2ಎ, ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂಧು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳೀಗೆ ಅನ್ವಯಿಸುತ್ತದೆ. 

































































































































































೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಕು 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ೫ ಒಟ್ಟು ಹುದ್ದೆಗಳು ವರ್ಗೀಕರಣ ಪ.ಜಾ ಪವರ್ಗ- 
& ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಪಂಗಡ | 5 2ಎ. 2ಜಿ | 3ಎ | 3ಬಿ. ಸಾಮಾನ್ಯ ಒಟ್ಟು 
ಹೆಸರು ತ್ರಿ 1 p) ಪ 
1 | ಇತರೆ 3 1 1 EEE 7 17 
2 | ಗ್ರಾಮೀಣ ಅ 1 1 4 6 
ಇ 
[2 3 ೦ಗವಿಕಲ * 
ಇ 0 27 27 ಹ 1 1 3 
4 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಒಟ್ಟು, 5 1 1 4 1 1|1 13 27 
ಮೇಲಿನ [*] ಪಜಾ ,2ಎ,ಸಾಮಾನ್ಯ ಗುಂಪಿನ ಅಂಗವಿಕಲ ಬಿಂದು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. 
ಸಹಿ/- 
ಉಪನಿರ್ದೇಶಕರು[ಆಡಳಿತ] ಹಾಗೂ 
ಆಯ್ಕೆಪ್ರಾಧಿಕಾರಿ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ (ವಿಷಯ;-ಉರ್ದು ಸಾಮಾನ್ಯ) 
ಕು 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಸಥ ಒಟ್ಟು ಹುದ್ದೆಗಳು ವರ್ಗೀಕರಣ ಪ.ಜಾ ಪವರ್ಗ- 
ಚ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಪಂಗಡ | 5 2ಎ| 2ಬಿ | 3ಎ. 3ಬಿ, ಸಾಮಾನ್ಯ ಒಟ್ಟು 
ಣಿ ತಿ 1 ಪ 
1 | ಇತರೆ 1 1 1 2 5 
ಸ 2 | ಗ್ರಾಮೀಣ ಅ 0 
3 | ಅಂಗವಿಕಲ * 
4 0 5 5 ತ 0 
ಸ 4 | ಮಾಜಿ ಸೈನಿಕ 0 
ಆ 5 | ಕಮಾ.ಅಭ್ಯರ್ಥಿ 0 
6 | ಯೋ.ನಿರಾ.ಅ 0 
ಓಟ್ಟು| 1 1 1 0 000 2 5 
ಸಹಿ/-(ಬಿ.ಹೆಚ್‌.ಗೋನಾಳ) 
ಉಪನಿರ್ದೇಶಕರು[ಆಡಳಿತ] ಹಾಗೂ 
ಆಯ್ದೆಪ್ರಾಧಿಕಾರಿ ಸಾರ್ವಜನಿಕ ಶಿಕಣ ಇಲಾಖೆ 
PR-75 ಯೈಪ್ರಾಧಿ ಕ 


50-50 


ಬಾಗಲಕೋಟ 








ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೩೧ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ರಾಯಚೂರು ಜಿಲ್ಲೆ, 
ರಾಯಚೂರು 
ಮೇಮಕಾತಿ ಅಧಿಸೂಚನೆ 
ಸಂಖ್ಯೆ:- ಸಿವಿ6: ಪ್ರಾಶಾ.ಶಿ:ನೇಮಕ/01/2014-15, ದಿನಾಂಕ:23ನೇ ಮಾರ್ಚಿ 2015 





ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ನಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈ ಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಇಡಿ:626:ಪಿಬಿಎಸ್‌ ಘನ ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾರೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 


ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಪ್ಹತೆಗಳಿಸಿ 


ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 


ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 





ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. ಹಾಗೂ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದ ಹಾಗೂ ಮೂಲ 
ವೃಂದ ಮೀಸಲಾತಿಯಲ್ಲಿನ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


02] ಆಯ್ಕೆಗೆ ಅರ್ಹತೆ: 
ಆಯ್ದ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಷಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ. ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 











ಕಸ [ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ | 250 400 
ಅಂಗವಿಕಲ ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 




















05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೩೩ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08) ಅಭ್ಯರ್ಥಿಗಳ ಅರ್ಹತೆ: 

ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 

* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 

ವೇತನ ಶ್ರೇಣಿ-/13600-26000%- 

13600-300-14200-350-15600-400-17200-450-19000-500-21000-600-24600-700-26000 
1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 

ಮಾಡಿರಬೇಕು. 
ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


೭೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11 6-8 ನೇ ತರಗತಿಯಲ್ಲಿನ ಉಸ್ಗತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ 6ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 

1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ J ಹುದ್ದೆಗಳಿಗೆ: 
ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 





ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 

ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 

ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 


ಅಬ್ಯಾಸ ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೩೫ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 
111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 


ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 
ಮತು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 


ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 


೭೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 


/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 





C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಷಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ)] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ್‌: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಉಿಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಸಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೩೭ 





ಬಿ) 


ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 


ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15_% + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ 01108೫ ಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಲಾಗು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[11ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ., ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 

ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


೭೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





11] ಮೀಸಲಾತಿ ಸೌಲಭ್ಯ ಪಡ್‌ಯಲು ಅಭ್ಯರ್ಥಿಗಳು ಸಲ್ಲಿಸಬೇಕಾದ ಪಮಾಣ ಪತ್ರಗಳು: [Le] 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ನಮೂನೆ-ಡಿ [ನಿಯಮ-3.ಎ(2)(3)1]. ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ ನಮೂನೆ-೬  [ನಿಯಮ-3.ಎ(2)(3)1,. ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ ನಮೂನೆ-ಎಫ್‌ [ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ON 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು 


ಪಡೆದಿರಬೇಕು. 


ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


04. 


1ಆ) ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ 


ಹೈದ್ರಾಬಾದ್‌ ಕರ್ನಾಟಿಕ ಪ್ರದೇಶದ 6 
ಜಿಲ್ಲೆಗಳ ನೇಮಕಾತಿಯಲ್ಲಿ ಮೀಸಲಾತಿ 


ಪಡೆಯ ಬಯಸುವ ಅಭ್ಯರ್ಥಿಗಳು. 


ಸರ್ಕಾರದಆದೇಶಸಂಖ್ಯೆ:ಸಿಆಸುಇ43:ಹೆಚ್‌ಕೆಸಿ 2013: 
ದಿನಾಂಕ:29.01.2014ರಲ್ಲಿನಿಗಧಿ ಪಡಿಸಿದ ನಮೂನೆಗಳಲ್ಲಿ 
ಅರ್ಜಿಸಲ್ಲಿಸಲು ಠಿಗಧಿಪಡಿಸಿದ ದಿನಾಂಕಗೊಳಗೆ 
ಸಕ್ಸಮ ಪ್ರಾಧಿಕಾರದಿಂದ ಪಡೆದುಕೊಂಡಿರಬೇಕು 


ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 


ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 
































01. | ಮಾಜಿ ಶೇಕಡಾ- | ಕರ್ನಾಟಿಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 

ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 
ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 

ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 

ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೩೯ 





12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದು 
ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ ಅವಧಿಯನ್ನು 
ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ ವ್ಯಕ್ತಿ. 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 
13 ? ಅಂಗವಿಕಲ ಅಭ್ಯರ್ಥಿಗಳು: 
ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 


೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ 


ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ತ ಸ Lepros Hearin Locomotors ಕ Mentall 
Blind LOW Vasil ಅಂ impaired Disability [1111 ಜಟ ಬ 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-ll, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA., FDA., SDA., 
Typist, Steno Typist, Steno 
& Group D., & Group D 
Posts. 


























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೪೧ 





| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 


2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 


a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision E 

10*-20* 3/60 to Nil 75% 
Category 111 3/60 to 1/60 ಜಿ Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ft to Nil or 
We Field Of vision 10* ಸ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 


ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 


ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 
ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 

16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 

17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 
18 ] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಸೆಯಲ್ಲಿ 





ಪಡೆದಿರುವ ಕಡು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಸೀಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಬ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
19] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 

ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 


ಆಕೆ 


* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೪೩ 





ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 

20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕೃಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 
21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 

ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಪ್ರ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ 
ಅನುಸರಿಸಿ ನಡೆಸಲಾಗುವುದು. 


೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 



































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 


























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 




















ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 











ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01 ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
22.1 ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು : !ಎನ್‌.ಸಿ.ಟಿ ಇ., ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 


ಕ್ರಮದಂತೆ? 
01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 


03. ಪ್ರಶೈಗಳ ವ್ನಾಪಿ, ಹಾಗೂ ಸರೂಪ. 
ದಷ್ಟ ಕ" ವೆ 


ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 


ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 


ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


AJ 


, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


ದಾ 


ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


38986 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೪೫ 





23 1? ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


12. 


13. 


14. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲೆ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಮೀಸಲಾತಿಂ» [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 


ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 


೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





15. 


16. 


17. 


18. 


19. 


20. 


ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

ಪ್ರಾಥಮಿಕ ಶಾಲಾ ಶಿಕ್ಬಕರ ನೇಮಕಾತಿಗೆ ನಡೆಸಲಾಗುವ ಸ್ಮರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಘಫಂಡಮೆಂಟಿಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 43 ಹೆಚ್‌ಕೆನಿ 2013 ದಿನಾಂಕ: 29/01/2014 ರನ್ವಯ 
ರಚಿಸಲಾಗಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ)(ಸ್ಥಳಿಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 2013 ರನ್ವಯ 
ವೃಂದ ನಿರ್ವಹಣಾ ಪ್ರಾಧಿಕಾರ ವ್ಯಾಪ್ತಿಗೆ ಸೇರಿದ ಹುದ್ದೆಗಳನ್ನು ಮೂಲ ವೃಂದದಿಂದ ಪ್ರಾದೇಶಿಕ ಸ್ಥಳಿಯ 
ವೃಂದವನ್ನು ರಚಿಸಿ ಸಮೂಹ ಸಿ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು ಹುದ್ದೆಗಳನ್ನು ಸ್ಥಳಿಯ ಅಭ್ಯರ್ಥಿಗಳಿಗೆ 


ಹಾಗೂ ಉಳಿದ ಮೂಲ ವೃಂದಕ್ಕೆ ಶೇಕಡಾ 20% ರಷ್ಟು ಹುದ್ದೆಗಳನ್ನು ನೀಡುವ ಅವಕಾಶ ಕಲ್ಪಿಸಲಾಗಿದೆ. 
ಅದರಂತೆ ಸಮೂಹ ಸಿ ವೃಂದಕ್ಕೆ ಸೇರಿದ 1 ರಿಂದ 5ನೇ ತರಗತಿಯ ಹಾಗೂ 6 ರಿಂದ 8ನೇ ತರಗತಿಯ 
ಸರ್ಕಾರಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರ ವೃಂದದ ನಿರ್ವಹಣಾ ಪ್ರಾದಿಕಾರ/ನೇಮಕಾತಿ ಪ್ರಾಧಿಕಾರವಾದ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಬೇತ್ರ ಶಿಕೃಣಾಧಿಕಾರಿಗಳಿಂದ ಆಯಾ ತಾಲ್ಲೂಕುಗಳಲ್ಲಿ ಮಂಜೂರಾಗಿರುವ ವಿವಿಧ 
ವಿಷಯ ಹಾಗೂ ಮಾಧ್ಯಮದ 1 ರಿಂದ 5ನೇ ತರಗತಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಬಕರ ಹುದ್ದೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶಿಕ್ಸಕರಿಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ಕೆಪಿ 2014 
ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಎರಡು 
ಪ್ರತ್ಯೇಕ ವೃಂದಗಳಲ್ಲಿ ಬಿಟ್ಟು ಹೋದ ರೋಸ್ಟರ್‌ ಬಿಂದುಗಳಲ್ಲಿನ ಹುದ್ದೆಗಳನ್ನು ಪ್ರಕಟಿಸಿ ರೋಸ್ಟರ್‌ನಲ್ಲಿ 
ಆಗಿರುವ ಅಸಮಾನತೆಯನ್ನು ಸರಿದೂಗಿಸುವ ಕ್ರಮ ಅನುಸರಿಸಲಾಗಿದೆ. ಹಾಗೂ 6 ರಿಂದ 8ನೇ ತರಗತಿಗಾಗಿ 
ಹೊಸದಾಗಿ ಸೃಜಿಸಲಾದ ಪದವೀಧರ ಪ್ರಾಥಮಿಕ ಶಾಲಾ ಸಹಶಿಕ್ಸಕರ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು 
ಸ್ಥಳಿಯ ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಶೇಕಡಾ 20% ರಷ್ಟು ಹುದ್ದೆಗಳು ಪ್ರಾರಂಭಿಕ ರೋಷ್ಟರ್‌ ಬಂದುವಿನಿಂದ 
ಮುಕ್ತ ಸ್ಪರ್ಧೆಗಾಗಿ ನಿಯಮಾನುಸಾರ ವರ್ಗೀಕರಿಸಲಾಗಿದೆ. 
ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ 


ಹೆಚ್ಚಿನ ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
ಸಂಪರ್ಕಿಸಬಹುದು. 


(ರಾಮಾಂಜನೇಯ) 
.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, ರಾಯಚೂರು ಜಿಲ್ಲೆ, ರಾಯಚೂರು 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೭೪೭ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ)ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಯಚೂರು 


2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು 
(ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲಿ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 


















































1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು ಲಲ ಏಷಯ ಸಾಮಾನ್ಯ-ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 42 ತಾಲೂಕ ದೇವದುರ್ಗ 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು ( 100ರ 
ವೃತ್ತ) ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಪ.ಪಂಗ 
ವರ್ಗೀಕರಣ ಪ.ಜಾತಿ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ತಾಲ್ಲೂಕು ಬ್ಯಾಕ್‌ ಪ್ರಕಟಿತ ಚನ 
/ ಬ್ಲಾಕ್‌ | ಲಾಗ್‌ ಖಾಲಿ ದೆಗಳು | ಕಕಷ್ಪಿದ 289,29 1303 | 305 285,291, | 287,3 | 295,31 | 283,299,31 | 285,294,286,288, 
ಹೆಸರು | ಹುದ್ದೆಗಳು ಹುದ್ದೆಗಳು ` ರೋಸ್ಟರ್‌ | 3,3013 297,307, | 11 7 9 290,292,294,296, 
ಬಿಂದುಗಳು | 09,315, 313,321 298,300,302,304, 
323 306,308,310,312, 
314,316,318,320, 
322 
ಇತರೆ 1 2 8 15 
ಗ್ರಾ.ಅ 1 4 8 
ಸ ಅಂಗವಿಕಲ 1 il 1 1 1 3 11 
Ie 0 42 42 | ಮಾಸ್ಯೆ 2 
Ke ಕ.ಮಾ 1 2 
ಯೋ. ನಿ 2 
ಒಟ್ಟು 6 1 1 2 9 3 21 42 












































*ಪ್ರತಿ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವಂತೆ 1 ನೇ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 





೭೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು 
(ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲಿ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 






























































1 ಹಿಂದಿನ ನೇಮಕಾತಿಯ ಅಂತಿಮ ಬಿದಿ... [| ಪಟ್ಟ ಲಘ ಪ್ಲ ವಿಷಯ ಸಾಮಾನ್ಯ-ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 33 ತಾಲೂಕ ಲಿಂಗಸೂಗೂರು 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ವರಿನ ಆರಂಭಿಕ ಮತ್ತು ಅಂತಿಮ ಬಿಂದು ( 100ರ 
ವೃತ್ತ) ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ವಕರಾ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು | ಬ್ಯಾಕ್‌ ನಕ ಸ ಪಜಾತ | ಅಗ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
/ ಬ್ಲಾಕ್‌ ಲಾಗ್‌ ಖಾಲಿ ಹುದೆ ಪು ಡ 
ಹೆಸರು ಹುದ್ದೆಗಳು | ಹುದ್ದೆಗಳು © ಕೈತಪ್ಪಿದ 533,54 | 471,5 | 231,25 | 529,537, | 535 | 395,41 543 414, 416,418,420, 
ರೋಸ್ಟರ್‌ 1 03 7, 545,551, 422,424,420,428, 
ಬಿಂದುಗಳು 279,30 555 430,432,434,436, 
5,331 438,440,442,444. 
ಇತರೆ 1 1 4 7 
ಗ್ರಾಮೀಣ 
ಟಿ 1 1 1 1 1 4 
ಅಂಗವಿಕಲ 1 1 1 4 
§ ಮಾಷ 
¥ 0 33 33 | ಸೈನಿಕ 1 1 2 2 ಜೆ 
ಕ.ಮಾ.ಅಭ್ಯ 
೪ RE 1 ಕ 2 
ಯೋ.ನಿರಾ. 
ಅ 1 1 
ಒಟ್ಟು 2 2 5 4 1 1 16 33 












































ಇಪ್ರತಿ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಕ್ರಮವಾಗಿ 1 & 2 ನೇ ಹುದ್ದೆಯನ್ನು ಅಂಧ ಅಭ್ಯರ್ಥಿಗಳಿಗು ಮತ್ತು 3 ನೇ ಹುದ್ದೆಯನ್ನು ಶ್ರವಣ ದೋಷದ ಅಭ್ಯರ್ಥಿಗಳಿಗೆ 4 ನೇ ಹುದ್ದೆಯನ್ನು ಚಲನವಲನ 


Ne) 


ವೈಕಲ್ಯ ವಿರುವ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದೆ. 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೭೪೯ 





2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು 
(ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲಿ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 





1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 


ವಿಷಯ 


ಸಾಮಾನ್ಯ-ಕನ್ನಡ 





2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 





39 


ತಾಲೂಕ 





ಮಾನವಿ 





3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಪರಿನ ಆರಂಭಿಕ ಮತ್ತು ಅಂತಿಮ ಬಿಂದು ( 100ರ 












































ವೃತ್ತ) ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ವರ್ಗೀಕರಣ ಸ್‌ 
ಪ.ಪಂಗ 
ಪ.ಜಾತಿ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ತಾಲ್ಲೂಕು | ಬ್ಯಾಕ್‌ ಪ್ರಕಟಿತ ಡ 
/ ಬ್ಲಾಕ್‌ ಲಾಗ್‌ ಖಾಲಿ | 
ಹೆಸರು | ಹುದ್ದೆಗಳು ಹುದ್ದೆಗಳು ದ್ದೆಗಳು | ಕೈತಪ್ಪಿದ 341,34 | 339,3 | 357 337,345, | 361 | 347,37 | 343,365 228,230,232,234, 
ರೋಸ್ಟರ್‌ | 9,353,3 | 71 351,355, 3 236,238,240,242, 
ಬಿಂದುಗಳು | 59,567, 363 244,246,248,250, 
375. 252,254,256,258, 
260,262,264,266 
ಇತರೆ 1 ih 2 4 
ಗ್ರಾಮೀಣ 
1 ih 1 il 1 4 9 
ಅಂಗವಿಕಲ 1 2 1 1 9 14 
a ಮಾಜಿ 
ಸ 0 39 39 [ಸೈನಿಕ _ | ತ 9 
ಕ.ಮಾ. 
ಪಚ್ಚ? it 1 2 4 
ಯೋ.ನಿರಾ. 
3 1 1 2 
ಒಟ್ಟು 6 2 1 5 1 2 2 20 39 















































೭೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು 
(ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲಿ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 





















































1 ಹಿಂದಿನ ನೇಮಕಾತಿಯ ಅಂತಿಮ ಬಿದು ಲಲ ವಿಷಯ ಸಾಮಾನ್ಯ-ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 20 ತಾಲೂಕ ರಾಯಚೂರು 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ವರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ 
ವೃತ್ತ) ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಪಲ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
= ಪ.ಪಂಗ 
ತಾಲ್ಲೂಕು ಬ್ಯಾಕ್‌ ಪ್ರಕಟಿತ ತ ಪ.ಜಾತಿ ಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಒ 
/ ಬ್ಲಾಕ್‌ ಲಾಗ್‌ ಖಾಲಿ ದೆ ಬ 
ಹೆಸರು | ಹುದ್ದೆಗಳು ಹುದ್ದೆಗಳು 2 ಕೈತಪ್ಪಿದ 601,60 | 603,6 | 605,63 | 455155, | 611 |17 599 642, 644 
ರೋಸ್ಟರ್‌ 9,615, 71 1 63,69,77 
ಬಿಂದುಗಳು | 623, 
627 
ಇತರೆ 2 1 2 
ಗ್ರಾ.ಅ 
ಇ ಅಂಗವಿಕಲ 1 1 1 1 10 
3 0 20 20 ಮಾ.ಸೈ 1 
B ಕಮಾ 
ಯೋ. ನಿ 1 1 
ಒಟ್ಟು 5 2 2 6 1 1 1 2 20 












































*ಪ್ರತಿ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವಂತೆ 1 ನೇ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೭೫೧ 





2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು 
(ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲಿ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 





















































1 ಹಿಂದಿನ ನೇಮಕಾತಿಯ ಅಂತಿಮ ಬಿದು ಲಲ ವಿಷಯ ಸಾಮಾನ್ಯ-ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 38 ತಾಲೂಕ ಸಿಂಧನೂರು 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ವರಿನ ಆರಂಭಿಕ ಮತ್ತು ಅಂತಿಮ ಬಿಂದು ( 100ರ 
ವೃತ್ರ) ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ವರ್ಗೀಕರಣ ಪ.ಪಂಗ 
ಪ.ಜಾತಿ ಇ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ 
ತಾಲ್ಲೂಕು ಬ್ಯಾಕ್‌ ಪ್ರಕಟಿತ ವ 
Joes ಕ್‌ ಇಸಿ ಒಟ್ಟು ಅಲ್ಪ 309,31 | 371 279 345,351, | 361 147,17 | 343,365 172,174,176,178, 
ಐ ರೋಸರ್‌ 
ಹೆಸರು ಚರು ಸಹರಾಖ ದ್ದೆಗಳು ಸ್ವ 5,323,2 355,363, 3 180,182,184,186, ಒಟ್ಟು 
ಬ © ಬಿಂದುಗಳು | 27,333, 369,377 188,190,192,194, 
341 196,198,200,202, 
204,206,208 
ಇತರೆ 3 
ಗ್ರಾಅ 5 
8 ಅಂಗವಿಕಲ 1 1 1 6 14 
p 0 38 38 | ಮಾಸ್ಯೆ 3 
ಕೆ ಕ.ಮಾ 1 1 2 
ಯೋ. ನಿ 1 
ಒಟ್ಟು 6 1 1 6 1 2 19 38 












































*ಪ್ರತಿ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವಂತೆ 1 ನೇ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 








೭೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು 
(ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲಿ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 





1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 


ವಿಷಯ 





ಉರ್ದು. ಸಾಮಾನ್ಯ 





2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 





ತಾಲೂಕ 





ದೇವದುರ್ಗ 





3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ವರಿನ ಆರಂಭಿಕ ಮತ್ತು ಅಂತಿಮ ಬಿಂದು ( 100ರ ವೃತ್ತ) 


ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಐ py 





ತಾಲ್ಲೂಕು 
/ ಬ್ಲಾಕ್‌ 
ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ವರ್ಗೀಕರಣ 


ಪ.ಪಂಗ 
ಡ 


ಪ್ರವರ್ಗ-1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ 





ಕೈತಪ್ಪಿದ 
ಲ 
ರೋಸ್ಟರ್‌ 
ಬಿಂದುಗಳು 





ದೇವದುರ್ಗ 











ಇತರೆ 





ಗಾ.ಅ 
MM 





ಅಂಗವಿಕಲ 





ನ 





ಕ.ಮಾ 





ಯೋ. ನಿ 












































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೭೫೩ 














2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು 
(ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲಿ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 





1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 


ವಿಷಯ 





ಉರ್ದು. ಸಾಮಾನ್ಯ 





2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 





ತಾಲೂಕ 





ಲಿಂಗಸೂಗೂರು 








3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು ( 100ರ ವೃತ್ತ) 


ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಐ ಆ 





ತಾಲ್ಲೂಕು 
/ ಬ್ಲಾಕ್‌ 
ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ವರ್ಗೀಕರಣ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪ.ಪಂಗ 
ಡ 


ಪ್ರವರ್ಗ-1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ 





ಕೈತಪ್ಪಿದ 
ಊ 
ರೋಸ್ಟರ್‌ 
ಬಿಂದುಗಳು 


WW 








ಲಿಂಗಸೂಗೂರು 











ಇತರೆ 





ಗ್ರಾಮೀಣ 
ಸು 
ಅ 





ಅಂಗವಿಕಲ 





ಮಾಜಿ 
ಸೈನಿಕ 





ಕ.ಮಾ.ಅಭ್ಯ 
ರ್ಥಿ 





ಯೋ.ನಿರಾ. 
ಅ 








ಒಟ್ಟು 





0 





1 





1 























*ಪ್ರತಿ ಗುಂಪಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಕ್ರಮವಾಗಿ 1 & 2 ನೇ ಹುದ್ದೆಯನ್ನು ಅಂಧ ಅಭ್ಯರ್ಥಿಗಳಿಗು ಮತ್ತು 3 ನೇ ಹುದ್ದೆಯನ್ನು ಶ್ರವಣ ದೋಷದ ಅಭ್ಯರ್ಥಿಗಳಿಗೆ 4 ನೇ ಹುದ್ದೆಯನ್ನು ಚಲನವಲನ 
ವೈಕಲ್ಯ ವಿರುವ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದೆ. 





೭೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು 
(ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 





1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 


ವಿಷಯ 


ಉರ್ದು. ಸಾಮಾನ್ಯ 





2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 





ತಾಲೂಕ 





ಮಾನವಿ 








3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು 


ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಛ 





ತಾಲ್ಲೂಕು 
/ ಬ್ಲಾಕ್‌ 
ಹೆಸರು 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ವರ್ಗೀಕರಣ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪ್ರವರ್ಗ-1 


2ಎ 


2ಬಿ 


3ಎ 


3ಬಿ 


ಸಾಮಾನ್ಯ 





ಕೈತಪ್ಪಿದ 
ಲ 
ರೋಸ್ಟರ್‌ 
ಬಿಂದುಗಳು 








ಮಾನವಿ 











ಇತರೆ 





ಗ್ರಾಮೀಣ 
ಸ 
ಅ 





ಅಂಗವಿಕಲ 





ಮಾಜಿ 
ಸೈನಿಕ 





ಕ.ಮಾ.ಅಭ್ಯ 
ರ್ಥಿ 





ಯೋ.ನಿರಾ. 
ಅ 








ಒಟ್ಟು 



































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೭೫೫ 





2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿತ ಹುದ್ದೆಗಳ ವರ್ಗೀಕರಣ. ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳು 
(ಸರಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ 10-04-2014ರಲ್ಲ ವಿವರಿಸಿದಂತೆ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ) 































































































ಉಪನಿರ್ದೇಶಕರು ಹಾಗೂ ಆಯ್ಕೆಪ್ರಾಧಿಕಾರಿಗಳು 
ಸಾರ್ವಜನಿಕ ಶಿಕ್ಬಣ ಇಲಾಖೆ , ರಾಯಚೂರು ಜಿಲ್ಲೆ 


1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು ೭ ವಿಷಯ ಉರ್ದು. ಸಾಮಾನ್ಯ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 2 ತಾಲೂಕ ಸಿಂಧನೂರು 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ವರಿನ ಆರಂಭಿಕ ಮತ್ತು ಅಂತಿಮ ಬಿಂದು 
( 100ರ ವೃತ್ತ) ಕೈತಪ್ಪಿದ ರೋಸ್ಟರ್‌ ಬಿಂದುಗಳು 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ವರ್ಗೀಕರಣ ಪ.ಪಂಗ 
ತಾಲ್ಲೂಕು | ಬ್ಯಾಕ್‌ ಪ್ರಕಟಿತ. ತ್ರ ಪಜಾತಿ |" ಪ್ರವರ್ಗ-1 . 2ಎ 2ಬಿ 3ಎ 3ಬಿ ಸಾಮಾನ್ಯ 
! ಬ್ಲಾಕ್‌ ಲಾಗ್‌ ಖಾಲಿ ದೆ ಡ 
ಹೆಸರು | ಹುದ್ದೆಗಳು ಹುದ್ದೆಗಳು ಜೆ ಕೈತಪ್ಪಿದ ಒನ್ನು 
ರಷ್ಟ 0 3 0 0 0 0 0 6 
ಬಿಂದುಗಳು 
ಇತರೆ 1 1 2 
ಗ್ರಾ.ಅ 
೦ಗವಿಕ 
8 ಅ ಲ 
3 0 2 2 ಮಾಸ್ಯೆ 
bk 
pd ಕ.ಮಾ 
ಯೋ. ನಿ 
ಒಟ್ಟು 1 1 ಜೆ 
(ರಾಮಾಂಜನೇಯ) 











ಭಾಗ ೫ 








































































































೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಲಿನ ನೇಮಕಾತಿಗಾಗಿ ಅಧಿಸೂಚಿತ 18 ವಿಷಯ: 
ಹುದ್ದೆಗಳು: ದ ಸಾಮಾನ್ಯ-ಕನ್ನಡ 
ಟ್ರ್ಯಾಕ್‌: . | ಪ್ರಕಟಿತ... ಎನ್ನ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗ್‌ ಖಾಲಿ ಹುದೆ ಜತ 
ಪ್‌ ಷ್‌ ಷ್‌ ಷ್‌ ಜೆ 
ಹುದ್ದೆಗಳು ಹುದ್ದೆಗಳು ಜೆ ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2೩2ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 1 1 5 13 
ಗ್ರಾ.ಅ 1 3 4 
+ ಅಂಗವಿಕಲ 1 1 
ಗ 0 18 18 ಮಾ.ಸೈ 
Ic ಕಮಾ 
ಯೋ. ನಿ 
ಒಟ್ಟು 3 1 1 2 1 1 9 18 
* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಲಿನ ನೇಮಕಾತಿಗಾಗಿ ಅಧಿಸೂಚಿತ ಜಿ ವಿಷಯ: 
ಹುದ್ದೆಗಳು: ದ ಸಾಮಾನ್ಯ-ಕನ್ನಡ 
ಪ್ರಸಕ್ತ ಈ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ 
ಆರಂಬಿಕ ಮತ್ತು ಅಂತಿಮ ಬಿಂದು ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ CE 
ತಾಲೂಕು ಲಾಗ್‌ ಖಾಲಿ ಡೆ ಜ್‌ ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ಈ 
ಇತರೆ 1 1 2 4 
ಗ್ರಾ.ಅ 
ಸ ಅಂಗವಿಕಲ 
ಗ 0 4 4 ಮಾ.ಸೈ 
1 ಕ.ಮಾ 
ಯೋ. ನಿ 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೫೭ 
ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಲಿನ ನೇಮಕಾತಿಗಾಗಿ ಅಧಿಸೂಚಿತ 20 ವಿಷಯ: 
ಹುದ್ದೆಗಳು: ದ ಸಾಮಾನ್ಯ-ಕನ್ನಡ 
ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗ್‌ ಖಾಲಿ | ತ್‌ | ಸ 
ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು | ಗುಂಪುವಾರು | ಪ.ಜಾತಿ | ಪವರ್ಗ | ಪ್ರವರ್ಗ-1 2.ಎ 2ಬಿ 3ಎ 3.ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 2 1 1 1 5 14 
ಗ್ರಾ.ಅ 1 3 4 
B 
ತ ಅಂಗವಿಕಲ 1 1 
¥ ಚ 20 20 ಮಾಸ 1 1 
ಫೆ ಕಮಾ 
ಯೋ. ನಿ 
ಒಟ್ಟು 3 1 1 2 1 1 1 10 20 
* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಲಿನ ನೇಮಕಾತಿಗಾಗಿ ಅಧಿಸೂಚಿತ ಚ ವಿಷಯ: 
ಹುದ್ದೆಗಳು: ದ ಸಾಮಾನ್ಯ-ಕನ್ನಡ 
ಬ್ಯಾಕ್‌ ಪ್ರಕಟಿತ ಟ್ಟ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಲಾಗ್‌ ಖಾಲಿ ಒಟ್ಟು 
ಹುಧೆಗಳು | ಗುಂಪುವಾರು | ಪ.ಜಾತಿ | ಪವರ್ಗ | ಪ್ರವರ್ಗ-1 2೩ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ತಾಲೂಕು | ಹುದ್ದೆಗಳು | ಹುದ್ದೆಗಳು ಈ ಜ್‌ ಆ 
ಇತರೆ 1 1 2 4 
ಗ್ರಾ.ಅ 
§ ಅಂಗವಿಕಲ 
¥ 0 4 4 ಮಾಸ್ಯೆ 
ವಿ ಕಮಾ 
ಯೋ. ನಿ 





















































೭೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 














































































































2014-15 ನೇ ಸಲಿನ ನೇಮಕಾತಿಗಾಗಿ ಅಧಿಸೂಚಿತ 2 ವಿಷಯ: 
ಹುದ್ದೆಗಳು: ಣ್ಣ ಉರ್ದು ಸಾಮಾನ್ಯ 
ಬ್ಯಾಕ್‌ ಪ್ರಕಟಿತ ಟಃ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗು ek ಹುದೆಗಳು ಗುಂಪುವಾರು | ಪ.ಜಾತಿ | ಪವರ್ಗ | ಪ್ರವರ್ಗ-1 2.ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ® ಆ ಕ ಪ 
ಇತರೆ 1 1 p) 
ಗ್ರಾ.ಅ 
§ ಅಂಗವಿಕಲ 
¥ 0 2 2 ಮಾ.ಸೈ 
ಕ.ಮಾ 
ky ಯೋ. ನಿ 
ಒಟ್ಟು 1 1 2 
* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಲಿನ ನೇಮಕಾತಿಗಾಗಿ ಅಧಿಸೂಚಿತ ಚ್ಟ ವಿಷಯ: 
ಹುದ್ದೆಗಳು: ದ ಸಾಮಾನ್ಯ-ಕನ್ನಡ 
ಬ್ಯಾಕ್‌ ಪ್ರಕಟ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗ್‌ ಖಾಲಿ ಹುದೆ ಕ FE RSS Poe ಹ 
ಹುದ್ದೆಗಳು ಹುದ್ದೆಗಳು ಜೆ ಪ.ಜಾ ಪ.ವರ್ಗ | ಪ್ರವರ್ಗ-1 2೩ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 2 1 1 1 5 14 
ಗ್ರಾ.ಅ | 3 4 
ಅಂಗವಿಕಲ 1 1 
| 0 20 20 ಮಾ.ಸೈ 1 1 
ಕಮಾ 
ಯೋ.ನಿ 
ಒಟ್ಟು 3 1 1 2 1 1 1 10 20 












































* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 








































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೫೯ 
ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಲಿನ ನೇಮಕಾತಿಗಾಗಿ ಅಧಿಸೂಚಿತ ಸ ವಿಷಯ: 
ಹುದ್ದೆಗಳು: ದ ಸಾಮಾನ್ಯ-ಕನ್ನಡ 
ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಟು 
ಒ 
ತಾಲೂಕು ಲಾಗ್‌ ಖಾಲಿ ಹುದೆ ಹತ ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2೩ಎ 2೩ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು | 
ಇತರೆ 1 1 p) 4 
ಗ್ರಾ.ಅ 
ಅಂಗವಿಕಲ 
[| ೨ | * | 4 (ಜ್ಯ 
ಕಮಾ 
ಯೋ. ನಿ 
ಒಟ್ಟು 1 1 2 4 
ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಲಿನ ನೇಮಕಾತಿಗಾಗಿ ಅಧಿಸೂಚಿತ 18 ವಿಷಯ: 
ಹುದ್ದೆಗಳು: ದ ಸಾಮಾನ್ಯ-ಕನ್ನಡ 
ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗ್‌ ಖಾಲಿ ಹುದೆ ಸ 
ಪ್‌ ಷ್‌ ಷ್‌ ಷ್‌ ಪ್ರ 
ಹುದ್ದೆಗಳು | ಹುದ್ದೆಗಳು ಚ! ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2ಎ 2ಬಿ 3ಎ 3.ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 2 1 1 5 13 
ಗ್ರಾ.ಅ 1 3 4 
2 ಅಂಗವಿಕಲ 1 
4 0 18 18 ಮಾ.ಸೈ 
F: ಕಮಾ 
ಯೋ. ನಿ 
ಒಟ್ಟು 3 1 1 2 1 1 9 18 












































* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 





೭೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 


































































































2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 4 ವಿಷಯ: ಸಾಮಾನ್ಯ-ಕನ್ನಡ 
ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಬು 
ತಾಲೂಕು ಲಾಗ್‌ ಖಾಲಿ ಬ ೬ ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2.ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ಈ 
ಇತರೆ 1 1 2 4 
ಗ್ರಾ.ಅ 
1] ಅಂಗವಿಕಲ 
4 0 4 4 ಮಾ.ಸೈ 
ದ 
B ಕಮಾ 
ಯೋ. ನಿ 
ಒಟ್ಟು 1 1 2 4 
ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 2 ವಿಷಯ: | ಉರ್ದು ಸಾಮಾನ್ಯ 
ಬ್ಯಾಕ್‌ ಪ್ರಕಟ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗ್‌ ಖಾಲಿ ಹುದೆ ಹೆ 
ಹುದ್ದೆಗಳು ಹುದ್ದೆಗಳು ಚ ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 
ಗ್ರಾ.ಅ 
8 ಅಂಗವಿಕಲ 
4 0 2 2 ಮಾ. 
3 ಸೈ 
B ಕಮಾ 
ಯೋ. ನಿ 
ಒಟ್ಟು 1 1 2 












































* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 

















































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೬೧ 
ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 24 ವಿಷಯ: ಸಾಮಾನ್ಯ-ಕನ್ನಡ 
ಬ್ಯಾಕ್‌ಲಾಗಿ | ಪ್ರಕಟಿತ 1 ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ನ್‌ ಖಾಲಿ ೪ [ಗುಂಪು 
ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು REAR ಪ.ಜಾತಿ | ಪವರ್ಗ | ಪ್ರವರ್ಗ-1 2ಎ 2ಬಿ 3ಎ 3.ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 2 1 1 1 7 16 
ಗ್ರಾ.ಅ 1 1 3 5 
@ ಅಂಗವಿಕಲ 1 1 2 
0 24 24 |ಮಾಸ್ಯೆ 1 1 
ನ ಕಮಾ 
ಯೋ. ನಿ 
ಒಟ್ಟು 4 1 1 3 1 1 1 12 24 
* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 6 ವಿಷಯ: | ಸಾಮಾನ್ಯ-ಕನ್ನಡ 
ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ 
ಷ್ಟ ಒಟ್ಟು ಗುಂಪು 
ತಾಲೂಕು ಲಾಗ್‌ ಖಾಲಿ | ಪ.ಜಾತಿ | ಪವರ್ಗ | ಪ್ರವರ್ಗ-1 2.ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದೆಗಳು | ವಾರು ಹ | 
ಹುದ್ದೆಗಳು | ಹುದ್ದೆಗಳು 
ಇತರೆ 1 1 1 2 5 
ಗ್ರಾಅ 1 1 
8 ಅಂಗವಿಕಲ 
0 6 6 ಮಾ.ಸೈ 
ಆ. ಕಮಾ 
ಯೋ. ನಿ 

















ಒಟ್ಟು 






































೭೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 











































































































ವಿಷಯ: 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 18 ಣ್ಣ ಆಂಧ್ರ ಭಾಷೆ 
ಚ್ಯಾ. ಪ್ರಕಟಿತ | ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗ್‌ ಖಾಲಿ ಜಿ ಪ 
ಪ್‌ ಷ್‌ ಷ್‌ ಷ್‌ ಸ್ರ 
ಹುದ್ದೆಗಳು | ಹುದ್ದೆಗಳು ಜಿ! ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 2 1 1 5 13 
ಗ್ರಾ.ಅ 1 3 4 
ಸ ಅಂಗವಿಕಲ 1 1 
g 0 18 18 [ಮಾಸ್ಯೆ 
& ಕಮಾ 
ಯೋ. ನಿ 
ಒಟ್ಟು 3 1 1 2 1 1 9 18 
* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ 4 ವಿಷಯ: 
ಹುದ್ದೆಗಳು: ದ 
ಲ 
ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಟು 
ಒ 
ತಾಲೂಕು ಲಾಗ್‌ ಖಾಲಿ ಹುದೆ ನ ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2೩2ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು © 
ಇತರೆ 1 1 2 4 
ಗ್ರಾ.ಅ 
ತ ಅಂಗವಿಕಲ 
Kk 
g 0 4 4 |ಮಾಸ್ಯೆ 
1 ಕ.ಮಾ 
ಯೋ. ನಿ 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೬೩ 
ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 21 ವಿಷಯ: ಆಂಗ್ರ ಭಾಷೆ 
ಟಾಕ್‌ | ಸತ: | ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗ್‌ ಖಾಲಿ ಹುದೆ ಹ 
ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2ಎ 2ಬಿ 3ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು § ಖು: ೪ ಜೆ 
ಇತರೆ 2 1 1 2 1 1 1 5 14 
ಗ್ರಾ.ಅ 1 1 3 5 
§ ಅಂಗವಿಕಲ 1 1 
¥ 0 21 21 ಮಾ.ಸೈ 1 1 
ಎ ಕಮಾ 
ಯೋ. ನಿ 
ಒಟ್ಟು 3 1 1 3 1 1 1 10 21 
* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 5 ವಿಷಯ: ಆಂಗ್ಲ ಭಾಷೆ 
ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಒಟು 
ತಾಲೂಕು ಲಾಗ್‌ ಖಾಲಿ ಹುದೆ ಜತ ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2೩2ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು | 
ಇತರೆ 1 1 1 2 5 
ಗ್ರಾ.ಅ 
§ ಅಂಗವಿಕಲ 
0 5 5 |ಮಾಸ್ಯೆ 
೫ ಕಮಾ 
ಲು 
ಯೋ. ನಿ 





















































೭೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 











































































































2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 20 ವಿಷಯ: | ಆಂಧ್ರ ಭಾಷೆ 
ಚ್ಯಾ ಗಾ | ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗ್‌ ಖಾಲಿ ಹುದೆ ಹ 
ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2ಎ 2ಬಿ 3ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ಮು ಖು: ೪ ವ 
ಇತರೆ 2 1 1 2 1 1 1 5 14 
ಗ್ರಾ.ಅ 1 3 4 
ಅಂಗವಿಕಲ 1 1 
| 0 20 20 ಮಾ.ಸೈ 1 1 
ಕಮಾ 
ಯೋ. ನಿ 
ಒಟ್ಟು 3 1 1 2 1 1 1 10 20 
* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 4 ವಿಷಯ: 
ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಹ್‌ 
ತಾಲೂಕು ಲಾಗ್‌ ಖಾಲಿ ಜಾ ಸ್ಟ ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2೩ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ೦ 
ಇತರೆ 1 1 2 4 
ಗ್ರಾ.ಅ 
ಅಂಗವಿಕಲ 
0 4 4 ಮಾ.ಸೈ 
ಕ.ಮಾ 
ಯೋ. ನಿ 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೬೫ 
ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 20 ವಿಷಯ: | ಆಂಧ್ರ ಭಾಷೆ 
ಆಟ ಇಳಿತ 1೪ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ತಾಲೂಕು ಲಾಗ್‌ ಖಾಲಿ ಹುದೆ ಕತ 
ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2ಎ 2.ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ಅ ್ರ ವ 
ಇತರೆ 1 1 2 1 1 1 5 14 
ಗ್ರಾ.ಅ 3 4 
8 ಅಂಗವಿಕಲ 1 1 
3 0 20 20 |ಮಾಸ್ಯೆ | ) 
§ ಕಮಾ 
ಯೋ.ನಿ 
ಒಟ್ಟು 3 1 1 2 1 1 1 10 20 
* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಕೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 4 ವಿಷಯ: ಆಂಗ್ಲ ಭಾಷೆ 
ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಚ 
ತಾಲೂಕು ಲಾಗ್‌ ಖಾಲಿ ಹುದೆ ೬ ಗುಂಪುವಾರು | ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ೦ 
ಇತರೆ 1 1 2 4 
ಗ್ರಾ.ಅ 
8 ಅಂಗವಿಕಲ 
3 0 4 4 ಮಾ.ಸೈ 
B ಕಮಾ 
ಯೋ. ನಿ 





















































೭೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಉನ್ನತೀಕರಿಸಿದ (6ರಿಂದ8)ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದಕ್ಕೆ (ಶೇ% 80)ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
























































































































































2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 25 ವಿಷಯ: | ಆಂಧ್ರ ಭಾಷೆ 
ಬ್ಯಾಕ್‌ ಪ್ರಕಟಿತ ಎ ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಸಾಕು ಎದ ಖಾಲಿ | ಹುದೆಗಳು | ಗುಂಪು ಜ್‌ ತೆ ಈ 
ಹುದ್ದೆಗಳು ಹುದ್ದೆಗಳು ಗ ಕಿ ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2೩2ಎ 2.ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 1 1 1 7 16 
ಗ್ರಾ.ಅ 1 1 3 5 
§ ಅಂಗವಿಕಲ 1 1 1 3 
0 25 25 ಮಾಸ್ಯೆ 1 1 
a ಕಮಾ 
ಯೋ.ನಿ 
ಒಟ್ಟು 4 1 1 4 1 1 1 12 25 
* ಸಾಮಾನ್ಯ ಹುದ್ದೆಯಲ್ಲಿನ ಅಂಗವಿಕಲ ಅಭ್ಯರ್ಥಿಯ ಮೀಸಲಾತಿಯಲ್ಲಿ ಇರುವ ಹುದ್ದೆಯನ್ನು ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ಉನ್ನತೀಕರಿಸಿದ (6 ರಿಂದ 8) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಉಳಿದ ಮೂಲ ವೃಂದಕ್ಷೆ (ಶೇ% 20) ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗಿಕರಣಗಳ ವಿವರ 
2014-15 ನೇ ಸಾಲಿನ ನೇಮಕಾತಿಗಾಗಿ ಅಧಿಸೂಚಿತ ಹುದ್ದೆಗಳು: 6 ವಿಷಯ: | ಆಂಧ್ರ ಭಾಷೆ 
ಪ್ರವರ್ಗವಾರು ಮೀಸಲಾತಿಗಳ ವರ್ಗೀಕರಣ 
ಬ್ಯಾಕ್‌ | ಪ್ರಟಿತ ಬ್ರ ಗುಂಪು 
ತಾಲೂಕು ಲಾಗ್‌ ಖಾಲಿ ಹುದೆ ದೇ ಟು. (ವಾರ್‌ ಪ.ಜಾತಿ | ಪ.ವರ್ಗ | ಪ್ರವರ್ಗ-1 2೩2ಎ 2ಬಿ 3.ಎ 3.ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು 
ಇತರೆ 1 1 1 2 5 
ಗ್ರಾ.ಅ 1 1 
B ಅಂಗವಿಕಲ 
0 6 6 ಮಾಸ್ಯೆ 
0. ಕಮಾ 
ಯೋ.ನಿ 
ಒಟ್ಟು 1 1 1 3 6 
ರಾಮಾಂಜನೇಯ 
೧೧-76 ಉಪನಿರ್ದೇಶಕರು ಹಾಗೂ ಆಯ್ಕೆಪ್ರಾಧಿಕಾರಿಗಳು 
50-50 ಸಾರ್ವಜನಿಕ ಶಿಕ್ಬಣ ಇಲಾಖೆ , ರಾಯಚೂರು ಜಿಲ್ಲೆ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಶಿ 


ಸಾರ್ವಜನಿಕ ಶಿಕ್ಷಣ ಇಲಾಖ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ರಾಮನಗರ ಜಿಲ್ಲೆ ರಾಮನಗರ 


ಮೇಮಕಾತಿ ಅಧಿಸೂಚನೆ 
ಸಂಖ್ಯೆ:ಸಿ3[11ಪ್ರಾಶಾ.ಶಿ:ನೇಮಕ:107/2014-15, ದಿನಾಂಕ:23ನೇ ಮಾರ್ಚಿ 2015 





ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 

ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 

ದಿನಾಂಕ:09.08.2001. 

2] ಸರ್ಕಾರಿ ಆದೇಶ 
3] ಸರ್ಕಾರಿ ಆದೇಶ 
4] ಸರ್ಕಾರಿ ಆದೇಶ 


ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 

ಸ 

ಸ 

5] ಸರ್ಕಾರಿ ಆದೇಶ ಸ 
ಸ 

ಸಂ: 


:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
:ಇಡಿ:238:ಪಿಬಐ:2012, ದಿನಾಂಕ:21.01.2013. 
ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
೦ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012, ದಿನಾಂಕ:07.08.2012 
೦ ಸಿಆಸುಇ: 43: ಹೆಚ್‌ಕೆನಿ 2013,ದಿನಾಂಕ:29.01.2014 
0೦: ಸಿಆಸುಇ 33 ಹೈಕಉ 2014 ದಿನಾಂಕ: 10.04.2014 
:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 


61 ಸರ್ಕಾರಿ ಆದೇಶ 
7] ಸರ್ಕಾರಿ ಆದೇಶ 
8] ಸರ್ಕಾರಿ ಆದೇಶ 
9] ಸರ್ಕಾರಿ ಆದೇಶ 
10] ಸರ್ಕಾರಿ ಆದೇಶ 
11] ಸರ್ಕಾರಿ ಆದೇಶ 


0 
0 
0 
0 
9 


ಷಾ 
ಣು 
ಸ್ರ 
ಣು 
ಸ 
ಣು 
ಸ 
ಣು 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾಡೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಶತಾ ಪರೀಕ್ಷೆ (ಟಿ.ಇ.ಟಿ)ಯಲ್ಲಿ ಅರ್ಹಕತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 











ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 


ಸಂಯುಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಡಾಯವಾಗಿ ಹಾಜರಾಗಬೇಕು. ಸಂಯುಕ ಸ್ಪರ್ಧಾತ್ಮಕ ಪರೀಕೌಗೆ ಹಾಜರಾದ 
೦ ಟ್ಟ ಡಿ ಹ ಟ್ಟ eX 





೭೬೮ ಭಾಗ ೫ 


ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ, ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭರ್ಥಿಗಳು 


“ಣ್‌ 


ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ” ಪ್ರತ್ಯೇಕವಾಗಿ ನೀಡಲಾಗಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೬ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕಿ 
[ಸಾಮಾನ್ಯ] ಹುದ್ದೆಗಳಿಗೆ: 


ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಬಕರ ಅರ್ಹತಾ ಪರೀಕ್ಲೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


6 


ಥವಾ 


೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ಸೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಶಶಿಕ್ಷಕ/ಶಿಕ್ಷಕಿ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೭ಧಿ 





ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌ -2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 

ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 

ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 


೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 


ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 
ಮತು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಸಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಷಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 























ಸೂಚನ್‌: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 


ಟೆಪ್ಟಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಟಿಇಟಿ ಪರೀಕ್ಸೆಯ ಪೇಪರ್‌-1 ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೭೩ 





ಬಿ) 


ಟ.ಇಟ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಆಟಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಅವಂಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಸಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಡ ಅಂಕಗಳ 35% ಹಾಗೂ ಟಿ.ಇಟ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (೪0100 ವರಿ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಪಾಾಸುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06,  ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ., ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


೭೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ! ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: [Le] 


01. 


02. 


03. 


ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1. ಸರ್ಕಾರದ 

ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ನಮೂನೆ-ಇ ([ನಿಯಮ-3.ಎ(2)(3)1.. ಸರ್ಕಾರದ 

ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 

ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 

ಅಭರ್ಥಿಗಳು. ದಿನಾಂಕ:13.02.2003 


ಬು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌| ರೂಲ್ಸ್‌ 1977ರ 


ಸೈನಿಕರಿಗೆ 10 ನಿಯಮ-9[1]ರನ್ವಯ ಹಾಗೂ ಸರ್ಕಾರದ ಆದೇಶ 


ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 


ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 





ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








[ON 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೭೫ 
06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 





ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 











12) ಮಾಜಿ ಸೈನಿಕ ಅಭ್ಯರ್ಥಿಗಳು: 


"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 


ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. 


02. 


03. 


ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕೆ. 
$೨ 


ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 


ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ : 


[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 


ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 

ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 


ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ 


ಕ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 








ಶಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
13 ? ಅಂಗವಿಕಲ ಅಭ್ಯರ್ಥಿಗಳು: 
ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 


ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಸಂ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಚಿ Lepros Hearin Locomotors ತ Mentall 
Blind BOW sll ಯ ಚ್‌ Disability 151/31 ಜಟ 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant Grade-ll, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 














Posts. 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಕಕ್ಷ 





* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision ್ಷ 

10*_20* 3/60 to Nil 75% 
Category 111 3/60 to 1/60 ಮ Of vision F:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ft to Nil or 
HU Field Of vision 10* A 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 


ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


[oN 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 


ಇ AD 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 


ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 


ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೭೯ 





ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಬ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


4 
| 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನ್‌ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 
. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 


೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 

ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕ್‌ಳಗಿನಂತಿದೆ.(1-5ನೇ ತರಗತಿ) 






































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 








ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 
































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04.  ಮೌಲ್ಯಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 








ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೮೧ 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01. | ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಬಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
22} ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು : !(ಎನ್‌.ಸಿ.ಟಿ.ಇ., ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 


ಕ್ರಮದಂತೆ? 
ಆ 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
63. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


LC 


S488 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 
07. 


08. 


09. 


10. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೂನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲೆ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಸ್‌ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 


೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

11. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಪಣ ಇಲಾಖೆ, ರಾಮನಗರ ಜಿಲ್ಲೆ ರಾಮನಗರ 



































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೮೩ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಮನಗರ ಜಿಲ್ಲೆ. 
ರಾಮನಗರ ಜಿಲ್ಲಾ ವ್ಯಾಪ್ತಿಯ 1-5 ನೇ ತರಗತಿಯ ಶಿಕ್ಷಕರ ಖಾಲಿ ಹುದ್ದೆಗಳ ನೇಮಕಾತಿ ವರ್ಗೀಕರಣ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ವರ್ಗೀಕರಣ BE ಘ್‌ 
ಹೆಸರು ಹುದೆಗಳು | ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 2 5 9 
2 | ಗ್ರಾಮೀಣ ಅ 1 1 3 5 
3 | ಅಂಗವಿಕಲ 1 1 
ಚನ್ನಪಟ್ಟಣ | ಇಲ್ಲ 17 17 
4 | ಮಾಜಿ ಸೈನಿಕ 1 1 2 
5 ಕ.ಮಾ.ಅಭ್ಯರ್ಥಿ 
6 | ಯೋ. ನಿರಾ. ಅ 
ಒಟ್ಟು] 3 1 3 1 9 17 
01 ಸಾಮಾನ್ಯ ಅಂಗವಿಕಲ ಹುದ್ದೆಯನ್ನು ಚಲನ-ವಲನ ವೈಕಲ್ಯ ಆರುವ ಅಂಗವಿಕಲರಿಗೆ ಮೀಸಲಿರಿಸಿದೆ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ೩3 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ [ತ ವರ್ಗೀಕರಣ ಥಾ ನ್‌್‌ ಮ 
ಹೆಸರು ಹುದೆಗಳು | ಹುದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ ತಿಬಿ ಸಾಮಾನ್ಯ | ಒಟ್ಟು 
ಇತರೆ 3 1 3 1 1 8 17 
ಗ್ರಾಮೀಣ ಅ 1 1 4 6 
ಕನಕಪುರ ಇಲ್ಲ 32 32 ಅಂಗವಿಕಲ 1 1 1 3 
ಮಾಜಿ ಸೈನಿಕ 2 2 
ಕ.ಮಾ.ಅಭ್ಯರ್ಥಿ 1 1 
ಯೋ. ನಿರಾ. ಅ 1 1 1 3 
ಒಟ್ಟು 5 2 5 2 1 1 16 32 
































01 ಎಸ್‌ ಸಿ ಮತ್ತು 2ಎ ಅಂಗವಿಕಲ ಹುದ್ದೆಯನ್ನು ಚಲನ-ವಲನ ವೈಕಲ್ಯ ಅರುವ ಅಂಗವಿಕಲರಿಗೆ ಮೀಸಲಿರಿಸಿದೆ. ಹಾಗೂ 01 ಸಾಮಾನ್ಯ ಅಂಗವಿಕಲ ಹುದ್ದೆಯನ್ನು ದೃಷ್ಠಿ ಮಾಂದ್ಯತೆ ಆರುವ ಅಂಗವಿಲಕರಿಗೆ 


ಮೀಸಲಿರಿಸಿದೆ 























































































































೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ 
ತಾ ವಾ್‌ ಜಾಲಿ Be ವ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು ದಿ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 ಇತರೆ 1 2 8 
2 ಗ್ರಮೇಣ ಅ I I I [ 
3 ಅಂಗವಿಕಲ 1 1 1 3 
ಮಾಗಡಿ 19 19 
ಇಲ್ಲ 7 7 7 
5 ಕ.ಮಾ.ಅಭ್ಯರ್ಥಿ 
6 ಯೋ. ನಿರಾ. ಅ 1 1 
ಒಟ್ಟು 2 1 1 3 1 1 1 9 19 
01 ಪ್ರವರ್ಗ-01, 2ಬಿ, ಮತ್ತು 3ಬಿ ಅಂಗವಿಕಲ ಹುದ್ದೆಯನ್ನು ದೃಷ್ಠಿ ಮಾಂದ್ಯತೆ ಇರುವ ಅಂಗವಿಲಕರಿಗೆ ಮೀಸಲಿರಿಸಿದೆ 
pe] 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಇ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
1 ಇತರೆ 2 2 5 9 
2 ಗ್ರಾಮೀಣ ಅ 1 1 1 1 1 5 
3 ಅಂಗವಿಕಲ 1 1 2 
ರಾಮನಗರ ಇಲ್ಲ 19 19 
4 ಮಾಜಿ ಸೈನಿಕ 1 1 
5 ಕ.ಮಾ.ಅಭ್ಯರ್ಥಿ 1 1 
6 ಯೋ. ನಿರಾ. ಅ 1 1 
ಒಟ್ಟು 3 1 1 3 1 1 9 19 



































01 ಪ್ರವರ್ಗ-01 ಮತ್ತು 3ಬಿ ಅಂಗವಿಕಲ ಹುದ್ದೆಯನ್ನು ದೃಷ್ಠಿ ಮಾಂದ್ಯತೆ ಇರುವ ಅಂಗವಿಲಕರಿಗೆ ಮೀಸಲಿರಿಸಿದೆ 





























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೮೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಮನಗರ ಜಿಲ್ಲೆ. 
ರಾಮನಗರ ಜಿಲ್ಲಾ ವ್ಯಾಪ್ತಿಯ 1-5 ನೇ ತರಗತಿಯ ಶಿಕ್ಷಕರ ಖಾಲಿ ಹುದ್ದೆಗಳ ನೇಮಕಾತಿ ವರ್ಗೀಕರಣ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ es ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಬ ವರ್ಗೀಕರಣ ಪವರ್ಗ- ಸಾಮಾ 
ಬ ಹುದೆಗಳು ಹ ಹಪ ಈ 
1 ಇತರೆ 1 1 2 
2 ಗ್ರಾಮೀಣ ಅ 1 1 
3 ಅಂಗವಿಕಲ 
ಕ್‌ 
ಕನಕಪುರ ಇಲ್ಲ 3 3 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
ಯೋ. ನಿರಾ. 
6 ಅ 
ಒಟ್ಟು| 1 1 1 3 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಬಳು ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1| 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
1 ಇತರೆ 1 1 1 3 
ಶ್ತ ಗ್ರಾಮೀಣ ಅ 1 1 | 
3 ಅಂಗವಿಕಲ 
ಮಾಗಡಿ ಇಲ್ಲ 6 6 
4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ. ನಿರಾ. ಅ 1 1 
ಒಟ್ಟು 1 1 1 3 6 






































೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 








ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಮನಗರ ಜಿಲ್ಲೆ. 
ರಾಮನಗರ ಜಿಲ್ಲಾ ವ್ಯಾಪ್ತಿಯ 6-8 ನೇ ತರಗತಿಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳ ಪದವೀಧರ ಶಿಕ್ಷಕರ ಖಾಲಿ ಹುದ್ದೆಗಳ ನೇಮಕಾತಿ ವರ್ಗೀಕರಣ 





ವಷರ ಸಾಮಾನ್ಯ ನ್ನಡ 





ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 












































































































































ತಾಲೂಕು/ ಬ್ಲಾಕ್‌ ಪಕಟಿತ 
ಬ್ಲಾಕ್‌ ಲಾ ಖಾಲಿ ತ ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ ಶಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 2 1 1 1 3 8 
2 ಗ್ರಾಮೀಣಅಭ್ಯರ್ಥಿ 1 1 
ಚನ್ನಪಟ್ಟಣ | ಇಲ್ಲ 10 10 SY 1 1 
4 | ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 | ಯೋ. ನಿರಾ. ಅ 
ಒಟ್ಟು 2 1 1 1 5 10 
01 ಸಾಮಾನ್ಯ ಅಂಗವಿಕಲ ಹುದ್ದೆಯನ್ನು ದೃಷ್ಠಿ ಮಾಂದ್ಯತೆ ಇರುವ ಅಂಗವಿಲಕರಿಗೆ ಮೀಸಲಿರಿಸಿದೆ 
ತಾಲ್ಲೂಕು/ | ಬ್ಯಾಕ್‌ | ಪ್ರಕಟಿತ ಫ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಮರ ವರ್ಗೀಕರಣ ಷ್‌ ಹ ಹ 
ಹೆಸರು ಹುದ್ದೆಗಳು | ಹುದ್ದೆಗಳು ಬಿ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 ಇತರೆ 2 1 1 2 1 1 5 13 
2 ಗ್ರಾಮೀಣ ಅ 1 3 4 
ಕನಕಪುರ ಇಲ್ಲ 18 18 3 ಅಂಗವಿಕಲ 1 1 
4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ. ನಿರಾ. ಅ 
ಒಟ್ಟು 3 1 1 2 1 1 9 18 





01 ಸಾಮಾನ್ಯ ಅಂಗವಿಕಲ ಹುದ್ದೆಯನ್ನು ದೃಷ್ಠಿ ಮಾಂದ್ಯತೆ ಅರುವ ಅಂಗವಿಲಕರಿಗೆ ಮೀಸಲಿರಿಸಿದೆ 
































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೮೭ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒಟು 
ಬ್ಲಾಕ್‌ ಲಾಗ್‌ ಖಾಲಿ ವರ್ಗೀಕರಣ 
ಹುದ್ದೆಗಳು ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು 
1 ಇತರೆ 1 1 1 1 2 6 
2 ಗ್ರಾಮೀಣ ಅ 1 1 
3 ಅಂಗವಿಕಲ 1 1 
ಮಾಗಡಿ ಇಲ್ಲ 8 8 
4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ. ನಿರಾ. ಅ 
ಒಟ್ಟು 1 1 1 1 4 8 
01 ಸಾಮಾನ್ಯ ಅಂಗವಿಕಲ ಹುದ್ದೆಯನ್ನು ದೃಷ್ಠಿ ಮಾಂದ್ಯತೆ ಅರುವ ಅಂಗವಿಲಕರಿಗೆ ಮೀಸಲಿರಿಸಿದೆ 
ತಾಲೂಕು/ ಬಾಕ್‌ ಪಕಟತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒಟು 
ಬ್ಲಾಕ್‌ ಲಾಗ್‌ ಖಾಲಿ ಜ್‌ ವರ್ಗೀಕರಣ 
| ಹುದ್ದೆಗಳು ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು 
1 ಇತರೆ 1 1 1 2 5 
2 ಗ್ರಾಮೀಣ ಅ 1 1 
3 ಅಂಗವಿಕಲ 
ರಾಮನಗರ ಇಲ್ಲ 6 6 
4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ. ನಿರಾ. ಅ 
ಒಟ್ಟು 1 1 1 3 6 






























































































































































೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಮನಗರ ಜಿಲ್ಲ. 
ರಾಮನಗರ ಜಿಲ್ಲಾ ವ್ಯಾಪ್ತಿಯ 6-8 ನೇ ತರಗತಿಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳ ಪದವೀಧರ ಶಿಕ್ಷಕರ ಖಾಲಿ ಹುದ್ದೆಗಳ ನೇಮಕಾತಿ ವರ್ಗೀಕರಣ 
ವಿಷಯ: ಉರ್ದು ಸಾಮಾನ್ಯ 
ತಾಲ್ಲೂಕು/ ] ಬ್ಯಾಕ್‌ ಪ್ರಕಟಿತ i ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹುದೆಗಳು ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು ಸ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ ತಿಬಿ ಸಾಮಾನ್ಯ | ಒಟ್ಟು 
1 | ಇತರೆ 1 1 2 
2 ಗ್ರಾಮೀಣ 
ಅಭ್ಯರ್ಥಿ 
ಚನ್ನಪಟ್ಟಣ ಇಲ್ಲ 2 2 3 | ಅಂಗವಿಕಲ 
4 | ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 | ಯೋ. ನಿರಾ. ಅ 
ಒಟ್ಟು 1 1 2 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಜೆ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ದ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 1 1 1 3 
2 ಗ್ರಾಮೀಣ ಅ 
3 ಗವಿಕ 
ಮಾಗಡಿ ಇಲ್ಲ 3 3 i: 
4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ. ನಿರಾ. ಅ 
ಒಟ್ಟು 1 1 1 3 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೮೯ 
ತಾಲ್ಲೂಕು/ ಬಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಣಿ ಶ್ರ ಹು 
ಬ್ಲಾಕ್‌ ತ ಕ್ಟ ಖಿ ರುಸ | erg ಅ ಎರ (0000 2ಬಿ 3 3ಬಿ ಮಾನ್ಸ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಶ್ರ! ಹ.ಜಾ ಪ.ಪಂ ಪ್ರ ೯- ಎ ಎ ಸಾ ಒಟ್ಟು 
1 ಇತರೆ 1 1 2 4 
2 ಗ್ರಾಮೀಣ ಅ 
ರಾಮನಗರ ಇಲ್ಲ 4 4 3 ಅಂಗವಿಕಲ 
4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ. ನಿರಾ. ಅ 
ಒಟ್ಟು 1 1 2 4 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಮನಗರ ಜಿಲ್ಲೆ. 
ರಾಮನಗರ ಜಿಲ್ಲಾ ವ್ಯಾಪ್ತಿಯ 6-8 ನೇ ತರಗತಿಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳ ಪದವೀಧರ ಶಿಕ್ಷಕರ ಖಾಲಿ ಹುದ್ದೆಗಳ ನೇಮಕಾತಿ ವರ್ಗೀಕರಣ 
ವಿಷಯ : ಇಂಗ್ಲೀಷ್‌ 
ತಾಲೂಕು/ ಬ್ಲಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ರಾಕ್‌ ಜಾಗ್‌ ಖಾಲಿ ಸ ವರ್ಗೀಕರಣ — 
ಬ ತಹ ಹತ ತಹ Me 
ಹೆಸರು ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ ತಿಎ ತಿಬಿ ಸಾಮಾನ್ಯ | ಒಟ್ಟು 
1 | ಇತರೆ 2 1 1 1 1 3 9 
PR ಪಾ 3 2 2 
ಅಭ್ಯರ್ಥಿ 
ಚನ್ನಪಟ್ಟಣ | ಇಲ್ಲ 12 12 2) SY l i 
4 | ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 | ಯೋ. ನಿರಾ. ಅ 
ಒಟ್ಟು 2 1 1 1 1 6 12 



































01 ಸಾಮಾನ್ಯ ಅಂಗವಿಕಲ ಹುದ್ದೆಯನ್ನು ದೃಷ್ಠಿ ಮಾಂದ್ಯತೆ ಅರುವ ಅಂಗವಿಲಕರಿಗೆ ಮೀಸಲಿರಿಸಿದೆ 





























































































































೭೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ನ ವರ್ಗೀಕರಣ ಹ RE ಇನ ಸ್‌ 
ತಹ ಹುದ್ದೆಗಳು ಹುದ್ದೆಗಳು ಸ ಪ.ಜಾತಿ ಪ.ಪಂ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾ ್ಯ ಒಟ್ಟು 
1 ಇತರೆ 2 1 1 2 1 1 5 13 
2 ಗ್ರಾಮೀಣ ಅ 1 3 4 
3 ಅಂಗವಿಕಲ 1 1 
ಕನಕಪುರ ಇಲ್ಲ 18 18 
4 ಮಾಜಿ ಸೈನಿಕ 
5 ಕ.ಮಾ.ಅಬ್ರರ್ಥಿ 
6 ಯೋ. ನಿರಾ. ಅ 
ಒಟ್ಟು 3 1 1 4) 1 1 9 18 
01 ಸಾಮಾನ್ಯ ಅಂಗವಿಕಲ ಹುದ್ದೆಯನ್ನು ದೃಷ್ಠಿ ಮಾಂದ್ಯತೆ ಇರುವ ಅಂಗವಿಲಕರಿಗೆ ಮೀಸಲಿರಿಸಿದೆ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ವು ವರ್ಗೀಕರಣ ಎ ಇ 1 
ಹೆಸರು ಹುದೆಗಳು | ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ ತಿಬಿ ಸಾಮಾನ್ಯ | ಒಟ್ಟು 
1 ಇತರೆ 2 1 1 1 1 3 
2 ಗ್ರಾಮೀಣ ಅ 2 2 
3 ಅಂಗವಿಕಲ 1 1 
ಮಾಗಡಿ ಇಲ್ಲ 12 12 
4 ಮಾಜಿ ಸೈನಿಕ 
5 ಕ.ಮಾ.ಅಭ್ರರ್ಥಿ 
6 ಯೋ. ನಿರಾ. ಅ 
ಒಟ್ಟು 2 1 1 1 1 6 12 





ಆಪಿ 



















































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೯೧ 
ತಾಲ್ಲೂಕು/ ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಒಟು 
ಬ್ಲಾಕ್‌ ಲಾಗ್‌ ಖಾಲಿ ಆ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು | ಹುಡಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಎ ಎ 
ಇತರೆ 2 1 1 1 3 8 
ಗ್ರಾಮೀಣ ಅ 1 1 
ರಾಮನಗರ ಇಲ 10 10 ಅಂಗವಿಕಲ 1 1 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ. ನಿರಾ. ಅ 
ಒಟ್ಟು 2 1 1 1 5 10 



































01 ಸಾಮಾನ್ಯ ಅಂಗವಿಕಲ ಹುದ್ದೆಯನ್ನು ದೃಷ್ಠಿ ಮಾಂದ್ಯತೆ ಅರುವ ಅಂಗವಿಲಕರಿಗೆ ಮೀಸಲಿರಿಸಿದೆ 


PR-77 
SC-50 


ಆಯ್ಲೆ ಪಾಧಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, ರಾಮನಗರ ಜಿಲ್ಲೆ ರಾಮನಗರ 





೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೀದರ್‌ ಜೆಲ್ಲೆ, ಬೀದರ್‌ 
: ಮೊಮಕಾತಿ ಅಧಿಸೂಜನೆ : 
ಸಂಖ್ಯೆ:- ಆ2/ಪ್ರಾಶಾ.ಶಿ:ನೇಮಕ/71/2014-15 ದಿನಾಂಕ:23ನೇ ಮಾರ್ಚಿ 2015 





ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟಿದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸ 
3] ಸರ್ಕಾರಿ ಆದೇಶ 
4] ಸರ್ಕಾರಿ ಆದೇಶ 
5] ಸರ್ಕಾರಿ ಆದೇಶ 
61 ಸರ್ಕಾರಿ ಆದೇಶ 
7] ಸರ್ಕಾರಿ ಆದೇಶ ಸ 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012, ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 


ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
€:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಸೆ ಮೂಲಕ ಅಂದರೆ 
ದಿ ಕರ್ನಾಟಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾರೂ ಇಅಡಿ:6026:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 


ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಪ್ಹತೆಗಳಿಸಿ 


ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 


ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 





ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. ಹಾಗೂ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದ ಹಾಗೂ ಮೂಲ 
ವೃಂದ ಮೀಸಲಾತಿಯಲ್ಲಿನ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


02] ಆಯ್ಕೆಗೆ ಅರ್ಹತೆ: 


ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 


ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೯೩ 
ಹೊಂದಿರಬೇಕು. ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ ಜಿಲ್ಲಾ ಮಟ್ಟದ 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಷಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ. ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ | ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 |ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 





೭೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ಲ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 

ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 

* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -/13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೈೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೯೫ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ಸೇ ತರಗತಿಯಲ್ಲಿನ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನಶ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತು 


£೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಟಕರ ಅರ್ಹತಾ ಪರೀಕ್ಸೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಮತು 


ಂ 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಆಂಗ್ಲ ಭಾಷೆ) ಹುದ್ದೆಗಳಿಗೆ: 


01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಬಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೯೭ 





ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 


pe) 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters 1 Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science 1 English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ)] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ್‌: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಟಿಇಟಿ ಪರೀಕ್ಸೆಯ ಪೇಪರ್‌-1 ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


೭೯೮ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಬಿ] 


ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಆಟಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಸಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15_% + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಡಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (cies ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ pS 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ., ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 


ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಲಿ 
೧ 
ರಿಷ್ಕ ೪ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೭೯೯ 





* ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 
*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-ಇ [ನಿಯಮ-3.ಎ(2)(3)], ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಬ್ಯ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 


ಟು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


04. ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದ 6 : ಸರ್ಕಾರದಆದೇಶಸಂಖ್ಯೆ:ಸಿಆಸುಇ43:ಹೆಚ್‌ಕೆಸಿ 2013: 
ಜಿಲ್ಲೆಗಳ ನೇಮಕಾತಿಯಲ್ಲಿ ಮೀಸಲಾತಿ ದಿನಾಂಕ:29.01.2014ರಲ್ಲಿನಿಗಧಿಪಡಿಸಿದ ನಮೂನೆಗಳಲ್ಲಿ 
ಪಡೆಯ ಬಯಸುವ ಅಭ್ಯರ್ಥಿಗಳು. ಅರ್ಜಿಸಲ್ಲಿಸಲು ನಿಗಧಿಪಡಿಸಿದ ದಿನಾಂಕಗೊಳಗೆ 


ಸಕ್ಷಮ ಪ್ರಾಧಿಕಾರದಿಂದ ಪಡೆದುಕೊಂಡಿರಬೇಕು 
1ಆ) ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

















೮೦೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 











06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 
ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12] ಮಾಜಿ ಸೈನಿಕ ಅಭ್ಯರ್ಥಿಗಳು: 


"ಮಾಜಿ ಸೈನಿಕರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟಿದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಬ್ಪಟ್ಟಿ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿ. ಗಳ ಸುಂದ ಸದಸ್ಯ ರಂದ ನೇಮಕಾತಿ ಮೂಲಕ. ತುಂಬಲಾಗುತ್ತದೆ. 
ಮಾಜಿ ಸ್ಫೆನಿಕರ ಗುಂಪಿನಲ್ಲಿ 'ಕಳಕಂಡವರು ಆಯ್ಕೆಗೆ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದ ಶ್ರ ಶ್ರೇಣಿಯಲ್ಲಿ !/ಯೊಧ ಅಥವಾ ಅಯೋಧನಾಗಿ) ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕೆ. 
Pe 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಸವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತೆಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಹಟ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಾತಹವರಿನೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರ ವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


ಶೆ 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ 7 ಮತ್ತು "ಕುಟುಂಬದ ಸದಸ್ಯ ? ಎಂಬ ಪದಗಳ ಅರ್ಥವು 


ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೦೧ 





13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಬಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಕ A Lepros Hearin Locomotors 4 Mentall 
Blind Low yisiot Cured Disability 6101/11] 1 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 


2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 

a) reduction of fields less than 50 degrees 

b) Heminaopia with macular involvement 

0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ೆ 

10*_20* 3/60 to Nil 75% 
Category 111 3/60 to 1/60 ಸ Of vision F:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 118 (0 Nil or 
ಇ Field Of vision 10* ಹ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೦೩ 





15 7? ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ್‌ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು 1 ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಸೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 


ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 


೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಸೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 





19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 
ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಸೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 


ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಟೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 


ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 


ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 


ದಿ:23-05-2015 ಮಧ್ಯಾಕ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೦೫ 





ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 
































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





22 1] ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು.ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 


ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 


(El 


ತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


8 


ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 


ಪರಿಗಣಿಸಲಾಗುವುದಿಲ್ಲ. 


ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 


ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 


ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 
ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲೆ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 


ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 


ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೦೭ 





09. 


10. 


11. 


12. 


13. 


14. 


15. 


16. 


17. 


ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 


ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 


ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 


ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಬೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 


ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 


ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 


ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 


೮೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





16. 


19. 


20. 


ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 


ಪ್ರಾಥಮಿಕ ಶಾಲಾ ಶಿಕ್ಬಕರ ನೇಮಕಾತಿಗೆ ನಡೆಸಲಾಗುವ ಸ್ಮರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪ್ಯೂಟರ್‌ ಜ್ಞಾನವನ್ನು 
ಘಫಂಡಮೆಂಟಿಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಪವರ್‌ ಪಾಯಿಂಟ್‌ ಬಗ್ಗೆ 


ಹೊಂದಿರತಕ್ಕದ್ದು. 
೦ಎ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 43 ಹೆಚ್‌ಕೆನಿ 2013 ದಿನಾಂಕ: 29/01/2014 ರನ್ವಯ 
ರಚಿಸಲಾಗಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ)(ಸ್ಥಳಿಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 2013 ರನ್ವಯ 
ವೃಂದ ನಿರ್ವಹಣಾ ಪ್ರಾಧಿಕಾರ ವ್ಯಾಪ್ತಿಗೆ ಸೇರಿದ ಹುದ್ದೆಗಳನ್ನು ಮೂಲ ವೃಂದದಿಂದ ಪ್ರಾದೇಶಿಕ ಸ್ಥಳಿಯ 
ವೃಂದವನ್ನು ರಚಿಸಿ ಸಮೂಹ ಸಿ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು ಹುದ್ದೆಗಳನ್ನು ಸ್ಥಳಿಯ ಅಭ್ಯರ್ಥಿಗಳಿಗೆ 


ಹಾಗೂ ಉಳಿದ ಮೂಲ ವೃಂದಕ್ಕೆ ಶೇಕಡಾ 20% ರಷ್ಟು ಹುದ್ದೆಗಳನ್ನು ನೀಡುವ ಅವಕಾಶ ಕಲ್ಪಿಸಲಾಗಿದೆ. 


ಅದರಂತೆ ಸಮೂಹ ಸಿ ವೃಂದಕ್ಕೆ ಸೇರಿದ 1 ರಿಂದ 5ನೇ ತರಗತಿಯ ಹಾಗೂ 6 ರಿಂದ 8ನೇ ತರಗತಿಯ 
ಸರ್ಕಾರಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರ ವೃಂದದ ನಿರ್ವಹಣಾ ಪ್ರಾದಿಕಾರ/ನೇಮಕಾತಿ ಪ್ರಾಧಿಕಾರವಾದ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಸೇತ್ರ ಶಿಕೃಣಾಧಿಕಾರಿಗಳಿಂದ ಆಯಾ ತಾಲ್ಲೂಕುಗಳಲ್ಲಿ ಮಂಜೂರಾಗಿರುವ ವಿವಿಧ 
ವಿಷಯ ಹಾಗೂ ಮಾಧ್ಯಮದ 1 ರಿಂದ 5ನೇ ತರಗತಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಬಕರ ಹುದ್ದೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶಿಕ್ಸಕರಿಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ಕೆಪಿ 2014 
ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಎರಡು 
ಪ್ರತ್ಯೇಕ ವೃಂದಗಳಲ್ಲಿ ಬಿಟ್ಟು ಹೋದ ರೋಸ್ಟರ್‌ ಬಿಂದುಗಳಲ್ಲಿನ ಹುದ್ದೆಗಳನ್ನು ಪ್ರಕಟಿಸಿ ರೋಸ್ಟರ್‌ನಲ್ಲಿ 
ಆಗಿರುವ ಅಸಮಾನತೆಯನ್ನು ಸರಿದೂಗಿಸುವ ಕ್ರಮ ಅನುಸರಿಸಲಾಗಿದೆ. ಹಾಗೂ 6 ರಿಂದ 8ನೇ ತರಗತಿಗಾಗಿ 
ಹೊಸದಾಗಿ ಸೃಜಿಸಲಾದ ಪದವೀಧರ ಪ್ರಾಥಮಿಕ ಶಾಲಾ ಸಹಶಿಕ್ಟಕರ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು 
ಸ್ಥಳಿಯ ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಶೇಕಡಾ 20% ರಷ್ಟು ಹುದ್ದೆಗಳು ಪ್ರಾರಂಭಿಕ ರೋಷ್ಟರ್‌ ಬಿಂದುವಿನಿಂದ 


“ಣ್‌ 
ಮುಕ್ತ ಸ್ಪರ್ಧೆಗಾಗಿ ನಿಯಮಾನುಸಾರ ವರ್ಗೀಕರಿಸಲಾಗಿದೆ. 
ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ 
ಹೆಚ್ಚಿನ ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಬೀದರ್‌ ಇವರ 


ಕಛೇರಿಯನ್ನು ಸಂಪರ್ಕಿಸಬಹುದು. 


ಡಾ: ಚಂದ್ರೇಗೌಡ.ಎನ್‌ 
.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, ಬೀದರ್‌ ಜೆಲ್ಲೆ, ಬೀದರ್‌ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೦೯ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೀದರ. 
2014-15ನೇ ಸಾಲಿನ ಪ್ರಾಥಮಿಕ ಶಾಲಾ ಶಿಕ್ಷಕರ (1 ರಿಂದ 5ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿಸಲಾದ ಹುದ್ದೆಗಳ ವರ್ಗಿಕರಣ. 
ವಿಷಯ-ಕನ್ನಡ ಉಳಿದ ಮೂಲ ವೃಂದ 20% 


ಒಟ್ಟು ಪ್ರಕಟಿತ ಹುದ್ದೆಗಳು -20 





ತಾಲೂಕಾ 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಗುಂಪುವಾರು 


ಪ.ಜಾತಿ 


eu 
ಕಿ 


ಪ್ರವರ್ಗ- 
ಇ 


2ಬಿ 


3ಎ 


3ಬಿ 


ಸಾಮಾನ್ಯ 





9,27,15,33,23 


5,31, 


25 


16,22,24,30,6,12,18,26,32,8,20,28, 





ಔರಾದ 








20 





20 


ಇತರೆ 


2 


4 





ಗ್ರಾ.ಅ 


2 





ಅಂಗವಿಕಲ 


1 





ಮಾ.ಸೈ 





ಕ.ಮಾ 


5 
1 
1 
1 





ಯೋನಿ 








ಬನ್ನು 





























12 





20 





ಅಂಗವಿಕಲ ಗುಂಪಿನ ಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


ವಿಷಯ- ಮರಾಠಿ ಸಾಮಾನ್ಯ ಮೂಲ ವೃಂದ (20%) 


ಒಟ್ಟು ಪ್ರಕಟಿತ ಹುದ್ದೆಗಳು -5 





ತಾಲೂಕಾ 


ಬ್ಯಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಗುಂಪುವಾರು 


ಪ.ಜಾತಿ 


ಪ.ಪ 


0 


ಪ್ರವರ್ಗ- 
1 


2ಬಿ 


3ಎ 


3ಬಿ 


ಸಾಮಾನ್ಯ 


ಒಟ್ಟು 





1 


3 


5 


4,6 





ಔರಾದ 











ಇತರೆ 


1 


1 


1 


1 





ಗಾ.ಅ 


ಯ 


1 





ಅಂಗವಿಕಲ 





ಮಾ.ಸೈ 





ಕ.ಮಾ 





ಯೋನಿ 






































೫ ©] ©] S| OO rm] A 











೮೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಒಟ್ಟು ಪ್ರಕಟಿತ ಹುದ್ದೆಗಳು -5 


ವಿಷಯ- ಉರ್ದು ಸಾಮಾನ್ಯ ಸ್ಥಳಿಯ ವೃಂದ (80%) 




















































































































ಪ್ರವರ್ಗ” 
ಬ್ರಾಕ್‌ ಟಾ | ಟ್ಟೆ ಪ.ಜಾತಿ | ಪಪಂ | ಅ 2ಎ |2ಬಿ.3ಎ |3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ | ಲಾಗ್‌ ಖಾಲಿ ಹ ಎ ಗುಂಪುವಾರು 1 
ಹುದ್ದೆಗಳು ಹುದ್ದೆಗಳು 19 3 6, 8 
ಇತರೆ 2 1 3 
ಗ್ರಾ.ಅ 1 1 
B ಅಂಗವಿಕಲ 1 1 
| 0 5 5 
ಮಾ.ಸೈ 0 
ಕಮಾ 0 
ಯೋನಿ 0 
ಒಟ್ಟು 2 1 0 0 0 0 0 2 5 
ಅಂಗವಿಕಲ ಗುಂಪಿನ ಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 
ಒಟ್ಟು ಪ್ರಕಟಿತ ಹುದ್ದೆಗಳು —4 ವಿಷಯ- ಕನ್ನಡ ಸಾಮಾನ್ಯ ಉಳಿದ ಮೂಲ ವೃಂದ (20%) 
ಪ್ರವರ್ಗ” 
ಟ್ಸಾಕ್‌*,'| ಕುತ: || ಪ.ಜಾತಿ | ಪಪಂ | 5 2ಎ |2ಬಿ|3ಎ |3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ | ಲಾಗ್‌ ಖಾಲಿ ಹು CA ಗುಂಪುವಾರು 1 
ಹುದ್ದೆಗಳು ಹುದ್ದೆಗಳು ೦ 9 3 5 11 
ಇತರೆ 1 1 1 1 4 
ಗ್ರಾ.ಅ 0 
[x 
ಥ್‌ ಅಂಗವಿಕಲ 0 
0 4 4 
4 ಮಾಸ್ಯೆ 0 
ಜಿ ಕಮಾ 0 
ಯೋನಿ 0 
1 1 1 0 1 0 0 0 4 






































ಭಾಗ ೫ 




















































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೧೧ 
ಒಟ್ಟು ಪ್ರಕಟಿತ ಹುದ್ದೆಗಳು —17 ವಿಷಯ- ಕನ್ನಡ ಸಾಮಾನ್ಯ ಸ್ಥಳಿಯ ವೃಂದ (80%) 
ಪ.ವರ್ಗ- 
ಪ.ಜಾತಿ ಪ.ಪಂ ನ 2ಎ 2ಬಿ | 3ಎ |3ಜಬಿ ಸಾಮಾನ್ಯ ಒಟ್ಟು 
ಬ್ಯಾಕ್‌ | ಪ್ರಕಟಿತ ಕ ಕ 
[A 
ಹ್‌ ಚ್‌ ಖಾಲಿ ಹುದೆಗಳು ರು 20,34,40, 60,74,80, 100,114. 
ಹುದೆಗಳು | ಹುದೆಗಳು ಎ 23,59, 127 103 7,563,113 87 ಗ ಸ ಸತ 1 
ಎ ಎ 120 
ಇತರೆ 0 
ಗ್ರಾ.ಅ 0 
[x 
ಥ್‌ ಅಂಗವಿಕಲ 1 1 1 4 
0 17 17 
4 ಮಾಸ್ಯೆ 7 1 6 9 
ಜಿ ಕಮಾ 0 
ಯೋನಿ 1 4 
ಒಟ್ಟು 3 1 0 3 1 0 0 17 
ಅಂಗವಿಕಲ ಗುಂಪಿನ ಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿನಿದೆ. 
ಒಟ್ಟು ಪ್ರಕಟಿತ ಹುದ್ದೆಗಳು 1 ವಿಷಯ- ಮರಾಠಿ ಸಾಮಾನ್ಯ ಉಳಿದ ಮೂಲ ವೃಂದ (20%) 
ಷಾ ಡಾ 
ಬ್ಯಾಕ್‌ | ಪ್ರಕಟಿತ ಪಜಾತ | ಪಪಂ (ಕನ | 2ಎ [20 13ಎ 3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ | ಲಾಗ್‌ ಖಾಲಿ ಹ ತಿ ಗುಂಪುವಾರು 1 
ಹುದ್ದೆಗಳು ಹುದ್ದೆಗಳು i 3 
ಇತರೆ 1 1 
ಗ್ರಾ.ಅ 0 
[x 
ಥ್ರ” ಅಂಗವಿಕಲ 0 
0 1 1 
4 ಮಾಸ್ಯೆ 0 
ಜೆ ಕಮಾ 0 
ಯೋನಿ 0 
ಒಟ್ಟು 0 1 0 0 0 0 0 0 1 









































೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 




















































































































ಒಟ್ಟು ಪ್ರಕಟಿತ ಹುದ್ದೆಗಳು —6 ವಿಷಯ- ಮರಾಠಿ ಸಾಮಾನ್ಯ ಸ್ಥಳಿಯ ವೃಂದ (80%) 
ಪ್ರವರ್ಗ” 
ಜ್ಯಾಕ್‌ ಟಾ | ಟ್ಟೆ ಪ.ಜಾತಿ | ಪಪಂ | ಅ 2ಎ |2ಬಿ.3ಎ |3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ | ಲಾಗ್‌ ಖಾಲಿ ಆ ಗುಂಪುವಾರು 1 
ಹುದೆಗಳು 
ಹುದ್ದೆಗಳು | ಹುದ್ದೆಗಳು ಜ 23 3, 39 25 20, 34 
ಇತರೆ 2 2 
ಗ್ರಾ.ಅ 0 
ದ್ದ 
ಗ್ಗ ಅಂಗವಿಕಲ 1 1 2 
0 6 6 
4 ಮಾಸ್ಯೆ I 1 
ಜೆ ಕಮಾ 0 
ಯೋನಿ 1 1 
ಒಟ್ಟು 1 2 0 1 0 0 0 2 6 
ಅಂಗವಿಕಲ ಗುಂಪಿನ ಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 
ಒಟ್ಟು ಪ್ರಕಟಿತ ಹುದ್ದೆಗಳು -2 ವಿಷಯ- ಉರ್ದು ಸಾಮಾನ್ಯ ಸ್ಥಳಿಯ ವೃಂದ (80%) 
ಪ್ರವರ್ಗ” 
ಟಾಕ್‌ ಪತ: || ಟು ಪ.ಜಾತಿ | ಪಪಂ | 2ಎ |2ಬಿ|3ಎ |3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ | ಲಾಗ್‌ ಖಾಲಿ ಆ ಗುಂಪುವಾರು 1 
ಹುದೆಗಳು 
ಹುದ್ದೆಗಳು ಹುದ್ದೆಗಳು ಎ 1 3 
ಇತರೆ 1 1 2 
ಗ್ರಾ.ಅ 0 
[x 
ಡೌ ಅಂಗವಿಕಲ 0 
0 2 2 
4 ಮಾಸ್ಯೆ 0 
ಜಿ 
ಕ.ಮಾ 0 
ಯೋನಿ 0 
ಒಟ್ಟು 1 1 0 0 0 0 0 0 2 



























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೧೩ 
ಒಟ್ಟು ಪ್ರಕಟಿತ ಹುದ್ದೆಗಳು —17 ವಿಷಯ-ಕನ್ನಡ ಸಾಮಾನ್ಯ ಉಳಿದ ಮೂಲ ವೃಂದ (20%) 
ಪ್ರವರ್ಗ” 
ಬ್ಯಾಕ್‌ ಪ್ರಕಟಿತ ಟು ಪ.ಜಾತಿ ಪ.ಪಂ hd 1 2ಎ 2ಬಿ 3ಎ | 3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ ಲಾಗ್‌ ಖಾಲಿ ಹ ಗು ಗುಂಪುವಾರು 
ಹುದ್ದೆಗಳು | ಹುದ್ದೆಗಳು ಬ 152327 3 5 21,25 17 8,14,16,18, 20,22, 24,26,28 
ಇತರೆ 1 1 1 1 4 8 
ಗ್ರಾ.ಅ 1 1 2 4 
ಅಂಗವಿಕಲ 1 1 1 3 
Pi 0 17 17 
5 ಮಾಸ್ಯೆ 1 1 
ಕಮಾ 1 1 
ಯೋನಿ 0 
ಒಟ್ಟು 3 1 1 2 0 1 0 9 17 
ಅಂಗವಿಕಲ ಗುಂಪಿನ ಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಸಲಿರಿಸಿದೆ. 
ಒಟ್ಟು ಪ್ರಕಟಿತ ಹುದ್ದೆಗಳು 3 ವಏಿಷಯ-ಮರಾಠಿ ಸಾಮಾನ್ಯ ಮೂಲ ವೃಂದ (20%) 
ಪ್ರವರ್ಗ” 
ಬ್ರಾಕ್‌ ||. ಪ್ರಕಟಿತ” | ಸ ಪ.ಜಾತಿ | ಪಪಂ | ಅ 2ಎ |2ಬಿ.3ಎ |3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ | ಲಾಗ್‌ ಖಾಲಿ ಆ ಗುಂಪುವಾರು 1 
ಹುದೆಗಳು 
ಹುದ್ದೆಗಳು ಹುದ್ದೆಗಳು ಎ 1 3 4 
ಇತರೆ 1 1 1 3 
ಗ್ರಾ.ಅ 0 
pS ಅಂಗವಿಕಲ 0 
Pi 0 3 3 
ಣಿ ಮಾ.ಸೈ 0 
ಕ.ಮಾ 0 
ಯೋನಿ 0 
ಒಟ್ಟು 1 1 1 3 









































೮೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಒಟ್ಟು ಪ್ರಕಟಿತ ಹುದ್ದೆಗಳು -5 


ವಿಷಯ-ಕನ್ನಡ ಸಾಮಾನ್ಯ ಉಳಿದ ಮೂಲ ವೃಂದ (20%) 




















































































































ಪ್ರವರ್ಗ- 
ಚ್ಯಾ ಪ್‌ | ನಷ್ಟು ಪಜಾತಿ | ಪಪಂ ೨ 2ಎ 2ಬಿ. 3ಎ 3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ ಲಾಗ್‌ ಖಾಲಿ ಟಿ ಗುಂಪುವಾರು 1 
ಹುದ್ದೆಗಳು 
ಹುದ್ದೆಗಳು | ಹುದ್ದೆಗಳು 3 1 |17 8,12 
ಇತರೆ 1 1 1 3 
ಗ್ರಾ.ಅ 1 1 
ಅಂಗವಿಕಲ 1 1 
ಸ್ಥ 0 5 5 
ಛೆ ಮಾ.ಸೈ 0 
ಕ.ಮಾ 0 
ಯೋನಿ 0 
ಒಟ್ಟು 0 1 | 1 2 5 
ಅಂಗವಿಕಲ ಗುಂಪಿನ ಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಸಲಿರಿಸಿದೆ. 
ಒಟ್ಟು ಪ್ರಕಟಿತ ಹುದ್ದೆಗಳು -15 ವಿಷಯ-ಉರ್ದು ಸಾಮಾನ್ಯ ಉಳಿದ ಮೂಲ ವೃಂದ (20%) 
ಪ್ರವರ್ಗ- 
ಬ್ರಾಕ್‌ ಪ್ರಿ ಪ.ಜಾತಿ | ಪಪಂ | ಅ 2ಎ |2ಬಿ|3ಎ |3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ | ಲಾಗ್‌ ಖಾಲಿ ಹ ಹ ಗುಂಪುವಾರು 
ಹುದ್ದೆಗಳು | ಹುದ್ದೆಗಳು ಡಿ 19,15 3 5 713 11 17 19 6,812,1820 
ಇತರೆ 2 1 1 2 1 1 1 9 
ಗ್ರಾ.ಅ 1 3 4 
ಅಂಗವಿಕಲ 1 1 
ಸ 0 15 15 
FE ಮಾ.ಸೈ 1 
ಕ.ಮಾ 0 
ಯೋನಿ 0 
ಒಟ್ಟು 3 1 1 2 1 1 1 5 15 






































೮೧೫ 




















































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
ಒಟ್ಟು ಪ್ರಕಟಿತ ಹುದ್ದೆಗಳು -10 ವಿಷಯ-ಕನ್ನಡ ಸಾಮಾನ್ಯ ಉಳಿದ ಮೂಲ ವೃಂದ (20%) 
ಪ್ರವರ್ಗ” 
ಬ್ಯಾಕ್‌ ಪ್ರಕಟಿತ ಜು ಪಪಂ | 2ಎ 3ಎ ಸಾಮಾನ್ಯ ಒಟ್ಟು 
ತಾಲೂಕಾ ಲಾಗ್‌ ಖಾಲಿ ಹುದೆ ಹ ಗುಂಪುವಾರು 1 
ಹುದ್ದೆಗಳು ಹುದ್ದೆಗಳು ಇ 5 7 4,6,8,10, 12 
ಇತರೆ 1 1 2 7 
ಗ್ರಾ.ಅ 2 2 
B 
ಟ್ಟ ಅಂಗವಿಕಲ I 1 
B 0 10 10 
HB ಮಾ.ಸೈ 0 
# ಕ.ಮಾ 0 
ಯೋನಿ 0 
ಒಟ್ಟು 1 1 5 10 
ಒಟ್ಟು ಪ್ರಕಟಿತ ಹುದ್ದೆಗಳು 8 ವಿಷಯ-ಉರ್ದು ಸಾಮಾನ್ಯ ಸ್ಥಳಿಯ ವೃಂದ (80%) 
ಪ್ರವರ್ಗ” 
ಬ್ಯಾಕ್‌: ಪ್ರಕಟಿತ | ಪಪಂ | 2ಎ 3ಎ ಸಾಮಾನ್ಯ ಒಟ್ಟು 
ತಾಲೂಕಾ | ಲಾಗ್‌ ಖಾಲಿ ಆ ಗುಂಪುವಾರು 1 
ಹುದ್ದೆಗಳು 
ಹುದ್ದೆಗಳು ಹುದ್ದೆಗಳು 713 17 8 
ಇತರೆ 2 1 6 
ಗ್ರಾ.ಅ 1 
B 
ಟ್ಟ ಅಂಗವಿಕಲ I 1 
B 0 8 8 
f ಮಾ.ಸೈ 0 
# ಕ.ಮಾ 0 
ಯೋನಿ 0 
ಒಟ್ಟು 2 1 1 8 









































ಅಂಗವಿಕಲ ಗುಂಪಿನ ಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


೮೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 









































ಒಟ್ಟು ಪ್ರಕಟಿತ ಹುದ್ದೆಗಳು 2 ವಿಷಯ-ಉರ್ದು ಸಾಮಾನ್ಯ ಉಳಿದ ಮೂಲ ವೃಂದ (20%) 
ಪ್ರವರ್ಗ” 
BRE ST ಪಜಾತಿ | ಪಪಂ | ಅ 2ಎ |2ಬಿ|3ಎ 3ಬಿ ಸಾಮಾನ್ಯ ಒಟ್ಟು 
ತಾಲೂಕಾ | ಲಾಗ್‌ ಖಾಲಿ ಆ ಗುಂಪುವಾರು 1 
ಹುದೆಗಳು 
ಹುದೆಗಳು | ಹುದ್ದೆಗಳು | ಜಿ 
[a] [a] 
ಇತರೆ 1 1 2 
ಗ್ರಾ.ಅ 0 
B 
ಣಿ ಅಂಗವಿಕಲ 0 
R 0 2 2 
ಸ್ಟ ಮಾ.ಸೈ 0 
# ಕಮಾ 0 
ಯೋನಿ 0 
ಒಟ್ಟು 1 1 0 2 









































ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು (ಆಡಳಿತ) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೧೭ 





2014-15ನೇ ಸಾಲಿನ ಪದವಿಧರ ಪ್ರಾಥಮಿಕ ಶಾಲಾ ಶಿಕ್ಷಕರ (6 ರಿಂದ 8ನೇ ತರಗತಿ) ನೇಮಕಾತಿಗಾಗಿ ಪ್ರಕಟಿಸಲಾದ ಹುದ್ದೆಗಳ ವರ್ಗಿಕರಣ. 
ಸ್ಥಳೀಯ ವೃಂದ 



































ಒಟ್ಟು ಪ್ರಕಟಿತ ಹುದ್ದೆಗಳು -18 ವಿಷಯ-ಕನ್ನಡ ಸಾಮಾನ್ಯ 80 % 
ಸತ್‌ Ey ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಮಡಿ ky ಗುಂಪುವಾರು ಪ.ಜಾತಿ ಪ.ಪಂ | j 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ಬ 
ಇತರೆ 2 1 1 2 1 1 ಹ 5 13 
ನ ಗ್ರಾಅ 1 ಷ ಡ್‌ ಹ ಈ = ಷಿ 3 4 
ನ i if i ಅಂಗವಿಕಲ ಮ ಹ ಹ ತೆ ಬ ಈ 1 1 
[s ಮಾ.ಸ್ಟ್ರೆ | ಹ ಈ ye ಈ ತ 0 
ಕ.ಮಾ ಹ ಷ್‌ ಹ ತ್ಯ ಘ ಕ್‌ ಹತ = 0 
ಯೋನಿ ಜು ಜ್‌ ೭ - ತ - 0 
ಒಟ್ಟು 3 1 1 2 1 1 ದ 9 18 









































* ಅಂಗವಿಕಲ ಗುಂಪಿನ ಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 
ಉಳಿದ ಮೂಲ ವಂದ 



































ಒಟ್ಟು ಪ್ರಕಟಿತ ಹುದ್ದೆಗಳು -4 ವಿಷಯ-ಕನ್ನಡ ಸಾಮಾನ್ಯ 20 % 
ತಾಲೂಕಾ ಸಾ ತ ಹ ಗುಂಪುವಾರು | ಪ.ಜಾತಿ | ಪ.ಪಂ ಪ್ರಕ 2 128 3ಎ: 3 ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು 5 
ಇತರೆ 1 1 — ಟಿ | ೬ 2 4 
ಮಿ ಗ್ರಾ.ಅ — — ಷಾ — ಐ — | — a 
§ ಅಂಗವಿಕಲ — — — — — — — — ಷ್ಣ 
0 4 4 ನಾಸ್ಯ — § _ § § — ನ ಸ ತ 
R3 ಕಮಾ | 2 x 51113112೬5 2 — 
ಯೋನಿ ದ ದ — ದ ದ ದ ದ — ಸ್ಹ 
ಒಟ್ಟು 1 1 ಮ ವ ಹ ಇ ಖು 2 4 





















































































































































೮೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು -04 ವಿಷಯ-ಉರ್ದು ಸಾಮಾನ್ಯ 80 % 
ಬ್ಲಾಕ್‌ ಪಕಟಿತ 
ಸ ಪ ಬ 
ತಾಲೂಕಾ | ಲಾಗ್‌ | ಖಾಲಿ ಹ ಸ್ಸ ಗುಂಪುವಾರು ಜಾತಿ | ಪ.ಪಂ ಪ್ರವಗ 2ಎ |2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಇ 
ಇತರೆ 1 1 — — — — — 2 4 
ಬ್ರಿ ಅಂಗವಿಕಲ — — — — — — — — 
B 0 4 4 
ಗಿ ಮಾ.ಸೈ — — — 1 — 1 — 1 
ಚ ಕಮಾ ತ ಡ್‌ KN ಷಃ ಇ ಹೆ ಜು ಬ ೭ 
ಯೋನಿ — — — — — — — — — 
ಒಟ್ಟು 1 1 ದ ದ ದ ದ ದ 2 4 
ಸ್ಥಳೀಯ ವೃಂದ 
ಒಟ್ಟು ಪ್ರಕಟಿತ ಹುದ್ದೆಗಳು —11 ವಿಷಯ- ಮರಾಠಿ, ಸಾಮಾನ್ಯ 80 % 
ಬ್ಲಾಕ್‌ ಪಕಟಿತ 
ಸ ಮ ಪ ತ 
ತಾಲೂಕಾ | ಲಾಗ್‌ ಖಾಲಿ Be ಹ್ತ ಗುಂಪುವಾರು _ಜಾತಿ ಪ.ಪಂ ik 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 2 1 1 1 1 — — 3 9 
ಗ್ರಾಅ — ಹ ತ — — — — 1 1 
3 ಅಂಗವಿಕಲ — — — — — — — 1 1 
B 0 11 11 
ಖಿ = ಫಾ ಪಾ = = = ಸ್‌ ವ್‌ 
ಗಿ ಮಾ.ಸೈ 0 
R3 ಕಮಾ — — — 1 — — — ತ 0 
ಯೋನಿ — ದ — — ದ — — — 0 
ಒಟ್ಟು 2 1 1 1 1 — — 5 11 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೧೯ 





ಉಳಿದ ಮೂಲ ವೃಂದ 











































































































ಒಟ್ಟು ಪ್ರಕಟಿತ ಹುದ್ದೆಗಳು -2 ವಿಷಯ- ಮರಾಠಿ, ಸಾಮಾನ್ಯ 20 % 
ಬ್ಯಾಕ್‌ | ಪ್ರಕಟಿತ 
ಸ ೨ ಟು ಪ.ವರ್ಗ- 
ತಾಲೂಕಾ | ಲಾಗ್‌ ಖಾಲಿ Ke: ಗೆ ಸ ಗುಂಪುವಾರು ಪ.ಜಾತಿ ಪಪಂ | | 4 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಎ 
ಆತರೆ 1 — — — — — — 1 2 
Je ಗ್ರಾ.ಅ ದ — ದ ದ — ದ ದ ದ — 
§ ಅಂಗವಿಕಲ ತ ಕಾ 7 ಸ ಸ. ರ್ಗ ಜಿ 3 ಸ್‌ 
B 0 2 2 ಇ 
ಮಾಸ್ಯೆ ಈ ಸ ಈ ಠಿ SS RT ಜೌ ಹೆ ಷ್‌ 
3 ಕಮಾ ಈ EF ನ ಷಿ ಹಾರ್ಟ ತ | 
ಯೋನಿ ಈ ಹ ಜಾ ಹ ತ Reng es 2 ಕ್‌ 
ಒಟ್ಟು 1 ಮ ಮ ೫ ಆ ಬ ಸ 1 2 
ಸ್ಥಳೀಯ ವೃಂದ 
ಒಟ್ಟು ಪ್ರಕಟಿತ ಹುದ್ದೆಗಳು -23 ವಿಷಯ-ಕನ್ನಡ ಸಾಮಾನ್ಯ 80 % 
ಬ್ಲಾಕ್‌ | ಪ್ರಕಟಿತ ಕ 
ತಾಲೂಕಾ | ಲಾಗ್‌ ಬಾಲಿ Bus ಗುಂಪುವಾರು | ಪ.ಜಾತಿ | ಪ.ಪಂ ವ 7 Ql 3 ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು | ಕಡ 
ಇತರೆ 2 1 1 2 1 1 1 6 15 
ಖು ಗ್ರಾಅ | 1 3 5 
ಣೆ ಅಂಗವಿಕಲ 1 1 2 
ಸ 0 23 23 ಡಾ 
KH ಮಾ.ಸ 1 
ಷಿ ಕಮಾ 0 
ಯೋನಿ 0 
ಒಟ್ಟು 4 1 1 3 1 1 | 1 11 23 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


೮೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಉಳಿದ ಮೂಲ ವೃಂದ 





ಒಟ್ಟು ಪ್ರಕಟಿತ ಹುದ್ದೆಗಳು -5 


ಎ 


ವಿಷಯ-ಕನ್ನಡ ಸಾಮಾನ್ಯ 20 % 











































































































ಬ್ಯಾಕ್‌ ಪ್ರಕಟಿತ 
ಒಟು 
ತಾಲೂಕಾ ಲಾಗ್‌ ಖಾಲಿ ಹುದೆಗಳು ಗುಂಪುವಾರು ಒಟ್ಟು 
ಹುದ್ದೆಗಳು ಹುದ್ದೆಗಳು ಓದ 
ಇತರೆ 5 
4 ಗ್ರಾ.ಅ 0 
ಛೆ ಅಂಗವಿಕಲ 0 
ಇ 0 5 5 
13 ಮಾ.ಸ್ತೆ 0 
KR ್ರ 
ಚಿ ಕ.ಮಾ 0 
ಯೋನಿ 0 
ಒಟ್ಟು 5 
ಸಳೀಯ ವಂದ 
ಥಿ ಸ್ರ 
ಒಟ್ಟು ಪ್ರಕಟಿತ ಹುದ್ದೆಗಳು -2 ವಿಷಯ-ಉರ್ದು ಸಾಮಾನ್ಯ 80 % 
ಬ್ಯಾಕ್‌ ಪ್ರಕಟಿತ 
ಒಟು 
ತಾಲೂಕಾ ಲಾಗ್‌ ಖಾಲಿ ಹುದೆಗಳು ಗುಂಪುವಾರು ಪ. ಒಟ್ಟು 
ಹುದ್ದೆಗಳು ಹುದ್ದೆಗಳು ಓದ 
ಇತರೆ 2 
ನ ಗ್ರಾ.ಅ 0 
ಛೆ ಅಂಗವಿಕಲ 0 
ಸಿ 0 2 2 
13 ಮಾ.ಸ್ತೆ 0 
KR ೪ 
ಚಿ ಕ.ಮಾ 0 
ಯೋನಿ 0 
ಒಟ್ಟು 2 









































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೨೧ 





ಸಳೀಯ ವಂದ 
ಥಿ ಸ್ರ 



































ಒಟ್ಟು ಪ್ರಕಟಿತ ಹುದ್ದೆಗಳು 8 ವಿಷಯ-ಮರಾಠಿ ಸಾಮಾನ್ಯ 80 % 
ಕ್‌ 
ಚ್ಯಾ | | ಬಟ್ಟ ಪ್ರವರ್ಗ” 
ತಾಲೂಕಾ | ಲಾಗ್‌ ಖಾಲಿ ಹುದೆ ಗೆ ಸ ಗುಂಪುವಾರು ಪ.ಜಾತಿ ಪ.ಪಂ | 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಜಿ 
ಇತರೆ 1 1 1 1 2 6 
4 ಗ್ರಾ.ಅ 1 1 
6” ಅಂಗವಿಕಲ 1 1 
ಇ 0 8 8 
13 ಮಾ.ಸೈ 0 
KR 
ಚಿ ಕ.ಮಾ 0 
ಯೋನಿ 0 
ಒಟ್ಟು 1 1 1 1 0 0 0 4 8 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 
ಉಳಿದ ಮೂಲ ವ್ಹಂದ 


ಒಟ್ಟು ಪ್ರಕಟಿತ ಹುದ್ದೆಗಳು -1 ವಿಷಯ-ಮರಾಠಿ ಸಾಮಾನ್ಯ20 % 


ಎ 



































ಬ್ಯಾಕ್‌ ಪ್ರಕಟಿತ ಜ್‌ ಜ್‌ 
ತಾಲೂಕಾ | ಲಾಗ್‌ ಖಾಲಿ ಹಕ ಗುಂಪುವಾರು ಪ.ಜಾತಿ ಪ.ಪಂ | 1 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದೆಗಳು | ಹುದೆಗಳು ಬ 
ಇತರೆ 1 1 
ಣಿ ಗ್ರಾ.ಅ 0 
J i ಕ i ಅಂಗವಿಕಲ 0 
B ಮಾ.ಸ್ಟೆ 0 
ಚಿ ಕ.ಮಾ 0 
ಯೋನಿ 0 
ಒಟು 1 0 0 0 0 0 0 0 1 









































೮೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 

















































































































ಸ್ಥಳೀಯ ವೃಂದ 
ಒಟ್ಟು ಪ್ರಕಟಿತ ಹುದ್ದೆಗಳು -19 ವಿಷಯ-ಕನ್ನಡ ಸಾಮಾನ್ಯ 80 % 
ಬ್ಲಾಕ್‌ | ಪ್ರಕಟಿತ ಮ 
ತಾಲೂಕಾ | ಲಾಗ್‌ ಬಾಲಿ Bei ಗುಂಪುವಾರು | ಪ.ಜಾತಿ | ಪ.ಪಂ ಪ್ರ 2ಎ | 2ಬ !3ಎ/3ಜಬ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ p | 1 ಶ್ತ 1 | 1 14 
ಗ್ರಾ 
ವ್‌ A i io ಅಂಗವಿಕಲ 1 1 
ಗ ಮಾ.ಸೈ 0 
ಕ.ಮಾ 0 
ಯೋನಿ 0 
ಒಟ್ಟು 3 1 1 2 1 1 1 9 19 
* ಅಂಗವಿಕಲ ಗುಂಪಿನಹುದೆಗಳು ದೃಷಿಮಾಂಧ್ಯರಿಗೆ ಮಿಸಲಿರಿಸಿದೆ. 
ಉಳಿದ ಮೂಲ ವೃಂದ 
ಒಟ್ಟು ಪ್ರಕಟಿತ ಹುದ್ದೆಗಳು -4 ವಿಷಯ-ಕನ್ನಡ ಸಾಮಾನ್ಯ 20 % 
ಬ್ಲಾಕ್‌ | ಪ್ರಕಟಿತ ಬ 
ತಾಲೂಕಾ | ಲಾಗ್‌ ಬಾಲಿ ಹಗ್ಗ ಗುಂಪುವಾರು | ಪ.ಜಾತಿ | ಪ.ಪಂ ಪ್ರವ ೫ಎ. SN 3ಎ ತಿಂ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು | ಕ್‌ಔ 
ಇತರೆ 1 1 2 4 
ಗ್ರಾ.ಅ 0 
ವ್‌ 4 p ಟಿ ಅಂಗವಿಕಲ 0 
ಗ ಮಾಸ 0 
ಕ.ಮಾ 0 
ಯೋನಿ 0 
ಒಟ್ಟು 1 1 0 0 0 0 0 2 4 






































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೨೩ 





ಒಟ್ಟು ಪ್ರಕಟಿತ ಹುದ್ದೆಗಳು -3 


ಸಳೀಯ ವಂದ 
ಥಿ ಸ್ರ 


ವಿಷಯ-ಉರ್ದು ಸಾಮಾನ್ಯ 80 % 





ಡ್‌ 
ವ್ಯಾಕ್‌ 7 ಪ್ರತ 








































































































ಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ Ke ks ಹು ಗುಂಪುವಾರು ಪ.ಜಾತಿ ಪಪಂ | | ಷ್ಟ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 1 1 1 3 
ಗ್ರಾ.ಅ 0 
ಅಂಗವಿಕಲ 0 
ಲ” 0 3 3 
ಗ್ವಿ ಮಾ.ಸೈ 0 
ಕಮಾ 0 
ಯೋನಿ 0 
ಒಟ್ಟು 1 1 0 0 0 0 0 1 3 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು —11 ವಿಷಯ-ಮರಾಠಿ ಸಾಮಾನ್ಯ 80 % 
ಬ್ಲಾಕ್‌ ಪಕಟಿತ 
ರಿ ಕ್‌ ಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹ ಸ ಲು ಗುಂಪುವಾರು ಪ.ಜಾತಿ ಪಪಂ | K ತ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 2 1 1 1 1 3 9 
ಗ್ರಾ.ಅ 1 1 
ಅಂಗವಿಕಲ 1 1 
ಲ” 0 11 11 
ಗ್ವಿ ಮಾ.ಸೈ 0 
ಕಮಾ 0 
ಯೋನಿ 0 
ಒಟ್ಟು 2 1 1 1 1 0 0 5 11 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


೮೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಉಳಿದ ಮೂಲ ವೃಂದ 











































































































ಒಟ್ಟು ಪ್ರಕಟಿತ ಹುದ್ದೆಗಳು -2 ವಿಷಯ-ಮರಾಠಿ ಸಾಮಾನ್ಯ 20 % 
ಕ್‌ 
ತ ಸತ ಇತ್ತು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹುಡಿ ky ಹ ಗುಂಪುವಾರು ಪ.ಜಾತಿ ಪ.ಪಂ | 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ದ 
ಇತರೆ 1 1 2 
ಗ್ರಾ.ಅ 0 
ಅಂಗವಿಕಲ 0 
ಲ” 0 2 2 
§. ಮಾ.ಸೈ 0 
ಕ.ಮಾ 0 
ಯೋನಿ 0 
ಒಟು 1 0 0 0 0 0 0 1 2 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು —20 ವಿಷಯ-ಕನ್ನಡ ಸಾಮಾನ್ಯ 80 % 
ಬ್‌ 
ಬ್ಯಾಕ್‌ ಪ್ರಕಟಿತ ಸಟಟ ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹುದೆ ಗೆ ಷ್ಟ ಗುಂಪುವಾರು ಪ.ಜಾತಿ ಪ.ಪಂ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ದ 
ಇತರೆ 2 1 1 2 1 1 1 5 14 
ಗ್ರಾ.ಅ 1 3 4 
» ಅಂಗವಿಕಲ 1 1 
B 0 20 20 
& ಮಾ.ಸೈ 1 1 
ಕ.ಮಾ 0 
ಯೋನಿ 0 
ಒಟ್ಟು 3 1 1 2 1 1 1 10 20 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೨೫ 





ಉಳಿದ ಮೂಲ ವೃಂದ 











































































































ಒಟ್ಟು ಪ್ರಕಟಿತ ಹುದ್ದೆಗಳು ದ್ರ ವಿಷಯ-ಕನ್ನಡ ಸಾಮಾನ್ಯ20 % 
ಕ್‌ 
ಚ್ಯಾ | ಪತ | ಬಟ್ಟ ಪ್ರವರ್ಗ” 
ತಾಲೂಕಾ | ಲಾಗ್‌ ಖಾಲಿ ಹುದೆ ಗೆ ಸ ಗುಂಪುವಾರು ಪ.ಜಾತಿ ಪ.ಪಂ | 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಜಿ 
ಇತರೆ 1 1 1 2 5 
ಗ್ರಾ.ಅ 0 
> ಅಂಗವಿಕಲ 0 
B 0 5 5 
& ಮಾ.ಸೈ 0 
ಕ.ಮಾ 0 
ಯೋನಿ 0 
ಒಟು 1 1 1 0 0 0 0 2 5 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು —11 ವಿಷಯ-ಉರ್ದು ಸಾಮಾನ್ಯ80 % 
ಬ್ಲಾಕ್‌ ಪಕಟಿತ 
ರ 5 ಒಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹುದೆ ಗೆ ಲು ಗುಂಪುವಾರು ಪ.ಜಾತಿ ಪ.ಪಂ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 2 1 1 1 1 3 9 
ಗ್ರಾ.ಅ 1 1 
> ಅಂಗವಿಕಲ 1 1 
B 0 11 11 
& ಮಾ.ಸೈ 0 
ಕ.ಮಾ 0 
ಯೋನಿ 0 
ಒಟ್ಟು 2 1 1 1 1 0 0 5 11 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


೮೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಉಳಿದ ಮೂಲ ವೃಂದ 











































































































ಟಿತ ಹುದ್ದೆಗಳು -2 ವಿಷಯ-ಉರ್ದು ಸಾಮಾನ್ಯ 20 % 
ಬ್ಯಾಕ್‌ ಪ್ರಕಟಿತ 
ಒಟು 
ಲಾಗ್‌ ಖಾಲಿ ಹುಡಿ ky ಹ ಗುಂಪುವಾರು ಪ. ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ದ 
ಇತರೆ 1 1 2 
ಗ್ರಾ.ಅ 0 
30 ಅಂಗವಿಕಲ 0 
B 0 2 2 
ಜ್ರ ಮಾ.ಸೈ 0 
ಕಮಾ 0 
ಯೋನಿ 0 
ಒಟು 1 0 0 0 0 0 0 1 2 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು -25 ವಿಷಯ-ಕನ್ನಡ ಸಾಮಾನ್ಯ 80 % 
ಬ್ಲಾಕ್‌ ಪಕಟಿತ 
ಸ ತ ಹ ತ 
ತಾಲೂಕಾ | ಲಾಗ್‌ ಖಾಲಿ Rp. ಗುಂಪುವಾರು ಪ.ಜಾತಿ ಪ.ಪಂ ಸುತ್ತ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 2 1 1 2 1 1 1 7 16 
ಗ್ರಾಅ 1 1 3 5 
ಗ್ದ ಅಂಗವಿಕಲ 1 1 1 3 
B 0 25 25 
B ಕಮಾ 0 
ಯೋನಿ 0 
ಒಟ್ಟು 4 1 1 4 1 1 1 12 25 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೨೭ 





ಉಳಿದ ಮೂಲ ವೃಂದ 











































































































ಒಟ್ಟು ಪ್ರಕಟಿತ ಹುದ್ದೆಗಳು -6 ವಿಷಯ-ಕನ್ನಡ ಸಾಮಾನ್ಯ 20 % 
ಬ್ಲಾಕ್‌ ಪಕಟಿತ 
FS) ks) ಹ 5 
ತಾಲೂಕಾ | ಲಾಗ್‌ ಖಾಲಿ ಸತ ಹ ಗುಂಪುವಾರು ಪ.ಜಾತಿ ಪ.ಪಂ ವ 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ದ 
ಇತರೆ 1 1 1 — — — — 2 5 
ಸ ಗ್ರಾ.ಅ — ಡು ಥ್‌ — ಈ — — 1 1 
ಗ್ಗ ಅಂಗವಿಕಲ — — — 1 — — — — 0 
B 0 6 6 
f ಮಾ.ಸೈ ಹ KN KN ಯ — 0 
HB ಕಮಾ — — — — — — — — 0 
ಯೋನಿ — ದ — — ದ — ಎ | 0 
ಒಟು 1 1 1 0 0 0 0 3 6 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು -6 ವಿಷಯ-ಉರ್ದು, ಸಾಮಾನ್ಯ 80 % 
ಬ್ಲಾಕ್‌ ಪಕಟಿತ 
FS) ks) ಹ ತ್ರ 
ತಾಲೂಕಾ | ಲಾಗ್‌ ಖಾಲಿ ಜೋ ಷ್ಟ ಗುಂಪುವಾರು ಪ.ಜಾತಿ ಪ.ಪಂ ಕ 2ಎ 2ಬಿ. 3ಎ 3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ದ 
ಇತರೆ 1 1 1 2 5 
ಗ್ರಾ.ಅ 1 1 
ಗ್ಗ ಅಂಗವಿಕಲ 0 
B 0 6 6 
18 ಕಮಾ 0 
ಯೋನಿ 0 
ಒಟು 1 1 1 0 0 0 0 3 6 









































೮೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಉಳಿದ ಮೂಲ ವೃಂದ 











































































































ಒಟ್ಟು ಪ್ರಕಟಿತ ಹುದ್ದೆಗಳು -01 ವಿಷಯ-ಉರ್ದು, ಸಾಮಾನ್ಯ 20 % 
ಬ್ಲಾಕ್‌ ಪಕಟಿತ 
ಸ ಲ ಟು ಪ್ಲವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಜಾ ky ಹ ಗುಂಪುವಾರು ಪ.ಜಾತಿ ಪ.ಪಂ | | ತ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ದ 
ಇತರೆ 1 1 
ಸ್ಯ ಗ್ರಾ.ಅ 0 
§ ಅಂಗವಿಕಲ 0 
B 0 1 1 
HB ಕಮಾ 0 
ಯೋನಿ 0 
ಒಟು 1 0 0 0 0 0 0 0 1 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು —32 ವಿಷಯ- ಆಂಗ್ಲ 80 % 
ಬ್ಲಾಕ್‌ ಪಕಟಿತ 
ಸ ಲ ಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹ ky ಹು ಗುಂಪುವಾರು ಪ.ಜಾತಿ ಪಪಂ | ್ಲ ಬ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ದ 
ಇತರೆ 3 1 2 3 1 1 1 8 20 
ಗ್ರಾಅ 1 ವ ಡ್ಯ 1 ಈ ವ 5 7 
B ಅಂಗವಿಕಲ 1 3 - 1 - KN ತ್ರ 1 3 
ಗ 0 32 32 
(23 ಮಾ.ಸೈ _ ೨. | ತ್‌ WN 1 1 
ಕಮಾ ತ ೭ ತೆ ೭ ಗ ತ 2 1 1 
ಯೋನಿ ಸ ಮ RE ಮ ವಿ ಮ ಸ 0 
ಒಟ್ಟು 5 1 2 5 1 1 1 16 32 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





ಪ್ರಸ್ತುತ ನೇಮಕಾತಿಯ ರೋಸ್ಟರ ಬಿಂದು 01 
ಒಟ್ಟು ಪ್ರಕಟಿತ ಹುದ್ದೆಗಳು -7 


ಉಳಿದ ಮೂಲ ವೃಂದ 


ವಿಷಯ- ಆಂಗ್ಲ 20 % 








































































































ಬ್ಲಾಕ್‌ ಪಕಟಿತ 
ಶಿ ಸಃ ಒಟ್ಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹುದೆ ಸ ಸ್ರ ಗುಂಪುವಾರು _ಜಾತಿ ಪ.ಪಂ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 1 1 1 1 ದ 3. 2 6 
ಗ್ರಾ.ಅ ಡೆ ನ ಶೌ ೭ ಗ ೭ 2 1 1 
ಅಂಗವಿಕಲ ಆ ಹ ಹ ಮ ಸ ಜೆ Re KN 0 
ಗ 0 7 7 
೧3 ಮಾ.ಸೈ | _ ತಾ oe ಷಾ 0 
ಕ.ಮಾ ಗ್ರ ೭ ತೆ ತ ತ pa 0 
ಯೋನಿ ಜಿ ಸ ಪ ೭ ವ ಬ ಶ್ರ 5 0 
ಒಟ್ಟು 1 1 1 1 0 0 0 3 7 
ಸಳೀಯ ವಂದ 
[ ಅ 
ಒಟ್ಟು ಪ್ರಕಟಿತ ಹುದ್ದೆಗಳು —32 ವಿಷಯ- ಆಂಗ್ಲ 80 % 
ಬ್ಲಾಕ್‌ ಪಕಟಿತ 
ಟೆ 5 ಒಟ್ಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹುದೆ ಜ್ರ ತ್ತ ಗುಂಪುವಾರು .ಜಾತಿ ಪ.ಪಂ 4 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 3 1 2 3 1 1 1 8 20 
ಕ ಗ್ರಾ.ಅ 1 0 0 1 5 7 
“ಎ 
[) 1 32 32 ಅಂಗವಿಕಲ 1 0 0 1 1 3 
ತ ಮಾ.ಸೈ 0 0 0 1 1 
ಕಮಾ 0 0 0 1 1 
ಯೋನಿ 0 0 0 0 
ಒಟ್ಟು 5 1 2 5 1 1 1 16 32 






































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 




















































































































೮೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಉಳಿದ ಮೂಲ ವೃಂದ 
ಒಟ್ಟು ಪ್ರಕಟಿತ ಹುದ್ದೆಗಳು 7 ವಿಷಯ- ಆಂಗ್ಲ 20 % 
ಬ್ಲಾಕ್‌ ಪಕಟಿತ 
ರಿ ಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ Ke: ಗೆ ಸ ಗುಂಪುವಾರು ಪ.ಜಾತಿ ಪಪಂ | | 4 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಜಿ 
ಇತರೆ 1 1 1 1 2 6 
A ಗ್ರಾ.ಅ 1 1 
6” ಅಂಗವಿಕಲ 0 
2 0 4] 7 
13 ಮಾ.ಸೈ 0 
KR 
ಜಿ ಕಮಾ 0 
ಯೋನಿ 0 
ಒಟ್ಟು 1 1 1 1 0 0 0 3 7 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು —32 ವಿಷಯ- ಆಂಗ್ಲ 80 % 
ಬ್ಲಾಕ್‌ ಪಕಟಿತ 
ರಿ ಡ್‌ ಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹ ಗೆ ಲು ಗುಂಪುವಾರು ಪ.ಜಾತಿ ಪಪಂ | p ಫ್‌ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 3 1 2 3 1 1 1 8 20 
ಗ್ರಾಅ 1 1 5 7 
ಅಂಗವಿಕಲ 1 1 1 3 
ಲ” 0 32 32 
f. ಮಾ.ಸೈ 1 1 
ಕ್ಷಮಾ 1 1 
ಯೋನಿ 0 
ಒಟ್ಟು 5 1 2 5 1 1 1 16 32 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೩೧ 





ಉಳಿದ ಮೂಲ ವೃಂದ 











































































































ಒಟ್ಟು ಪ್ರಕಟಿತ ಹುದ್ದೆಗಳು 7 ವಿಷಯ- ಆಂಗ್ಲ 20 % 
ಬ್ಲಾಕ್‌ ಪಕಟಿತ 
$ 5 ಒಟ್ಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಇಡೆ Ey ಹ ಗುಂಪುವಾರು ಪ.ಜಾತಿ ಪ.ಪಂ | 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ದ 
ಇತರೆ 1 1 1 1 2 6 
ಗ್ರಾ.ಅ 1 1 
ಅಂಗವಿಕಲ 0 
ಲ” 0 7 7 
§. ಮಾ.ಸೈ 0 
ಕ.ಮಾ 0 
ಯೋನಿ 0 
ಒಟು 1 1 1 1 0 0 0 3 7 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು —31 ವಿಷಯ- ಆಂಗ್ಲ 80 % 
ಬ್ಲಾಕ್‌ ಪಕಟಿತ 
| 5 ಒಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹುದೆ ಗೆ ಚ ಗುಂಪುವಾರು ಪ.ಜಾತಿ ಪ.ಪಂ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 3 1 2 3 1 1 1 8 20 
ಗ್ರಾ.ಅ 1 0 0 1 4 6 
» ಅಂಗವಿಕಲ 1 0 0 1 1 3 
B 0 31 31 
ಜ್ತ ಮಾ.ಸೈ 0 0 0 1 1 
ಕ್ಷಮಾ 0 0 0 1 1 
ಯೋನಿ 0 0 0 0 
ಒಟ್ಟು 5 1 2 5 1 1 1 15 31 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಉಳಿದ ಮೂಲ ವೃಂದ 











































































































ಒಟ್ಟು ಪ್ರಕಟಿತ ಹುದ್ದೆಗಳು 7 ವಿಷಯ- ಆಂಗ್ಲ 20 % 
ಬ್‌ 
ಟಾಕ್‌) | ಹಟತ್‌ | ಬಟ್ಟ ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹುದೆ ಗೆ ಸ ಗುಂಪುವಾರು ಪ.ಜಾತಿ ಪ.ಪಂ | 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಜಿ 
ಇತರೆ 1 1 1 1 2 6 
ಗ್ರಾ.ಅ 1 1 
> ಅಂಗವಿಕಲ 0 
B 0 7 7 
& ಮಾ.ಸೈ 0 
ಕ.ಮಾ 0 
ಯೋನಿ 0 
ಒಟು 1 1 1 1 0 0 0 3 7 
ಸಳೀಯ ವಂದ 
ಥಿ ೪ 
ಒಟ್ಟು ಪ್ರಕಟಿತ ಹುದ್ದೆಗಳು —31 ವಿಷಯ- ಆಂಗ್ಲ 80 % 
ಕ್‌ ಪಕಟಿತ 
ಬ್ಯಾಕ | ಪ ಒಟ್ಟು ಪ್ರವರ್ಗ- 
ತಾಲೂಕಾ | ಲಾಗ್‌ ಖಾಲಿ ಹುದೆ ಗೆ ಲು ಗುಂಪುವಾರು ಪ.ಜಾತಿ ಪ.ಪಂ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಬ 
ಇತರೆ 3 1 2 3 1 1 8 19 
ಹ ಗ್ರಾ.ಅ 1 1 1 4 7 
ಗಿ ಅಂಗವಿಕಲ 1 1 1 3 
B 0 31 31 
B ಕಮಾ I 1 
ಯೋನಿ 0 
ಒಟ್ಟು 5 1 2 5 1 1 1 15 31 









































* ಅಂಗವಿಕಲ ಗುಂಪಿನಹುದ್ದೆಗಳು ದೃಷ್ಠಿಮಾಂಧ್ಯರಿಗೆ ಮಿಸಲಿರಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೩೩ 





ಉಳಿದ ಮೂಲ ವೃಂದ 



































ಒಟ್ಟು ಪ್ರಕಟಿತ ಹುದ್ದೆಗಳು —7 ವಿಷಯ- ಆಂಗ್ಲ 20 % 
ಬ್ಲಾಕ್‌ ಪಕಟಿತ 
ಸ ಲ ಪ ಸ 
ತಾಲೂಕಾ | ಲಾಗ್‌ ಖಾಲಿ Ba if ಗುಂಪುವಾರು ಪ.ಜಾತಿ ಪ.ಪಂ ಕ 2ಎ 2ಬಿ !3ಎ |3ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು ಹುದ್ದೆಗಳು ಜಿ 
ಇತರೆ 1 1 1 1 2 6 
ಗ್ರಾ.ಅ 1 1 
ಗಿ ಅಂಗವಿಕಲ 0 
B 0 7 ಸ 
B ಕಮಾ 0 
ಯೋನಿ 0 
ಒಟು 1 1 1 1 0 0 0 3 7] 









































ಡಾ: ಚಂದ್ರೇಗೌಡ .ಎನ್‌. 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು (ಆಡಳಿತ) 


PR-78 ಸಾರ್ವಜನಿಕ ಶಿಕಣ ಇಲಾಖೆ ಬೀದರ. 
SC-50 ಬ 


೮೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ವಿಜಯಪುರ ಜಿಲ್ಲೆ ಏಜಯಪಮುರ 


ನೇಮಕಾತಿ ಅಛಿಸೂಜನೆ 
ಸಂಖ್ಯೆ:ಸಿ3[11ಪ್ರಾಶಾ.ಶಿ:ನೇಮಕ:01/2014-15, ದಿನಾಂಕ:23ನೇ ಮಾರ್ಚಿ 2015 


ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 

ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 

ದಿನಾಂಕ:09.08.2001. 

2] ಸರ್ಕಾರಿ ಆದೇಶ 
3] ಸರ್ಕಾರಿ ಆದೇಶ 


ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
ಸ 
4] ಸರ್ಕಾರಿ ಆದೇಶ ಸ 
ಸ 
ಸ 
0: 


ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
ಇಡಿ:238:ಪಿಬಿಐ:2012, ದಿನಾಂಕ:21.01.2013. 

7] ಸರ್ಕಾರಿ ಆದೇಶ ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014 ದಿನಾಂಕ: 10.04.2014 


11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 


5] ಸರ್ಕಾರಿ ಆದೇಶ 
61 ಸರ್ಕಾರಿ ಆದೇಶ 


0 
0 
0 
0 
ವಾಗಿ 
ಣು 
ಸ್ರ 
ಣು 
ಡಾ 
ಣು 
ಸ್ರ 
ಣು 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾಡೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಶತಾ ಪರೀಕ್ಷೆ (ಟಿ.ಇ.ಟಿ)ಯಲ್ಲಿ ಅರ್ಹಕತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 











ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 
ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 
ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 


ಸಂಯುಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಡಾಯವಾಗಿ ಹಾಜರಾಗಬೇಕು. ಸಂಯುಕ ಸ್ಪರ್ಧಾತ್ಮಕ ಪರೀಕೌಗೆ ಹಾಜರಾದ 
೦ 0 ಡಿ ದು p [NR 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೩೫ 





ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು... ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 
04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಸೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 





೮೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


i 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 

ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 

* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಓರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 


ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 


ಅಥವಾ 


ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 


ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 


ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೩೭ 





ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಸಕ/ಶಿಕ್ನಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೆ ೇತನಶ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 


೮೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಮತ್ತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ 1ಆಂಗ್ಬ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೩೯ 





ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters 1 Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪುಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಸಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


೮೪೦ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಬಿ) 


ಟಿಇಟಿ ಪರೀಕ್ಸೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
ಟ.ಇಟ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಆಟಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಜಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ ಗ 1ಂಬಇವರಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹತಾ ಬವ 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೪೧ 





ON 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ 15 


© 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಅಭರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ದ 
ಈ 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: [Le] 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ :ಎಸ ಸ್‌ಡಬ್ಲೂ ತಡಿ: 132:ಎಸ್‌ ಎಡಿ:1997, 
ದಿನಾಂಕ:08.02, 2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ಪಮೂನೆ-೪ [ನಿಯಮ-3.ಎ(2)(43)], ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ :ಎಸ ಸ್‌ಡಬ್ಲೂ $ಡಿ:132:ಎಸ್‌ ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭರ್ಥಿಗಳು. ದಿನಾಂಕ:13.02.2003 


ಜು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಯ ಹಾಗೂ ಸರ್ಕಾರದ ಆದೇಶ 


ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 


ನಿಯಮ-9[1][ಎ1ರನ್ಶಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 








ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 





ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 














೮೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 














05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕೆ. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೪೩ 





ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದರದ ಸದಸ್ಯ § ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೋೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಸಂ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಸ ಸ್ತ Leprosy Hearing Locomotors ಶಿ Mentally 
Bind Loy Nisan Cured Impaired Disability Medes Retarded 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 


























೮೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 

















Music Music 

Teachers. Teachers. 

FDA., SDA,, FDA., SDA., 

Typist, Steno Typist, Steno 

& Group D., & Group D 
Posts. 




















* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10*-20* 3/60 to Nil 75% 
Category 111 3/60 to 1/60 46 Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
1 Field Of vision 10* 1 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೪೫ 





* ಪ್ರವರ್ಗ-1, 2.ಐ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 


ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16 J] ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 


ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 


೮೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಸೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


ಸಿ 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಸೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 
21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಂಡು ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೪೭ 


ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 

ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣೆ ಕ್‌ಳಗಿನಂತಿದೆ. (1-5ನೇ ತರಗತಿ) 





















































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 





ಒಟ್ಟು 150 
[5] 

ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 

ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 









































ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ಪಂಗಡಣ್‌ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 











ಕ್ರ.ಸಂ ವಿಷಯ ಅಂಕಗಳು 
01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 





ಒಟ್ಟು 150 

















೮೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





22 1 ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 

1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 

ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 

ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


se 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 


೧ 


ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೪೯ 





ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಸೆದಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಶ್ರೀಶೈಲ ಎಸ್‌. ಬಿರಾದಾರ 
ಆಯ್ದೆ ಪ್ರಾಧಿಕಾರಿ ಹಾದೂ ಜಲ್ಲಾ ಉಪನಿರ್ದೇಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, ವಿಜಯಪುರ ಜಿಲ್ಲೆ. 


೮೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಬಣ ಇಲಾಖೆ, ವಿಜಯಪುರ 


2014-15 ನೇ ಸಾಲಿನ 


1-5 ನೇ ತರಗತಿಯ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಿದ ಖಾಲಿ ಹುದ್ದೆಗಳ 














































































































ವರ್ಗೀಕರಣ 
ವಿಷಯ : ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರ ವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ಹ ವರ್ಗೀಕರಣ 
ು 
ಹೆಸರು ಹುದ್ದೆಗಳು ಹುದ್ದೆಗಳು ಎ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ12 ಬಿ|3 ಏ!3 ಬಿ ಸಾಮಾನ್ಯ ಒಟ್ಟು 
ಇತರೆ 
a ಗ್ರಾಮೀಣ ಅ 1 1 2 
ಗ ಅಂಗವಿಕಲ Ix 7 
ಬ 0 3 3 ಹ್‌ 
ಮಾಜಿ ಸೈನಿಕ 
ವ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
೫ ದೃಷ್ಠಿ ಮಾಂದ್ಯ ಒಟ್ಟು 1 0 0 1 0 0 0 1 3 
ವಿಷಯ : ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರ ವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ Ri: ಟ್ಛ ವರ್ಗೀಕರಣ 
ು 
ಹೆಸರು ಹುದ್ದೆಗಳು ಹುದ್ದೆಗಳು ಎ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಏಎ12 ಬಿ|3 ಏ!3 ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 7 
ಗ್ರಾಮೀಣ ಅ 1 1 4 
ಸ್ಥ ಅಂಗವಿಕಲ 1 * 1 
8 % ಣಿ ಈ ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
* ದೃಷ್ಠಿ ಮಾಂದ್ಯ ಒಟ್ಟು 2 1 1 2 0 0 1 8 15 






































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೫೧ 








ವಿಷಯ : ಕನ್ನಡ ಸಾಮಾನ್ಯ 














































































































ತಾಲ್ಲೂಕು/ ಬ್ಯಾಕ್‌ ಪಕಟಿತ 
2 ಒಟ್ಟು ಪ" ವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ESL ವರ್ಗೀಕರಣ ಜ್‌ 
2 ು 
ಹೆಸರು ಹುದ್ದೆಗಳು ಹುದ್ದೆಗಳು e ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ12 ಬಿ|3 ಎ3 ಬಿ ಸಾಮಾನ್ಯ ಒಟ್ಟು 
ಇತರೆ 2 1 2 1 1 6 13 
ಗ್ರಾಮೀಣ ಅ 1 1 2 1 4 9 
6 
3 0 25 25 ಅಂಗವಿಕಲ 
ಮಾಜಿ ಸೈನಿಕ I I 2 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 
ಒಟ್ಟು 4 1 1 4 1 1 1 12 25 
ವಿಷಯ : ಕನ್ನಡ ಸಾಮಾನ್ಯ 
ಆಜ ಟ್ಯಾಪ್‌ AN RE ಪ್ರುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ ವರ್ಗೀಕರಣ 
ಹೆಸ ಹುದ್ದೆಗಳು | ಹುದ್ದೆಗಳು 6 ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 [2 ಎ 2 ಬಿ[3 ಎ|3 ಬಿ| ಸಾಮಾನ್ಯ | ಒಟ್ಟು 
ಇತರೆ 1 1 2 4 
& ಗ್ರಾಮೀಣ ಅ 
Fy 0 8 8 ಅಂಗವಿಕಲ 1 ೫% 1 ೫% 2 
ಇ ಮಾಜಿ ಸೈನಿಕ j 1 
4 ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 1 1 
* ದೃಷ್ಠಿ ಮಾಂದ್ಯ ಒಟ್ಟು 2 0 1 1 0 0 0 4 8 












































೮೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 








ವಿಷಯ : ಕನ್ನಡ ಸಾಮಾನ್ಯ 




















































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಭಟ ಪ್ರುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಖ ವರ್ಗೀಕರಣ 
ಚಾಡ್‌ ಗಳ ರಾಜ ಲಕ್‌ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ 2ಬಿ.3ಎ 3 ಬಿ| ಸಾಮಾನ್ಯ | ಒಟ್ಟು 
೦ ೦ 
ಇತರೆ 7 Tl ಘ 4 
ಗ್ರಾಮೀಣ ಅ 1 1 
6 ಅಂಗವಿಕಲ 
ಸ್ಥ 0 8 8 
ಅಕಿ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 1 1 1 3 
ಯೋ.ನಿರಾ.ಅ 
ಒಟ್ಟು 2 0 0 2 0 0 0 4 8 
ವಿಷಯ : ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ pi ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ದೆ ಖೆ ವರ್ಗೀಕರಣ 
ಹಾಕು ಹಚ ಜಾಟ್‌ .ಜಾತಿ | ಪ.ಪಂಗಡ | ಪ್ರವರ್ಗ-1 |2 ಎ 2 ಬಿ|3 ಎ|3 ಬಿ| ಸಾಮಾನ್ಯ | ಒಟ್ಟು 
೦ ೦ 
ಗ] ಇತರೆ [ [ 2 
© 
13 ಗ್ರಾಮೀಣ ಅ 1 1 
ತ ಅಂಗವಿಕಲ 
ಮಾಜಿ ಸೈನಿಕ 
Ne) 
3 ಕ.ಮಾ.ಅಭ್ಯರ್ಥಿ 1 1 
ತಿ ಯೋ.ನಿರಾ.ಅ 
ಒಟ್ಟು 1 0 0 1 0 0 0 2 4 



































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೫೩ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಸಣ ಇಲಾಖೆ, ವಿಜಯಪುರ 


2014-15 ನೇ ಸಾಲಿನ 1-5 ನೇ ತರಗತಿಯ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಸಕರ ನೇಮಕಾತಿಗಾಗಿ ಪ್ರಕಟಿಸಿದ ಖಾಲಿ ಹುದ್ದೆಗಳ ವರ್ಗೀಕರಣ 














































































































ವಿಷಯ : ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರ ವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಜಾ 
ಹೆಸರು ಹುದ್ದೆಗಳು ಹುದ್ದೆಗಳು ಎ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ12 ಬಿ|3 ಏ!3 ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 
ಗ್ರಾಮೀಣ ಅ 
| ಸ್ತ ಸ 5 ಅಂಗವ 
| ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 0 1 0 0 0 0 0 1 2 
ವಿಷಯ : ಉರ್ದು ಸಾಮಾನ್ಯ 
EE (ರತ ಟ್ಟು ಪ್ರ್‌ವರ್ಗವಾರು ಮೀಸಲಾತಿ ವರ್ಗೀಕರ 
ಸ ಟಿ A 
ಬ್ಲಾಕ್‌ ಲಾಗ್‌ ಖಾಲಿ ವರ್ಗೀಕರಣ ಜಟಾ ಚು ತತ. 
ಆತು (ರಾ ಟಟ ಚಕಕ ಕಾಡಿ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ 2 ಬಿ.3ಎ 3 ಬಿ/| ಸಾಮಾನ್ಯ | ಒಟ್ಟು 
೦ಎ ೦ಎ 
ಇತರೆ 1 1 
ಗ್ರಾಮೀಣ ಅ 1 1 
ಅಂಗವಿಕಲ 
ದಿ 0 2 2 
8 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 0 0 0 0 0 0 1 2 









































೮೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, 


೨೦೧೫ 








ವಿಷಯ : ಉರ್ದು ಸಾಮಾನ್ಯ 














































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರ ವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ bs ವರ್ಗೀಕರಣ 
ಹೆಸ ಹುದ್ದೆಗಳು ಹುದ್ದೆಗಳು ಎ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ12 ಬಿ|3 ಏ!3 ಬಿ ಸಾಮಾನ್ಯ ಒಟ್ಟು 
ಇತರೆ 1 1 
p 
§ ಗ್ರಾಮೀಣ ಅ 1 1 
9 0 2 2 ಅಂಗವಿಕಲ 
0 
B ಮಾಜಿ ಸೈನಿಕ 
ಕ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 0 0 0 0 0 0 1 2 
ವಿಷಯ : ಉರ್ದು ಸಾಮಾನ್ಯ 
ತಾಲೂ ಕು/ ಬ್ಯಾಕ್‌ ಪಕಟಿತ ಟು ಪ”ವರ್ಗವಾರು ಮೀಸಲಾತಿ ವರ್ಗೀಕರಣ 
೧ A ಒ KY 
ಬ್ಲಾಕ್‌ ಲಾಗ್‌ ಖಾಲಿ ಚ ವರ್ಗೀಕರಣ 
ಹೇರು (ರಸ ಕ ಚಾ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ 2ಬಿ.3ಎ 3 ಬಿ| ಸಾಮಾನ್ಯ | ಒಟ್ಟು 
೦ಎ ೦ಎ 
ಇತರೆ 1 1 1 2 5 
ಗ್ರಾಮೀಣ ಅ 1 1 
§ ಅಂಗವಿಕಲ 1೫ 1 
ಲಿ 0 8 8 
pr ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 
* ದೃಷ್ಟಿ ಮಾಂದ್ಯ ಒಟ್ಟು 1 0 1 2 [10 00 4 8 












































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೫೫ 








ವಿಷಯ : ಉರ್ದು ಸಾಮಾನ್ಯ 












































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ 
ನ ಭ್‌ ಚ್‌ ಒಟ್ಟು ಹ ಪ್ರುವರ್ಗವಾರು ಮೀಸಲಾತಿ ವರ್ಗೀಕರಣ 
ಗ ಹುದ್ದೆಗಳು 
ಹೆಸ ಹುದ್ದೆಗಳು ಹುದ್ದೆಗಳು ಈ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಏಎ12 ಬಿ|3 ಎ3 ಬಿ ಸಾಮಾನ್ಯ ಒಟ್ಟು 
ಇತರೆ 1 1 
ಇ ತ ಗ್ರಾಮೀಣ ಅ 
(6 ಅಂಗವಿಕಲ 
3 0 1 1 
೫ 5 ಮಾಜಿ ಸೈನಿಕ 
ಐ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 0 0 0 1 0 0 0 0 1 



































2014-15 ನೇ ಸಾಲಿನ 6-8 ನೇ ತರಗತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 


ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಸಣ ಇಲಾಖೆ, ವಿಜಯಪುರ 


ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಿದ ಖಾಲಿ ಹುದ್ದೆಗಳ ವರ್ಗೀಕರಣ 





ವಿಷಯ : ಕನ್ನಡ ಸಾಮಾನ್ಯ 






































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ ವರ್ಗೀಕರಣ 
ಸರು (ರಿತು ಡಕ ಬ ಪ.ಜಾತಿ | ಪ.ಪಂಗಡ  ಪ್ರವರ್ಗ-1 |2 ಎ 2 ಬಿ|3 ಎ 3 ಬಿ ಸಾಮಾನ್ಯ | ಒಟ್ಟು 
೦ ೦ 
ದಿ ಇತರೆ 3 I 2 3 ಸ I 1 9 ೫ 
ಗ ಗ್ರಾಮೀಣ ಅ 2 2 5 9 
K ಅಂಗವಿಕಲ 1 * 1 * 1 ೫ 3 
§ 0 37 37 
ಮಾಜಿ ಸೈನಿಕ 1 1 
Te 
R ಕ.ಮಾ.ಅಭ್ಯರ್ಥಿ 1 1 
ಜಿ ಯೋ.ನಿರಾ.ಅ 1 1 
* ದೃಷ್ಠಿ ಮಾಂದ್ಯ ಒಟ್ಟು 6 1 2 6 2 1 1 18 37 






























































































































































೮೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ : ಕನ್ನಡ ಸಾಮಾನ್ಯ 
ತಬ ಕು! ನಿಬ್ಛಾಕ್‌ ಪ್ರಕಟಿತ ನ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಖೆ ವರ್ಗೀಕರಣ 
ಬ ಸಟ ರಚ ಘ್‌ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ 2ಬಿ.3ಎ 3 ಬಿ| ಸಾಮಾನ್ಯ | ಒಟ್ಟು 
೦ ೦ 
ಇತರೆ 3 7 7 ಸ 7 7 7 17 
ಗ್ರಾಮೀಣ ಅ 1 1 6 
[5 ಅಂಗವಿಕಲ 1 1 + 1 + 3 
3 0 27 27 ಹ 
3 ಮಾಜಿ ಸೈನಿಕ 7 7 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
* ದೃಷ್ಠಿ ಮಾಂದ್ಯ ಒಟ್ಟು 5 1 1 4 1 1 1 13 27 
ವಿಷಯ : ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಷಿ ಪುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಕ್‌ ವರ್ಗೀಕರಣ 
ಬು SE ಜರಾ ಕು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ 2ಬಿ.3ಎ 3 ಬಿ| ಸಾಮಾನ್ಯ | ಒಟ್ಟು 
೦ ೦ 
ಇತರೆ 3 1 2 3 1 1 1 8 20 
ಗ್ರಾಮೀಣ ಅ 1 1 4 6 
ದ್ದ 0 31 31 ಅಂಗವಿಕಲ 1 * 1 * 1 * 3 
ಣೆ ಮಾಜಿ ಸೈನಿಕ I I 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 
* ದೃಷ್ಠಿ ಮಾಂದ್ಯ ಒಟ್ಟು 5 1 ಷ್ಟ 5 1 1 1 15 31 















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೫೭ 











































































































ವಿಷಯ : ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರ ವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ ಹ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ೦ ಪ್ರವರ್ಗ-1 ಸಾಮಾನ್ಯ ಒಟ್ಟು 
ಇತರೆ 2 15 35 
ಇ ಗ್ರಾಮೀಣ ಅ 1 7 14 
§ ಅಂಗವಿಕಲ pe 7 
9 0 57 57 
123 ಮಾಜಿ ಸೈನಿಕ 2 2 
ಕ್ಟ ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
* ದೃಷ್ಠಿ ಮಾಂದ್ಯ ಒಟ್ಟು 3 28 57 
ವಿಷಯ : ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಒಟ್ಟು ಪ್ರ ವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸು ವರ್ಗೀಕರಣ 
ಹೆಸ ಹುದ್ದೆಗಳು ಹುದ್ದೆಗಳು ೦ ಪ್ರವರ್ಗ-1 ಸಾಮಾನ್ಯ ಒಟ್ಟು 
ಇತರೆ 2 15 35 
ಗ್ರಾಮೀಣ ಅ 7 13 
c ಅಂಗವಿಕಲ 28% 4 
B 0 56 56 
4 ಮಾಜಿ ಸೈನಿಕ ಸ 5 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
* ದೃಷ್ಠಿ ಮಾಂದ್ಯ ಒಟ್ಟು 2 28 56 












































೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 




















































































































ವಿಷಯ : ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ Np ವರ್ಗೀಕರಣ 
ಹೆಸ NE ಮುರ ಕಾ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ 2ಬಿ.3ಎ 3 ಬಿ| ಸಾಮಾನ್ಯ | ಒಟ್ಟು 
೦ ೦ 
| ಇತರೆ 2 12 30 
& ಗ್ರಾಮೀಣ ಅ 6 10 
Eg ಅಂಗವಿಕಲ 2 x 4 
ಇರೆ 0 48 48 
4% ಮಾಜಿ ಸೈನಿಕ 2 ಸ್ತ 
ಡ್ಡ ಕ.ಮಾ.ಅಭ್ಯರ್ಥಿ 
8 
4 ಯೋ.ನಿರಾ.ಅ 1 1 
* ದೃಷ್ಠಿ ಮಾಂದ್ಯ ಒಟ್ಟು 2 24 48 
ವಿಷಯ : ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರ ವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ ವರ್ಗೀಕರಣ 
ಚ ಸ ಗ ಜಂಕ್‌ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ 2ಬಿ.3ಎ 3 ಬಿ| ಸಾಮಾನ್ಯ | ಒಟ್ಟು 
೦ ೦ 
» ಇತರೆ 1 1 1 2 5 
5 ಗ್ರಾಮೀಣ ಅ 
5 ತ 0 5 5 ಅಂಗವಿಕಲ 
3 1 ಮಾಜಿ ಸೈನಿಕ 
ತಿ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು | 1 1 1 0 |0|0|0 2 5 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೫೯ 























































































































2014-15 ನೇ ಸಾಲಿನ 6-8 ನೇ ತರಗತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪದವೀಧರ ಶಿಕ್ಸಕರ ನೇಮಕಾತಿಗಾಗಿ ಪ್ರಕಟಿಸಿದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ : ಉರ್ದು ಸಾಮಾನ್ಯ 
ತಾಲ್ಲೂಕು/ ಬಾಕ್‌ ಪಕಟಿತ ಪ್ರ ವರ್ಗವಾರು ಮೀಸಲಾತಿ ವರ್ಗೀಕರಣ 
ದಿ ್ರಿ ತ್‌ ಟು 
ಬ್ಲಾಕ್‌ ಪ್ಪ ಖಾ Bs ಹಾ [8 ಜಾತಿ | ಪ.ಪಂಗಡ | ಪವರ್ಗ-1 2 ಎ12 ಬಿ3ಎ 3 ಬಿ| ಸಾಮಾನ್ಯ | ಒಟ್ಟು 
ಹೆಸರು | ಹುದ್ದೆಗಳು | ಹುದ್ದೆಗಳು 6 ಕ್‌ ಆ ಓಲ 
ಇತರೆ 1 1 2 
ಡಿ ಗ್ರಾಮೀಣ ಅ 
ಗಿ ಅಂಗವಿಕಲ 
K 0 2 2 
§ ಮಾಜಿ ಸೈನಿಕ 
ಈ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 0 0 0 0 0 0 1 2 
ವಿಷಯ : ಉರ್ದು ಸಾಮಾನ್ಯ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಪ್ರುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಬ ವರ್ಗೀಕರಣ 
ಚರ್‌ ಹಾಟ ಟಾಟ ಜ್‌ .ಜಾತಿ | ಪ.ಪಂಗಡ | ಪ್ರವರ್ಗ-1 |2 ಎ |2 ಬಿ,3 ಎ 3 ಬಿ| ಸಾಮಾನ್ಯ | ಒಟ್ಟು 
೦ಎ ೦ಎ 
ಇತರೆ 1 1 1 3 
ಗ್ರಾಮೀಣ ಅ 
8 ಅಂಗವಿಕಲ 
ಅ 0 3 3 
ಕ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 0 0 0 0 0 1 3 






































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 























































































































ವಿಷಯ : ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ Ws ಪುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಗ be ವರ್ಗೀಕರಣ 
2 
ಹೆಸರು | ಹುದ್ದೆಗಳು | ಹುದ್ದೆಗಳು ಎ ಪ್ರವರ್ಗ-1 ಸಾಮಾನ್ಯ 
ಇತರೆ 
p 
ಗ ಗ್ರಾಮೀಣ ಅ 
9 0 I ಅಂಗವಿಕಲ 
ಇ ಮಾಜಿ ಸೈನಿಕ 
4 ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 0 0 0 0 0 0 0 1 
ವಿಷಯ : ಉರ್ದು ಸಾಮಾನ್ಯ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ವಕ ಪ್ರುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಚಚ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು ಎ ಪ್ರವರ್ಗ-1 ಸಾಮಾನ್ಯ 
ಇತರೆ 2 
ಗ್ರಾಮೀಣ ಅ 
§ 0 4 4 ಅಂಗವಿಕಲ 
ಷಿ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 0 2 



























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೬೧ 
ವಿಷಯ : ಉರ್ದು ಸಾಮಾನ್ಯ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಹ್‌ ಪುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ | ವರ್ಗೀಕರಣ 
ಹ ವಿಚ್‌ (ಹಚು RE ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 |2 ಎ|2 ಬಿ,3 ಎ|3 ಬಿ| ಸಾಮಾನ್ಯ | ಒಟ್ಟು 
೦ ೦ಎ 
8 ಇತರೆ 1 1 ಶಿ 
4 ಗಾಮೀಣ ಅ 
_ 
ಜೆ ಅಂಗವಿಕಲ 
ಕೈ ೨ 0 2 2 
ಡಿ ಮಾಜಿ ಸೈನಿಕ 
ತ ಕ.ಮಾ.ಅಭ್ಯರ್ಥಿ 
ಈ ಯೋ.ನಿರಾ.ಅ 
ಒಟ್ಟು 1 0 0 0 0 0 0 1 2 
ವಿಷಯ : ಉರ್ದು ಸಾಮಾನ್ಯ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ನ ಪುವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಪ ವರ್ಗೀಕರಣ 
ತೂ ಹಾಜಿ ಗತಾ ಸುಡು  ಕ್‌ಕೂಾಟ್‌ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 |2 ಎ|2 ಬಿ,3 ಎ|3 ಬಿ| ಸಾಮಾನ್ಯ | ಒಟ್ಟು 
೦ ೦ 
ಡಿ ಇತರೆ 1 1 
ಸ ಗ್ರಾಮೀಣ ಅ 
Ne) 
Kk ಅಂಗವಿಕಲ 
0 1 1 
DB ಮಾಜಿ ಸ್ನೆನಿಕ 
HR ತ 
ತ ಕ.ಮಾ.ಅಭ್ಯರ್ಥಿ 
48 
ಯೋ.ನಿರಾ.ಅ 
ಒಟ್ಟು 1 0 0 0 0 0 0 0 1 






































೮೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಸಣ ಇಲಾಖೆ, ವಿಜಯಪುರ 
2014-15 ನೇ ಸಾಲಿನ 6-8 ನೇ ತರಗತಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 


ಪದವೀಧರ ಶಿಕ್ಬಕರ ನೇಮಕಾತಿಗಾಗಿ ಪ್ರಕಟಿಸಿದ ಖಾಲಿ ಹುದ್ದೆಗಳ ವರ್ಗೀಕರಣ 





ವಿಷಯ : ಆಂಗ್ಲ ಭಾಷೆ 























































































































ತಾಲ್ಲೂಕು/ ಬ್ಯಾಕ್‌ ಪಕಟಿತ ಟು ಪ”ವರ್ಗವಾರು ಮೀಸಲಾತಿ ವರ್ಗೀಕರಣ 
೧ A ಒ ಯ 
ಬ್ಲಾಕ್‌ ಲಾಗ್‌ ಖಾಲಿ ಹಕ ವರ್ಗೀಕರಣ 
is ೦ ಪ ಪಪ ಪ ಚ 
ಹಸರು ಹುದ್ದೆಗಳು | ಹುದ್ದೆಗಳು ಸ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 |2ಎ/|2ಬಿ|3 ಎ|3 ಬಿ| ಸಾಮಾನ್ಯ | ಒಟ್ಟು 
ಇತರೆ 3 2 2 3 2 1 1 10 24 
ಬ] 
ಗ ಗ್ರಾಮೀಣ ಅ 2 ಭು ವಿ 9 
K ಅಂಗವಿಕಲ J [7% (> 3 
§ 0 39 39 — 
ಸ ಮಾಜಿ ಸೈನಿಕ 1 1 
R ಕ.ಮಾ.ಅಭ್ಯರ್ಥಿ 1 1 
3 
ಯೋ.ನಿರಾ.ಅ 1 1 
ತೇ ದೃಷ್ಠಿ ಮಾಂದ್ಯ ಒಟ್ಟು 6 2 2 6 2 1 1 19 39 
ವಿಷಯ : ಆಂಗ್ಲ ಭಾಷೆ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಟು ಪ”ವರ್ಗವಾರು ಮೀಸಲಾತಿ ವರ್ಗೀಕರಣ 
೧ A ಒ ಯ 
ಬ್ಲಾಕ್‌ ಲಾಗ್‌ ಖಾಲಿ ಹ ಪ ವರ್ಗೀಕರಣ 
2 A) ಷ್‌ ಷ್‌ ಷ್‌ ಪ ಹ 
ಹೆಸ ಹುದ್ದೆಗಳು | ಹುದ್ದೆಗಳು ಸ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 |2ಎ/|2ಬಿ|3 ಎ|3 ಬಿ| ಸಾಮಾನ್ಯ | ಒಟ್ಟು 
ಇತರೆ 3 1 1 2 1 1 1 7 17 
ಗ್ರಾಮೀಣ ಅ 1 1 4 6 
ದ ಅಂಗವಿಕಲ I Ja 1% 3 
3 0 28 28 
lx ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 
* ದೃಷ್ಠಿ ಮಾಂದ್ಯ ಒಟ್ಟು 5 1 1 4 1 1 1 14 28 
































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೬೩ 








ವಿಷಯ : ಆಂಗ್ಲ ಭಾಷೆ 











































































































ತಾಲ್ಲೂಕು/ ಬ್ಯಾಕ್‌ ಪಕಟಿತ ಟ್ರಾ ಪ`ವರ್ಗವಾರು ಮೀಸಲಾತಿ ವರ್ಗೀಕರಣ 
೧ A ಒ ಯ 
ಬ್ಲಾಕ್‌ ಲಾಗ್‌ ಖಾಲಿ ಜಟ ವರ್ಗೀಕರಣ 
ಲ ು ಪ ವ 
ಹೆಸ ಹುದ್ದೆಗಳು | ಹುದ್ದೆಗಳು ತ್ರ ಪ್ರವರ್ಗ-1 |2ಎ/|2ಬಿ|3 ಎ|3 ಬಿ| ಸಾಮಾನ್ಯ | ಒಟ್ಟು 
ಇತರೆ 2 3 1 1 1 8 20 
ಗ್ರಾಮೀಣ ಅ 1 5 8 
6 ಅಂಗವಿಕಲ 1 x 1 ೫ 3 
[ವ 0 34 34 
8 ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
* ದೃಷ್ಠಿ ಮಾಂದ್ಯ ಒಟ್ಟು 2 5 1 1 1 17 34 
ವಿಷಯ : ಆಂಗ್ಲ ಭಾಷೆ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಟು ಪ”ವರ್ಗವಾರು ಮೀಸಲಾತಿ ವರ್ಗೀಕರಣ 
೧ A ಒ ಬ 
ಬ್ಲಾಕ್‌ ಲಾಗ್‌ ಖಾಲಿ ಜೂ ವರ್ಗೀಕರಣ ಘ್‌ 
೧ 2 ಹಾಸ 
ಹಸತ ಹುದ್ದೆಗಳು | ಹುದ್ದೆಗಳು ಬ ಪ್ರವರ್ಗ-1 |2ಎ/|2 ಬಿ|3 ಎ|3 ಬಿ| ಸಾಮಾನ್ಯ | ಒಟ್ಟು 
ಇತರೆ 2 5 2 2 2 15 35 
ಗಾಮೀಣ ಅ 1 3 7 14 
ಇ A 
ಣಿ ಅಂಗವಿಕಲ [ಫೌ 2% 4 
$ 0 57 57 
%3 ಮಾಜಿ ಸೈನಿಕ 2 2 
f ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
ಒಟ್ಟು 3 9 2 2 2 28 57 


* ದೃಷ್ಠಿ ಮಾಂದ್ಯ 



















































































































































































೮೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ : ಆಂಗ್ಲ ಭಾಷೆ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ Re ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಟೆ ಶ್ಯ ವರ್ಗೀಕರಣ ಪ ಫ್‌ ಫಾ 
ವಕು ಹುದ್ದೆಗಳು | ಹುದ್ದೆಗಳು ಸ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 |2ಎ/|2 ಬಿ|3 ಎ|3 ಬಿ| ಸಾಮಾನ್ಯ | ಒಟ್ಟು 
ಇತರೆ 2 5 2 2 2 15 35 
ಗ್ರಾಮೀಣ ಅ 1 3 8 15 
6 ಅಂಗವಿಕಲ 1 ೫ 2೫ 4 
B 0 60 60 
ಷೆ ಮಾಜಿ ಸೈನಿಕ 3 4 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿರಾ.ಅ 1 1 
x* ದೃಷ್ಠಿ ಮಾಂದ್ಯ ಒಟ್ಟು 3 9 2 2 2 30 60 
ವಿಷಯ : ಆಂಗ್ಲ ಭಾಷೆ 
ತಾಲ್ಲೂಕು/ , ಬ್ಯಾಕ್‌ ಪ್ರಕಟಿತ ಈ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಚಟ ಸ್ಯ ವರ್ಗೀಕರಣ ¥ 
ಸಾ ಹುದ್ದೆಗಳು | ಹುದ್ದೆಗಳು ಸ ಪ್ರವರ್ಗ-1 |2ಎ/|2ಬಿ|3 ಎ|3 ಬಿ| ಸಾಮಾನ್ಯ | ಒಟ್ಟು 
ಗ] ಇತರೆ 2 4 ಸ 2 2 13 32 
9 
3 ಗ್ರಾಮೀಣ ಅ 2 6 10 
8 
5 ಅಂಗವಿಕಲ 1೫ 2 * 4 
a 
ಣು 0 50 50 
ಮಾಜಿ ಸೈನಿಕ 2 2 
ಇ 
3 ಕ.ಮಾ.ಅಭ್ಯರ್ಥಿ 1 1 
pe ಯೋ.ನಿರಾ.ಅ 1 1 
4 
೫ ದೃಷ್ಠಿ ಮಾಂದ್ಯ ಒಟ್ಟು 2 7 2 2 2 25 50 








ಭಾಗ ೫ 


















































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೬೫ 
ವಿಷಯ : ಆಂಗ್ಲ ಭಾಷೆ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಜು ಪ್ರ್‌ವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಚಿ ವರ್ಗೀಕರಣ ಪ ಫ್‌ ಫಾ 
ಹೆಸ ಹುದ್ದೆಗಳು ಹುದ್ದೆಗಳು ಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 ೩2ಎ |2 ಬಿ|3 ಎ|3 ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 2 5 
ಸ ಗ್ರಾಮೀಣ ಅ 1 1 
™ A 
v ಡ್ಡ ಅಂಗವಿಕಲ 
128 0 6 6 
3 1 ಮಾಜಿ ಸೈನಿಕ 
& ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 0 0 0 0 3 6 



































PR-79 
SC-50 


ಶ್ರೀಶೈಲ ಎಸ್‌ ಬಿರಾದಾರ 
ಉಪನಿರ್ದೇಶಕರು(ಆಡಳಿತ) ಹಾಗೂ ಆಯ್ಕೆ ಪ್ರಾಧಿಕಾರಿಗಳು 
ವಿಜಯಪುರ ಜಿಲ್ಲೆ ವಿಜಯಪುರ 


೮೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಾವೇರಿ ಜಿಲ್ಲೆ ಹಾವೇರಿ 
ಸಂಖ್ಯೆ:ಎ2:ಪ್ರಾಶಾ.ಶಿ:ನೇಮಕ: 01/2014-15, ದಿನಾಂಕ:23ನೇ ಮಾರ್ಚಿ 2015 
: ನೆಂಮಕಾತಿ ಅಧಿಸೂಜನೆ : 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸ 
3] ಸರ್ಕಾರಿ ಆದೇಶ ಸ 
4] ಸರ್ಕಾರಿ ಆದೇಶ ಸ 
5] ಸರ್ಕಾರಿ ಆದೇಶ ಸ 
ಸ 
ಸಂ: 





€:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಇಡಿ:21:ಯೋಯೋ ಕ:2010, ದಿನಾಂಕ:02.11.2012. 
ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 
ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾದೂ ಇಡಿ:626:ಏಿಚಿಎಸ್‌:2014 ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ 
ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಟಕರ ಅರ್ಕತಾ ಪರೀಕ್ಷ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 


ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 


0 
0 
0 
6] ಸರ್ಕಾರಿ ಆದೇಶ ಸಂ 
9 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೬೭ 
03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 


ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 

04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 




















ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ, ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 








05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 
ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 
* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 


೮೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -/13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೬೯ 





ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 
ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 

ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 

ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


೮೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 

ಮತ್ತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters / Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೭೧ 





ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 
ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 
09] ವಯೋಮಿತಿ: 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 

1ಅ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 

ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 
ಟೆಪ್ಟಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 
10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 

* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅ ಅಭರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ದ 
ಈ 























“ಡಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ 15 


© 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


೮೭೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wಗta್ರೀ) ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕ ಛ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. 


02. 


03. 


ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1. ಸರ್ಕಾರದ 

ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ನಮೂನೆ-ಇ [ನಿಯಮ-3.ಎ(2)(3)1.. ಸರ್ಕಾರದ 

ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [!ನಿಯಮ-3.ಎ(2)(3)] ಸರ್ಕಾರದ 

ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 

ಅಭ್ಯರ್ಥಿಗಳು. ದಿನಾಂಕ:13.02.2003 


ಜು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೭೩ 





1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ವಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 





೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸ್ಫೆನಿಕ” 'ಸಶಸ್ತ್ರ ದಳದ ಸದಸ್ಯ" ಮತ್ತು 'ಕುಟಿಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 





























ಲ ವ Lepros Hearin Locomotors 4 Mentall 
Bins Low 110] Cured ಟೆ Disability Mengllyall A 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೭೫ 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 

Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 





























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 



































Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10*_20* 3/60 to Nil 75% 
Category 111 3/60 to 1/60 ದ Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
9 Field Of vision 10* ಸ 








Note: F:C Means Finger Count 


೮೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 


ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 


ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2ಎ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 
ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 
ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೭೭ 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಬಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 
18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
191 ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 

ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 





ಸಿ 
e 


* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣ್‌ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 


ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 


ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 

20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


೮೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಜು 
ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 


ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರೆಕ್‌ಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಷೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಸಕರ ಅರ್ಹತಾ ಪರೀಕ್ಸ್‌ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 



























































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪಚಲಿತ ವಿದ್ಧಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ದೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. | ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 











ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 72 
ಒಟ್ಟು 150 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೭೯ 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
22.1 ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು : !ಎನ್‌.ಸಿ.ಟಿ.ಇ., ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 


ಕ್ರಮದಂತೆ? 
ಆ 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು.ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


( 


$a 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡ್‌ದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೂಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 


೮೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


( ಶಿವನಗೌಡ ಬ ಪಾಟೀಲ) 
.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಬಣ ಇಲಾಖೆ, , ಹಾವೇರಿ ಜಿಲ್ಲೆ ಹಾವೇರಿ 































































































ಭಾಗ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೮೧ 
ಆಯ್ಕೆ ಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಬಣ ಇಲಾಖೆ ಹಾವೇರಿ ಜಿಲ್ಲೆ, ಹಾವೇರಿ 
2014-15ನೇ ಸಾಲಿನಲ್ಲಿ 1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಬಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಕನ್ನಡ ಸಾಮಾನ್ಯ 
೫ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಭಜ Ap ಬ್ಯಾಕಲಾಗ ಚ ಒಟ್ಟು 
ಸ್ವನ 3 ಹುದೆ ಗಳು i ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪವರ್ಗ-2 BS ಪವರ್ಗ-3 ಪವರ್ಗ- ಸಾಮಾನ್ಯ 
॥ ೨ | ಹುದ್ದೆಗಳು |" ಜಾತಿ: | ಪಂಗಡ (7. ಸ ವ ie cs 3) | ಅರ್ಹತೆ | 
ವರ್ಗೀಕರಣ 
2 2 1 | ಇತರರು 1 1 
2 ಗ್ರಾಮೀಣ 0 
c 31 ಅಂವಿ 0 
| ks 7 ಮಾತ ಸನ್‌ 7 7 
5(|ಕಮಾ ಅ 0 
6 | ಯೋನಿ ಅ 0 
2 2 ಒಟ್ಟು 0 0 0 1 0 0 0 1 2 
2014-15ನೇ ಸಾಲಿನಲ್ಲಿ 1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಕನ್ನಡ ಸಾಮಾನ್ಯ 
೧ ಹಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಫಷ 3 ಬ್ಯಾಕಲಾಗ ನ ಒಟ್ಟು ತ್ರ 
ಣು 
ಜ್‌ ಹುದೆ ಗಳ. ಹುದೆ ಗಳ. ಪರಿಶಿಷ ಪರಿಶಿಷ ಪ ಪ ಷ್ಟ ಪ ಜತ ಪ 
j ುದ್ದೆಗಳು ಜಟ ುದ್ದೆಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ ಪ್ರವರ್ಗ ತ ಪವರ್ಗ-2 (ಬಿ) ಪ್ರವರ್ಗ 3 ಪ್ರವರ್ಗ ಸಾಮಾನ್ಯ ಜ್‌ 
ಲ್ಸ ಜಾತಿ ಪಂಗಡ 1 (ಎ) ಈ (ಎ) 3 (ಬಿ) ಅರ್ಹತೆ ಪ 
ವರ್ಗೀಕರಣ 
8 8 1 | ಇತರರು 1 2 3 
ಜು 1 1 2 
ಕ 3 (ಅಂವಿ 0 
ಲ್ರಿ 
ಈ 
1 F 4 ಮಾಜಿ ಸೈನಿಕ 1 I 
5 ಕಮಾಲಅ I I 
ಯೋನಿ ಅ 
6 1 1 
8 8 ಒಟ್ಟು 2 0 0 2 0 0 0 4 8 





















































೮೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15ನೇ ಸಾಲಿನಲ್ಲಿ 1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಸಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 





ವಿಷಯ:- ಕನ್ನಡ ಸಾಮಾನ್ಯ 














































































































೧ ಘಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
1p ಬ್ಯಾಕಲಾಗ ನ್ಟ ಒಟ್ಟು ವಃ 
ಕಸಂ $ ಳೆ ಖಾಲಿ ಬ 
ಜ್‌ ಹುದ್ದೆಗಳು ಹುದ್ದೆಗಳು ಪರಿಶಿಷ್ಠ ಪರಿಶಿಷ್ಠ ಪವರ್ಗ- ಪವರ್ಗ-2 ಪ್ರವರ್ಗ-3 ಪವರ್ಗ- ಸಾಮಾನ್ಯ 
ಗ ಎ ಹುದೆ ಗಳು ಎ ಬ್ರ ಟ ಅ Y ಪವರ್ಗ-2 (ಬಿ) Y ಅ ಶೆ ಒಟು 
ಇ ಜಾತಿ ಪಂಗಡ 1 (ಎ) ನ್‌, (ಎ) 3 (ಬಿ) ಅರ್ಹತೆ ಬ 
ವರ್ಗೀಕರಣ 
3 3 1 | ಇತರರು 1 1 
2 | ಗ್ರಾಮೀಣ 1 1 
RU 
ಲ 3 |ಅಂವಿ 0 
ೆ 4| ಮಾಜಿ ಸೈನಿಕ I I 
5|ಕಮಾ ಅ 0 
6|(ಯೋನಿ ಅ 0 
3 3 ಒಟ್ಟು 1 0 0 0 0 0 1 1 3 
2014-15ನೇ ಸಾಲಿನಲ್ಲಿ 1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಸಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಕನ್ನಡ ಸಾಮಾನ್ಯ 
2 ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
1p ಬ್ಯಾಕಲಾಗ 2 ಒಟ್ಟು ಷ್‌ 
ಕಸಂ $ ಳೆ ಖಾಲಿ ಬಿ 
ಸ್‌ ಹುದ್ದೆಗಳು ಹುದ್ದೆಗಳು ಪರಿಶಿಷ್ಠ ಪರಿಶಿಷ್ಠ ಪವರ್ಗ- ಪವರ್ಗ-2 ಪ್ರವರ್ಗ-3 ಪವರ್ಗ- ಸಾಮಾನ್ಯ 
ಗ ಎ ಹುದೆ ಗಳು ಎ ಬ್ರ ಟ ಅ Y ಪವರ್ಗ-2 (ಬಿ) ಅ Y ಶೆ ಒಟು 
ಎ ಜೀ ಜಾತಿ ಪಂಗಡ 1 (ಎ) (ಎ) 3 (ಬಿ) ಅರ್ಹತೆ ಚ 
ಕರಣ 
5 5 1 | ಇತರರು ಡೆ 2 
1 ಟಟ 1 1 
ಇ 3 |ಅಂವಿ I * 1 
1 ಗ್ರ ಮಾಜಿ ಸೈನಿಕ 1 I 
ಇ 
08 
5 ಕಮಾ ಅ 0 
ಯೋನಿ ಅ 
6 0 
5 ಒಟ್ಟು 1 1 0 0 0 0 0 3 ಕ್ರ 


















































* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 





ಭಾಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೮೩ 





2014-15ನೇ ಸಾಲಿನಲ್ಲಿ 1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಸಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 





ವಿಷಯ:- ಕನ್ನಡ ಸಾಮಾನ್ಯ 














































































































$ ಪಕಟಿತ ಶ್‌ 
ಫಟ ಡರ ಬ್ಯಾಕಲಾಗ ಆಜಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಣು 
ಸ ಹುದ್ದೆಗಳು ಹುದ್ದೆಗಳು ಪರಿಶಿಷ ಪರಿಶಿಷ ಪ — ಪ ದ ಪ — ಪ ದ 
ಗೆ ಸ್ರ ಹುದೆ ಗಳು ಸ್ರ ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ ಪ್ರವರ್ಗ ಪವರ್ಗ-2 (ಬಿ) ಪ್ರವರ್ಗ 3 ಪ್ರವರ್ಗ ಸಾಮಾನ್ಯ ಬಟು 
| ವರ್ಗೀಕರಣ ಜಾತಿ ಪಂಗಡ 1 (ಎ) ಸ (ಎ) 3 (ಬಿ) ಅರ್ಹತೆ | 
2 2 1 | ಇತರರು 1 1 2 
2 | ಗ್ರಾಮೀಣ 0 
RU 
ie) 
I ಕ 3 (ಅಂವಿ 0 
ಗ 4 | ಮಾಜಿ ಸೈನಿಕ 0 
5|ಕಮಾ ಅ 0 
6 | ಯೋನಿ ಅ 0 
2 2 ಒಟ್ಟು 0 0 0 0 ಕೆ 0 0 1 2 
2014-15ನೇ ಸಾಲಿನಲ್ಲಿ 1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಸಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಕನ್ನಡ ಸಾಮಾನ್ಯ 
೧ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಫಿ Je ಬ್ಯಾಕಲಾಗ ಈ ತ್ರ ಒಟ್ಟು | 
0 ಖಾ 
ಪ್ರಿ ಕ್ರ ಹುದ್ದೆಗಳು ಹುದ್ದೆಗಳು ಪರಿಶಿಷ್ಠ ಪರಿಶಿಷ್ಠ ಪ್ರವರ್ಗ- ಪವರ್ಗ-2 ಪವರ್ಗ-3 ಪವರ್ಗ- ಸಾಮಾನ್ಯ 
ಗ ಎ ಹುದೆ ಗಳು ಎ ಬ್ರ ಟಬ Y ಅ ಪವರ್ಗ-2 (ಬಿ) ಅ Y ಶೆ ಒಟು 
ಎ ಜಾತಿ ಪಂಗಡ 1 (ಎ) ಈ (ಎ) 3 (ಬಿ) ಅರ್ಹತೆ ಈ 
ವರ್ಗೀಕರಣ 
6 6 1 | ಇತರರು 1 1 2 4 
gE 1 1 
31ಅಂವಿ 0 
13 
1 ರ 4 ಮಾಜಿ ಸೈನಿಕ 0 
ಮಿ 
5 ಕಮಾಲಅ 0 
ಯೋನಿ ಅ 
6 1 1 
6 6 ಒಟ್ಟು 1 0 0 1 1 0 0 3 6 







































































































































































೮೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15ನೇ ಸಾಲಿನಲ್ಲಿ 1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಸಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಉರ್ದು ಸಾಮಾನ್ಯ 
ಕಕಟಿತ ಪವರ್ಗವಾರು ಖೀಸಲಾತಿ ವರ್ಗೀಕರಣ 
ಚ ಬ್ಯಾಕಲಾಗ ಜ್ರ ಟೆ ಒಟ್ಟು ಅ ie 
0 ಖಾ 
ಪ್ರಿ ಥ ಹುದ್ದೆಗಳು ಹುದ್ದೆಗಳು ಪರಿಶಿಷ್ಠ ಪರಿಶಿಷ್ಠ ಪ್ರವರ್ಗ- ಪವರ್ಗ-2 ಪವರ್ಗ-3 ಪ್ರವರ್ಗ- ಸಾಮಾನ್ಯ 
ಗ ಎ ಹುದೆ ಗಳು ಎ ಬ್ರ ಟ Y Y ಪವರ್ಗ-2 (ಬಿ) Y ಅ ಶೆ ಒಟು 
ಇ, ಜ್‌ ಜಾತಿ ಪಂಗಡ 1 (ಎ) ನ್‌, (ಎ) 3 (ಬಿ) ಅರ್ಹತೆ ಬ 
ರ್ಗೀಕರಣ 
2 2 1 | ಇತರರು 1 1 
2 | ಗ್ರಾಮೀಣ 
RU 
c 3 (ಅಂವಿ 0 
ಕ pe ಮಾಜಿ ಸೈನಿಕ 
§ ಸೃ 0 
5|ಕಮಾ ಅ 0 
ಯೋನಿ ಅ 0 
2 2 ಒಟ್ಟು 0 0 0 1 0 0 0 1 2 
2014-15ನೇ ಸಾಲಿನಲ್ಲಿ 1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಸಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಉರ್ದು ಸಾಮಾನ್ಯ 
೧ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಚ 3 ಬ್ಯಾಕಲಾಗ ಗ ಒಟ್ಟು ಮ 
ಣು 
ಸ್‌ ಹುದ್ದೆಗಳು ಹುದ್ದೆಗಳು ಪರಿಶಿಷ್ಠ ಪರಿಶಿಷ ಪ - ಪ ಪ | ಪ ತೆ 
ಗೆ ಸ ಹುದೆ ಗಳು ಸ ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ ಪ್ರವರ್ಗ 2 ಪವರ್ಗ-೨2 (ಬಿ) ಪ್ರವರ್ಗ 3 ಪ್ರವರ್ಗ ಸಾಮಾನ್ಯ ಒಟು 
§ i ಜಾತಿ ಪಂಗಡ 1 (ಎ) ಜ್‌ (ಎ) 3 (ಬಿ) ಅರ್ಹತೆ | 
ರ್ಗೀಕರಣ 
3 3 1 | ಇತರರು 1 1 
2 ಗ್ರಾಮೀಣ I 1 2 
ನ 3 (ಅಂವಿ 0 
ಬ್ರ 
K 
1 F 4 ಮಾಜಿ ಸೈನಿಕ 0 
5 ಕಮಾ ಅ 0 
ಯೋನಿ ಅ 
6 0 
3 3 ಒಟ್ಟು 1 0 0 0 0 0 1 1 3 





















































ಭಾಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೮೫ 





2014-15ನೇ ಸಾಲಿನಲ್ಲಿ 


1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಸಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 





ವಿಷಯ:- ಉರ್ದು ಸಾಮಾನ್ಯ 





(a 
೩ 
೦ 


ತಾಲ್ಲೂಕು 
8; 


ಬ್ಯಾಕಲಾಗ 
ಹುದ್ದೆಗಳು 


ಪ್ರಕಟಿತ 
Ke 


ಹುದ್ದೆಗಳು 
[a] 


ಒಟ್ಟು 
ಹುದ್ದೆಗಳು 


ವರ್ಗೀಕರಣ 


ಪ್ರವರ್ಗವಾರು 
ಯೆ 


ಮೀಸಲಾತಿ ವರ್ಗೀಕರಣ 





ಪರಿಶಿಷ್ಠ 


ಜಾತಿ 


ಪರಿಶಿಷ್ಠ 


ಪಂಗಡ 


ಪ್ರವರ್ಗ- 
ಯ 
1 


ಪ್ರವರ್ಗ-2 
ಇ? 
(ಎ) 


ಪ್ರವರ್ಗ-2 (ಬಿ) 


ಪ್ರವರ್ಗ-3 
Ke 
(ಎ) 


ಘವರ್ಗ್ಣ- 
Ku 
3 (ಬಿ) 


ಸಾಮಾನ್ಯ 
ಅರ್ಹತೆ 


ಒಟ್ಟು 








ಹಾವೇರಿ 


ಇತರರು 


1 





ಗ್ರಾಮೀಣ 
RU 


0 





ಅಂವಿ 





ಮಾಜಿ ಸೈನಿಕ 


0 





ಕಮಾ ಅ 





ಯೋನಿ ಅ 











2 











ಒಟ್ಟು 





0 





0 





0 





1 





0 





0 














2014-15ನೇ ಸಾಲಿನಲ್ಲಿ 


1-5 ನೇ ತರಗತಿ ಪ್ರಾಥಮಿಕ ಶಾಲಾ ಸಹ ಶಿಕ್ಸಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 





ವಿಷಯ:- ಉರ್ದು ಸಾಮಾನ್ಯ 





ತಾಲ್ಲೂಕು 
40 


ಬ್ಯಾಕಲಾಗ 
ಹುದ್ದೆಗಳು 


ಪ್ರಕಟಿತ 
Ke 


ಹುದ್ದೆಗಳು 
[a] 


ವರ್ಗೀಕರಣ 


ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಪರಿಶಿಷ್ಟ 


ಪರಿಶಿಷ್ಟ 


ಪಂಗಡ 


ಪ್ರವರ್ಗ- 
Ke 


ಪ್ರವರ್ಗ-2 
ಇ 
(ಎ) 


ಪ್ರವರ್ಗ-2 (ಬಿ) 


ಪ್ರವರ್ಗ-3 
Ke 
(ಎ) 


ಪವರ್ಗ- 
Ku 
3 (ಬಿ) 


ಸಾಮಾನ್ಯ 
ಅರ್ಹತೆ 


ಒಟ್ಟು 











ಸವಣೂರ 


ಇತರರು 





ಗ್ರಾಮೀಣ 
RU 





ಅಂವಿ 





ಮಾಜಿ ಸೈನಿಕ 





ಕಮಾಲಅ 





ಯೋನಿ ಅ 




















ಕಾ 

















1 





0 





0 











ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) 























































































































೮೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಬಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಕನ್ನಡ ಸಾಮಾನ್ಯ 
ಇ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ £ ಬ್ಯಾಕಲಾಗ ಹಾಲೆ ಒಟ್ಟು 
ಕ್ರಸ 3 ಹುದ್ದೆಗಳು ಹುದ್ದೆಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪ್ರವರ್ಗ-2 ವಭಕತ ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ ಒಟು 
೦ [a] ಡ್‌ — 
॥ ಹುದ್ದೆಗಳು ಜಾತಿ ಪಂಗಡ (| 1 (ಎ) ಜ್ರ (ಎ) 3 (ಬಿ) ಅರ್ಹತೆ ಆ 
ವರ್ಗೀಕರಣ 
12 12 ಇತರರು 2 1 1 1 1 3 9 
ಗ್ರಾಮೀಣ 2 2 
ಅಂವಿ 1 ೫ 1 
[e 
1 ಜ್ರ ಮಾಜಿ ಸೈನಿಕ 0 
§ 
ಕಮಾ ಅ 0 
ಯೋನಿ ಅ 
0 
12 12 ಒಟ್ಟು 2 1 1 1 1 0 0 6 12 
* ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ 
ವಿಷಯ:- ಕನ್ನಡ ಸಾಮಾನ್ಯ 
ಕ | ಬ್ಯಾಕಲಾಗ ಪಟಿಕ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ 
ಜು (000 ಹುದ್ದೆಗಳು ಜಾಲಿ ಹುದ್ದೆಗಳು ಪರಿಶಿಷ್ಟ 1 ಪರಿಶಿಷ್ಟ 1 ಪ್ರವರ್ಗ- |] ಪ್ರವರ್ಗ-2 1 _ ಪ್ರವರ್ಗ-3 1 ಪ್ರವರ್ಗ- ಸಾಮಾನ್ಯ 
ಥ್ರ ಈ ಹುದ್ದೆಗಳು ಈ 2 ಜ್‌ ಪ್ರವರ್ಗ-2 (ಬಿ) ಅ ಟ್ರಿ ಒಟ್ಟು 
ಎ ವರ್ಗೀಕರಣ ಜಾತಿ ಪಂಗಡ 1 (ಎ) ಸ್‌ (ಎ) 3 (ಬಿ) ಅರ್ಹತೆ 
20 20 ಇತರರು 2 1 1 2 1 1 1 | 14 
ಗ್ರಾಮೀಣ 1 3 4 
95 ಅಂವಿ 1 ೫ 1 
1 Ls ಮಾಜಿ ಸೈನಿಕ I I 
ಗಿ ಕಮಾ ಅ 0 
ಯೋನಿ ಅ 
0 
20 20 ಒಟ್ಟು 3 1 1 2 1 1 1 10 20 




















ಬ 
































* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೮೭ 
ವಿಷಯ:- ಕನ್ನಡ ಸಾಮಾನ್ಯ 
ಖಿ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಫು Ip ಬ್ಯಾಕಲಾಗ ಈ ಒಟ್ಟು 
ಕ್ರಸಂ 3 ಹುದೆ ಗಳು ಖಾ ಘು ಪರಿಶಿಷ್ಟ | ಪರಿಶಿಷ್ಟ | ಪ್ರವರ್ಗ- | ಪ್ರವರ್ಗ-2 | ್ವವರ್ಗ-2 (ಬಿ) ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ |. 
[a] [a] ಗ — 
B ಘರ ಜಾತಿ | ಪಂಗಡ [1 (ಎ) ಪ್ರ (ಎ) 3 (ಬಿ) ಅರ್ಹತೆ ಶು 
ವರ್ಗೀಕರಣ 
17 17 1 | ಇತರರು 2 1 1 2 1 1 3 13 
2 ಗ್ರಾಮೀಣ 2 3 
3 |ಅಂವಿ 1 ೫ 1 
2 
1 % 4 | ಮಾಜಿ ಸೈನಿಕ i 
5 ಕಮಾ ಅ 0 
ಯೋನಿ ಅ 
6 0 
17 17 ಒಟ್ಟು 3 1 1 2 1 1 0 8 17 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಬಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಕನ್ನಡ ಸಾಮಾನ್ಯ 
ಕ | ಬ್ಯಾಕಲಾಗ ಪ್‌ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ 
ತ್ಸ 3 ಹುದ್ದೆಗಳು ಜಾಲಿ ಹುದ್ದೆಗಳು ಪರಿಶಿಷ್ಟ 1 ಪರಿಶಿಷ್ಟ 1 ಪ್ರವರ್ಗ- |] ಪ್ರವರ್ಗ-2 1 _ ಪ್ರವರ್ಗ-33 1 ಪ್ರವರ್ಗ” ಸಾಮಾನ್ಯ 
ಗ ಎ ಹುದ್ದೆಗಳು ಎ ಥೆ ಡ್ನ ಜ್‌ ಪ್ರವರ್ಗ-2 (ಬಿ) ಜ್‌ 4 ಒಟ್ಟು 
ಎ ವರ್ಗೀಕರಣ ಜಾತಿ ಪಂಗಡ 1 (ಎ) ಸ್‌ (ಎ) 3 (ಬಿ) ಅರ್ಹತೆ 
17 17 1 | ಇತರರು 2 1 1 2 1 1 ಚ 13 
2 | ಗ್ರಾಮೀಣ 2 3 
RY 
ತ 3 |ಅಂವಿ 1 ತ 1 
| 1p 4'| ಮಾಜಿ ಸೈನಿಕ 0 
Ki 5|ಕಮಾ ಅ 0 
ಯೋನಿ ಅ 
6 0 
[1 17 ಒಟ್ಟು 3. 1 1 2 1 1 0 8 17 


















































* ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ 






































































































































೮೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ:- ಕನ್ನಡ ಸಾಮಾನ್ಯ 
2 ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಇಷ್ಟು £ ಬ್ಯಾಕಲಾಗ ಡಿ ಒಟ್ಟು 
ಕ್ರಿಸು 3 ಹುದೆ ಗಳು ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪ್ರವರ್ಗ-2 ಪವರ್ಗ-2 (ಬಿ) ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ ಏಟು 
೦ಎ [a] ಗ ಇತ್ರ 
ಥ್ರ ಹುದ್ದೆಗಳು ಜಾತಿ ಪಂಗಡ (1 (ಎ) ಅ (ಎ) 3 (ಬಿ) ಅರ್ಹತೆ ಣೆ 
ವರ್ಗೀಕರಣ 
17 17 ಇತರರು 2 1 1 2 1 1 5 13 
ಗ್ರಾಮೀಣ 2 3 
ಬ್ರ ಅಂವಿ 1 * 1 
1 3 ಮಾಜಿ ಸೈನಿಕ i 
1% 
8 ಕಮಾ ಅ 
0 
ಯೋನಿ ಅ 
0 
17 17 ಒಟ್ಟು 3 1 1 2 1 1 0 8 17 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಕನ್ನಡ ಸಾಮಾನ್ಯ 
ಕ | ಬ್ಯಾಕಲಾಗ ಹ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕ್ರಸಂ 3 ಹುದೆ ಗಳು ಖಾ Ro ಪರಿಶಿಷ್ಟ | ಪರಿಶಿಷ್ಟ ] ಪ್ರವರ್ಗ- | ಪ್ರವರ್ಗ |.) (ಎ) ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ | ್ಟ 
[a] ೦ ಡ್‌ ತಾವ 
B ಹಾಚೆ ಗಳು ವರ್ಗೀಕರಣ | ಜಾತಿ. | ಪಂಗಡ |1 (ಎ) ಪ್ರ (ಎ) 3 (ಬಿ) ಅರ್ಹತೆ ಸ 
10 10 ಇತರರು 2 1 1 1 3 8 
ಗ್ರಾಮೀಣ 1 1 
RU 
| ಅಂವಿ 1 ೫ 1 
1 
3 ಮಾಜಿ ಸೈನಿಕ 0 
R ಕಮಾಅ 0 
ಯೋನಿ ಅ 
0 
10 10 ಒಟ್ಟು 2 1 1 1 0 0 0 5 10 


















































* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೮೯ 





2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಬಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 





ವಿಷಯ:- ಕನ್ನಡ ಸಾಮಾನ್ಯ 

















































































































ರ ಫಿ | ಬ್ಯಾಕಲಾಗ ವ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕ್ರ 3 ಹುದೆ ಗಳು ಳಿ ಹುದೆ ಗಳು ಪರಿಶಿಷ್ಟ 7 ಪರಿಶಿಷ್ಟ | ಪ್ರವರ್ಗ: [ಪ್ರವರ್ಗ ವರ್ನ್‌ ಹರರ ಸಾಮಾನ್ಯ 
ಗ ಎ ಹುದ್ದೆಗಳು ಎ ನ ಡ್‌ ಪ್ರವರ್ಗ-2 (ಬಿ) 4 ಜ್ರ ಒಟ್ಟು 
ಎ ವರ್ಗೀಕರಣ ಜಾತಿ ಪಂಗಡ 1 (ಎ) ಜ್‌ (ಎ) 3 (ಬಿ) ಅರ್ಹತೆ 
15 15 1 | ಇತರರು 2 1 1 2 1 4 11 
2 | ಗ್ರಾಮೀಣ 3 
RU 
3 (ಅಂವಿ 1% 1 
ಸ 
1 [ 4 | ಮಾಜಿ ಸೈನಿಕ | 
ಈ 
5 ಕಮಾ ಅ 0 
6 | ಯೋನಿ ಅ 0 
15 15 ಒಟ್ಟು 3 1 1 2 1 0 0 7 15 
* ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಉರ್ದು ಸಾಮಾನ್ಯ 
2 ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ್‌ು £ ಬ್ಯಾಕಲಾಗ Fa ಒಟ್ಟು 
ಕ್ರಸ 3 MRSS ಹುದೆ ಗಳು ಪರಿಶಿಷ್ಟ | ಪರಿಶಿಷ್ಟ | ಪ್ರವರ್ಗ- ಪ್ರವರ್ಗ-2 ES ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ ಯ 
ಎ ಎ R ತಾ ಒ 
p ಹುಬೈೆಗಳು ಜಾತಿ ಪಂಗಡ (| 1 (ಎ) ಅ (ಎ) 3 (ಬಿ) ಅರ್ಹತೆ ೮ 
ವರ್ಗೀಕರಣ 
6 6 1 | ಇತರರು 1 1 1 2 5 
2 ಗ್ರಾಮೀಣ 1 I 
3 (ಅಂವಿ 0 
೧ 
1 ಜ್ರ 4 ಮಾಜಿ ಸೈನಿಕ 0 
ಗ 
5 ಕಮಾ ಅ 0 
ಯೋನಿ ಅ 
6 0 
6 6 ಒಟ್ಟು 1 1 1 0 0 3 6 










































































































































































೮೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಉರ್ದು ಸಾಮಾನ್ಯ 
ಫಿ | ಬ್ಯಾಕಲಾಗ ಪ್ರಕಟಿತ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
- 
ಕ್ರಸಂ 3 ಹುದೆ ಗಳು ಖಾಲ ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪ್ರವರ್ಗ-2 ee) ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ ಟು 
ಎ ಎ R ತಾ ಒ 
B ಹಾದ್ಯಗಳು ವರ್ಗೀಕರಣ | ಜಾತಿ. | ಪಂಗಡ |1 (ಎ) ಪ್ರ (ಎ) 3 (ಬಿ) ಅರ್ಹತೆ 
9 9 ಇತರರು 2 1 1 1 2 7 
ಗ್ರಾಮೀಣ 1 1 
py ಅಂವಿ 1 x 1 
1 | ಮಾಜಿ ಸೈನಿಕ 
ಕಮಾ ಅ 
ಯೋನಿ ಅ 
0 
9 9 ಒಟ್ಟು 2 1 1 1 0 0 0 4 9 
ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಉರ್ದು ಸಾಮಾನ್ಯ 
ದ್ರ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ವ್ಸ ಬ್ಯಾಕಲಾಗ ಆ ಒಟ್ಟು 
ಕಸಂ ಳೆ ಖಾಲಿ ಬ 
ಈ 3 ಹುದೆಗಳು ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪವರ್ಗ- ಪವರ್ಗ-2 ಹ ಪ್ರವರ್ಗ-3 ಪವರ್ಗ- ಸಾಮಾನ್ಯ 
ಗ ಎ ಹುದೆಗಳು ಎ A ನ ಜ್‌ ಪ್ರವರ್ಗ-2 (ಬಿ) ನ್‌ ಆ ಒಟ್ಟು 
ಎ ಜಾತಿ ಪಂಗಡ 1 (ಎ) ಜ್‌ (ಎ) 3 (ಬಿ) ಅರ್ಹತೆ 
ವರ್ಗೀಕರಣ 
7 7 ಇತರರು 1 1 1 1 3 6 
ಗ್ರಾಮೀಣ 1 I 
ಅಂವಿ 0 
ಖ 
1 1 ಮಾಜಿ ಸೈನಿಕ 0 
B 
ಕಮಾ ಅ 0 
ಯೋನಿ ಅ 























ಒಟ್ಟು 
























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೯೧ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಉರ್ದು ಸಾಮಾನ್ಯ 
ಫಿ | ಬ್ಯಾಕಲಾಗ ಪುಣಟಕ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಎ 
ಕ್ರಸಂ 3 ಹುದೆ ಗಳು ಸಾಲೆ ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪ್ರವರ್ಗ-2 ee) ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ ಟು 
ಎ ಎ R ತಾ ಒ 
B ಹಾಧೆಥಳು ವರ್ಗೀಕರಣ | ಜಾತಿ. | ಪಂಗಡ |1 (ಎ) ಪ್ರ (ಎ) 3 (ಬಿ) ಅರ್ಹತೆ 
ಜದ 4 1 | ಇತರರು 1 1 1 1 2 6 
2 ಗ್ರಾಮೀಣ 1 1 
ie) 
3 3 (ಅಂವಿ 0 
1 1 4] ಮಾಜಿ ಸೈನಿಕ 0 
Ki 5|ಕಮಾ ಅ 0 
6 | ಯೋನಿ ಅ 0 
7 7 ಒಟ್ಟು 1 1 1 1 0 0 0 7 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಉರ್ದು ಸಾಮಾನ್ಯ 
pe ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ್‌ ಷೆ ಬ್ಯಾಕಲಾಗ ಇ ಈ ಒಟ್ಟು 
ತ್ರಿ 3 ಹುದೆ ಗಳು ಖಾ ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪವರ್ಗ- ಪವರ್ಗ-2 ಎ ಪವರ್ಗ-3 ಪವರ್ಗ- ಸಾಮಾನ್ಯ 
ಗ ಎ ಹುದ್ದೆಗಳು ಎ 5 ನ್‌ ಧ್‌ ಪ್ರವರ್ಗ-2 (ಬಿ) ಜ್‌ ಒಟ್ಟು 
ಎ ಜಾತಿ ಪಂಗಡ 1 (ಎ) ಇ (ಎ) 3 (ಬಿ) ಅರ್ಹತೆ 
ವರ್ಗೀಕರಣ 
8 8 1 | ಇತರರು 1 1 1 1 2 6 
2 ಗ್ರಾಮೀಣ 1 I 
ಸ್ಯ 3 (ಅಂವಿ 1 ೫೬ 1 
1 ಇ 4 ಮಾಜಿ ಸೈನಿಕ 0 
5 ಕಮಾ ಅ 0 
ಯೋನಿ ಅ 
6 0 
8 8 ಒಟ್ಟು 1 1 1 1 0 0 0 4 8 


















































* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 





೮೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಬಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 





ವಿಷಯ:- ಉರ್ದು ಸಾಮಾನ್ಯ 




















































































































ಕ | ಬ್ಯಾಕಲಾಗ , ಶಕಲಿತ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಚ 
ಸಸಂ 3 ಹುದೆ ಗಳು ಖಾಲ ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪ್ರವರ್ಗ-2 ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ 
ಥ್ರ | ಹುದ್ದೆಗಳು ಡೆ 4 ಗ ಪ್ರವರ್ಗ-2 (ಬಿ) ವ್ರ ಒಟ್ಟು 
ಎ ವರ್ಗೀಕರಣ ಜಾತಿ ಪಂಗಡ 1 (ಎ) ಹಃ (ಎ) 3 (ಬಿ) ಅರ್ಹತೆ 
4 4 1 | ಇತರರು 1 1 2 4 
2 | ಗ್ರಾಮೀಣ 0 
RU 
3 ಅಂವಿ 
1 
4 | ಮಾಜಿ ಸೈನಿಕ 
5 ಕಮಾ ಅ 
6|(ಯೋನಿ ಅ 
4 4 ಒಟ್ಟು 1 1 0 0 0 0 0 2 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಉರ್ದು ಸಾಮಾನ್ಯ 
ಕ | ಬ್ಯಾಕಲಾಗ , ಶಕಲಿತ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ 
ಕ್ರಸಂ 3 ಹುದ್ದೆಗಳು ಘಾಳಿ ಹುದೆಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪವರ್ಗ-2 ಸ್‌ ಪವರ್ಗ-3 ಪವರ್ಗ- ಸಾಮಾನ್ಯ 
1] ಡಿ ಹುದ್ದೆಗಳು ಎ ಡ್‌ ನ. ಪ್ರವರ್ಗ-2 (ಬಿ) ೮ ಬ್ರ ಒಟ್ಟು 
ಎ ವರ್ಗೀಕರಣ ಜಾತಿ ಪಂಗಡ 1 (ಎ) ಇ (ಎ) 3 (ಬಿ) ಅರ್ಹತೆ 
6 6 1 | ಇತರರು 1 1 1 2 5 
2 ಗ್ರಾಮೀಣ 1 ) 
3 |ಅಂವಿ 0 
13 
೦ ಸೆ 
1 g° 4 ಮಾಜಿ ಸೈನಿಕ 0 
ಈ 
5 ಕಮಾ ಅ 0 
ಯೋನಿ ಅ 
6 0 
6 6 ಒಟ್ಟು 1 1 1 0 0 0 0 3 6 





















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೮೯೩ 





2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಬಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 





ವಿಷಯ:- ಇಂಗ್ಲೀಷ ಸಾಮಾನ್ಯ 














































































































ಇ ಚನ ಪ್ರಕಟಿತ ನ್ವ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ € ಮು ಬು ಒಯು 
ಕ್ರಸಂ 3 ಸುತು ಖಾಲಿ ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪ್ರವರ್ಗ-2 ವಭಕತ ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ FC 
೦ಎ ಎ ಡ್‌ ಹಾ 
B ಹುದ್ದೆಗಳು ಜಾತಿ | ಪಂಗಡ | 1 (ಎ) ಪ್ರ (ಎ) 3 (ಬಿ) ಅರ್ಹತೆ ಹ 
ವರ್ಗೀಕರಣ 
13 13 1 | ಇತರರು 2 1 1 ಶೆ 1 3 10 
2 | ಗ್ರಾಮೀಣ 2 2 
RU 
c ಅಂವಿ 1 * 1 
1 ks 4 ಮಾಜಿ ಸೈನಿಕ 0 
ಅ 
5 ಕ ಮಾ 0 
6 | ಯೋನಿ ಅ 0 
13 13 ಒಟ್ಟು 2 1 1 2 1 0 0 6 13 
* ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ 
ವಿಷಯ:- ಇಂಗ್ಲೀಷ ಸಾಮಾನ್ಯ 
ಇ ನೊ ಪ್ರಕಟಿತ ನ್ವ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ 8 ಮು ಬು ಒಯು 
ತ್ರ ಕ್ರ ಹುದ್ದೆಗಳು ಹುದ್ದೆಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪ್ರವರ್ಗ-2 ಚ ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ 
ಗ ಎ ಹುದ್ದೆಗಳು ಎ ಪ್ರವರ್ಗ-2 (ಬಿ) ಒಟ್ಟು 
ಎ ಜಾತಿ ಪಂಗಡ 1 (ಎ) (ಎ) 3 (ಬಿ) ಅರ್ಹತೆ 
ವರ್ಗೀಕರಣ 
20 20 1 | ಇತರರು 2 1 1 2 1 1 1 5 14 
2 ಗ್ರಾಮೀಣ 3 4 
ಸ 3 (ಅಂವಿ 1% 1 
ಲ್ರಿ 
Kk 
1 F 4 ಮಾಜಿ ಸೈನಿಕ 1 I 
5 ಕಮಾ ಅ 0 
ಯೋನಿ ಅ 
6 0 
20 20 ಒಟ್ಟು 3 1 1 2 1 1 1 10 20 


















































* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 





೮೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 








ವಿಷಯ:- ಇಂಗ್ಲೀಷ ಸಾಮಾನ್ಯ 




















































































































ತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ್ಕಿ ಪಕಟಿತ JY 
ಸಿ £ ಬ್ಯಾಕಲಾಗ ಡಿ ಒಟ್ಟು 
ಕ್ರಿಸು 3 ಹುದೆ ಗಳು ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪ್ರವರ್ಗ-2 ಪವರ್ಗ-2 (ಬಿ) ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ ಒಟ 
೦ಎ [a] ಗ ಇತ್ರ 
ಥ್ರ ಹುದ್ದೆಗಳು ಜಾತಿ ಪಂಗಡ (| 1 (ಎ) ಅ (ಎ) 3 (ಬಿ) ಅರ್ಹತೆ | 
ವರ್ಗೀಕರಣ 
17 17 1 | ಇತರರು 2 1 1 ಚಿ 1 1 3 13 
2 | ಗ್ರಾಮೀಣ 1 2 3 
RU 
Ks) 3 (ಅಂವಿ 1 * 1 
A ಗ 4 ಮಾಜಿ ಸೈನಿಕ 0 
5|ಕಮಾ ಅ 0 
6 | ಯೋನಿ ಅ 0 
17 17 ಒಟ್ಟು 3 1 1 2 ಟೆ 1 0 8 17 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಇಂಗ್ಲೀಷ ಸಾಮಾನ್ಯ 
PR ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಫಿ ಬ್ಯಾಕಲಾಗ ದ ಒಟ್ಟು 
ಕ್ರಸಂ $ | ಖಾಲಿ ಐ ಬ ಗ (ಗತರ, [| ತ್‌ ನ ಎ 
ಜ್‌ ಹುದೆ ಗಳು ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪವರ್ಗ- ಪವರ್ಗ-2 EA ಪವರ್ಗ-3 ಪವರ್ಗ- ಸಾಮಾನ್ಯ 
ಥ್ರ | ಹುದ್ದೆಗಳು ಇ ಷ್‌ ಈ ಪವರ್ಗ-2 (ಬಿ) ೮ ಒಟ್ಟು 
ಎ ಜಾತಿ ಪಂಗಡ 1 (ಎ) ಜ್‌ (ಎ) 3 (ಬಿ) ಅರ್ಹತೆ 
ವರ್ಗೀಕರಣ 
17 17 1 | ಇತರರು 2 1 1 ಚಿ 1 1 ಷು 13 
2 ಗ್ರಾಮೀಣ I 2 3 
ಇ 3 |ಅಂವಿ I * 1 
1 ಗ್ರ ಮಾಜಿ ಸೈನಿಕ 0 
5 ಕಮಾ ಅ 0 
ಯೋನಿ ಅ 
6 0 
17 17 ಒಟ್ಟು 3 1 1 2 1 1 0 8 17 


















































* ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ 


























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೯೫ 
ವಿಷಯ:- ಇಂಗ್ಲೀಷ ಸಾಮಾನ್ಯ 
ಖಿ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕಸಂ pe ಸಾಟ್‌ ಬಾಲಿ ಜಳ್ಳು 
3 3 ಹುದೆಗಳು ಹುದೆಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪ್ರವರ್ಗ-2 EDS ಪ್ರವರ್ಗ-3 ಪ್ರವರ್ಗ- ಸಾಮಾನ್ಯ ಬಟು 
[a] [a] ಗ — 
B ಘರ ಜಾತಿ | ಪಂಗಡ [1 (ಎ) ಪ್ರ (ಎ) 3 (ಬಿ) ಅರ್ಹತೆ 
ವರ್ಗೀಕರಣ 
17 17 ಇತರರು 2 1 1 2 1 1 3 13 
ಗ್ರಾಮೀಣ 2 3 
Ke) 
ನ್‌ ಅಂ ವಿ 1% 1 
1 ಇ 
[3 ಸ್‌ 
ಇ ಮಾಜಿ ಸೈನಿಕ 0 
B 
ಕಮಾಲಅ 0 
ಯೋನಿ ಅ 0 
1% 17 ಒಟ್ಟು 3 1 1 3 1 1 0 8 17 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಇಂಗ್ಲೀಷ ಸಾಮಾನ್ಯ 
ಕ | ಬ್ಯಾಕಲಾಗ ಘನಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ 3 ಹುದೆ ಗಳು ಹಾಲ ಹುದೆ ಗಳು ಪರಿಶಿಷ್ಟ ಪರಿಶಿಷ್ಟ ಪ್ರವರ್ಗ- ಪವರ್ಗ-2 ಷ್ಟ ಪವರ್ಗ-3 ಪವರ್ಗ- ಸಾಮಾನ್ಯ 
ಗ ಎ ಹುದ್ದೆಗಳು ಸ್‌ ಪ್ರವರ್ಗ-2 (ಬಿ) ಈ ಸ ಒಟ್ಟು 
ಎ ವರ್ಗೀಕರಣ ಜಾತಿ ಪಂಗಡ 1 (ಎ) ಮ (ಎ) 3 (ಬಿ) ಅರ್ಕತೆ 
10 10 ಇತರರು 2 1 1 1 3 8 
ಗ್ರಾಮೀಣ 1 1 
RU 
ಇ ಅಂವಿ I * 1 
1 ಕ್ಷೆ ಸ 
[ ಮಾಜಿ ಸೈನಿಕ 0 
ಕಮಾ ಅ 0 
ಯೋನಿ ಅ ಸ 
10 10 ಒಟ್ಟು 2 1 1 1 0 0 0 5 10 


















































* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 




























































































೮೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15ನೇ ಸಾಲಿನಲ್ಲಿ 6-8 ನೇ ತರಗತಿ ಉನ್ನತಿಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ಪದವಿಧರ ಸಹ ಶಿಕ್ಷಕರ ಹುದ್ದೆ ನೇಮಕಾತಿಗಾಗಿ ಮೀಸಲಿರಿಸಿದ ಹುದ್ದೆಗಳ ವಿವರ 
ವಿಷಯ:- ಇಂಗ್ಲೀಷ ಸಾಮಾನ್ಯ 
ಎ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
A ಬ್ಯಾಕಲಾಗ ಈ ಒಟ್ಟು 
ಕಸಂ 8 ಖಾಲಿ ಬ 
ಶ್ರ 5 ಹುದ್ದೆಗಳು ಹುದ್ದೆಗಳು ಪರಿಶಿಷ್ಟ | ಪರಿಶಿಷ್ಟ | ಪ್ರವರ್ಗ- | ಪ್ರವರ್ಗ-2೭ | ವರ್ಗ (ಅ) | ಪವರ್ಗ: | ಪ್ರವರ್ಗ- | ಸಾಮಾನ್ಯ |. 
೦ ಎ ಡ್‌ ಹಾ 
B ಹುದ್ದೆಗಳು ಜಾತಿ | ಪಂಗಡ | 1 (ಎ) ಪ್ರ (ಎ) 3 (ಬಿ) ಅರ್ಹತೆ ಹ 
ವರ್ಗೀಕರಣ 
15 15 1 | ಇತರರು 2 1 1 2 1 4 11 
2 ಗ್ರಾಮೀಣ 2 3 
3 (ಅಂವಿ 1% 1 
ತ್ತ 
೦ ಸ್‌ 
1 | 4 | ಮಾಜಿ ಸೈನಿಕ i 
ಯ 
5 ಕಮಾಲಅ 0 
ಯೋನಿ ಅ 
6 0 
15 15 ಒಟ್ಟು 3 1 1 2 1 0 0 ಟಿ 15 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ 
PR-80 ಶಿವನಗೌಡ .ಬ. ಪಾಟೀಲ 
50-50 ಉಪನಿರ್ದೇಶಕರು ಮತ್ತು ಆಯ್ಕೆ ಪ್ರಾಧಿಕಾರಿಗಳು 


ಹಾವೇರಿ ಜಿಲ್ಲೆ ಹಾವೇರಿ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೯೭ 
ಸಾರ್ವಜನಿಕ ಶಿಕ್ಷಣ ಇಲಾಖೆ 


ಮೇಮಕಾತಿ ಅಧಿಸೂಚನೆ 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕ್ಷಣ ಇಲಾಖೆ, ತುಮಕೂರು(ದ) ಜಿಲ್ಲೆ 
ತುಮಕೂರು 
ಸಂಖ್ಯೆ:ಇ3:ಪ್ರಾಶಾ.ಶಿ:ನೇಮಕ: 48/2014-15,ದಿನಾಂಕ:23ನೇ ಮಾರ್ಚಿ 2015 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸ 
3] ಸರ್ಕಾರಿ ಆದೇಶ ಸ 
4] ಸರ್ಕಾರಿ ಆದೇಶ ಸ 
5] ಸರ್ಕಾರಿ ಆದೇಶ ಸ 
ಸ 
ಸಂ: 





೦:ಪಿಆಸು ಇ:08:ಸಹಿಮ:1995, ದಿನಾಂಕ:20.06.1995. 
:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
:ಇಡಿ:238:ಪಿಬಐ:2012, ದಿನಾಂಕ:21.01.2013. 
ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 


6] ಸರ್ಕಾರಿ ಆದೇಶ 
7] ಸರ್ಕಾರಿ ಆದೇಶ 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 


0 
0 
0 
0 
9 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ 
ದಿ ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾಗೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 
27-04-2015 ರಂದು ಅರ್ಕರಾಗಿರುವ ಹಾಗೂ ಶಿಕ್ಟಕರ ಅರ್ಹತಾ ಪರೀಕ್ಷ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ ಅರ್ಹತಾ 
ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 











ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 


ಸಂಯುಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಡಾಯವಾಗಿ ಹಾಜರಾಗಬೇಕು. ಸಂಯುಕ ಸ್ಪರ್ಧಾತ್ಮಕ ಪರೀಕೌಗೆ ಹಾಜರಾದ 
೦ ಟ್ಟ ಡಿ ಹ ಟ್ಟ eX 





೮೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು... ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 
04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ” ಪ್ರತ್ಯೇಕವಾಗಿ ನೀಡಲಾಗಿದೆ. 


07) ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೮೯೯ 





08] ಅಭ್ಯರ್ಥಿಗಳ ಅರ್ಹತೆ: 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 
* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 
01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 
ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಲೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


೯೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಶಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೦೧ 





ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಬ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


೯೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಮತು 


pe) 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 





[SN 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೦೩ 





ಬಿ) 


ಪ್ರಥಮ ಮತ್ತು ದ್ವಿತೀಯ ಟಿ.ಸಿ.ಹೆಚ್‌ / ಡಿ.ಇಡಿ..ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 


ಪ್ರ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 


ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/60೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ್ಠ 15 


ಅ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 
ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಬು 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಸಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (igede SS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ pS 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
iA ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


೯೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 
*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 


ಅಭ್ಯ 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-೬ [ನಿಯಮ-3.ಎ(2)(3)]}%, ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [!ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭರ್ಥಿಗಳು. ದಿನಾಂಕ:13.02.2003 


ಟು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ಠಿ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ) ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೦೫ 





12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


[ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 

ಅಥವಾ 
1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” 'ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 ? ಅಂಗವಿಕಲ ಅಭ್ಯರ್ಥಿಗಳು: 
ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೋ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 


೯೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಕ ಚ Lepros Hearin Locomotors ತ Mentall 
Bind OW SGN 1. Disability 11/31] Retarded 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು 


ಅಭ್ಯರ್ಥಿಗಳ 


ಪಮಾಣ 
A 


ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ 
ಶ್ರವಣ ದೋಷದ 


ಪತ್ರದಲ್ಲಿ 


ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಪ್ರಮಾಣವನ್ನು 


ಡೆಸಿಬಲ್ಸ್‌ 


ಹೊಂದಿರುವ ಅಂಗವಿಕಲ 


[Decibels] ಗಳ ಲ್ಲಿ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೯೦೭ 





ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 


VISUAL DISABILITY 


| Definition : Blindness refers to a condition where a person suffers from any of the condition , namely 


i total absence of sight: or 


il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 


6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 

3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10*-0* 3/60 to Nil 75% 
Category 111 3/60 to 1/60 ls Of vision E:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ft to Nil or 
ಈ Field Of vision 10* ಸೌ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-।, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


15 7? ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 


ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


೯೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 





ವಿಶೇಷ ಸೂಚನ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16 J] ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಬಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 ] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 


ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


ಸಿ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೦೯ 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 





* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ? ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಂಡು ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಠಶಿಕ್ಟಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 

ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 


ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


೯೧೦ ಕರ್ನಾಟಕ ರಾಜ (ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿ ಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 


ಕಡ್ಡಾಯವಾಗಿ ಸಿಸನ್‌ 
6%. ಪ್ರಶ್ನ ಪ ಪತ್ರೆಕ್‌ಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತಿರುವ 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 
































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ದೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-! 


























ಕ್ರಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ವಾಮಾನಗಳು) 30 
02. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 30 
05. | ಗಣಕ ಯಂತ್ರ ಪುಬುದ್ದತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಡಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. | ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 


ಪಿ 

















ಚ ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪ ಪಠ್ಯವಸ್ತು: !ಎನ್‌.ಸಿ.ಟಿ ಇ., ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 

01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 

02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 


03. ಪ್ರಶೈಗಳ ವ್ನಾಪಿ, ಹಾಗೂ ಸರೂಪ. 
ಅದಷ್ಟು ಶ್ರ ವ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೧೧ 





ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 

ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


se 


ಹೆ ಲ್ಲ 
೨ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


12. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಠ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಸೆ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


೯೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಮೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಬೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಟೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಘಫಂಡಮೆಂಟಿಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 





ಈಶ್ವರಯ್ಯ 

.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 

ಸಾರ್ವಜನಿಕ ಶಿಕಣ ಇಲಾಖೆ, ತುಮಕೂರು (ದ) ಜಿಲ್ಲೆ 
ತುಮಕೂರು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೯೧೩ 





ಆಯ್ದೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆ, ತುಮಕೂರು. 





2014-15 ನೇ ಸಾಲಿನ 1-5ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 





ವಿಷಯ: ಕನ್ನಡ ಸಾಮಾನ್ಯ 





ತಾಲ್ಲೂಕು 
ಬ್ಲಾಕ್‌ಹಸರು 


ಬ್ಲಾಕ್‌ 
ಲಾಗ್‌ 
ಹುದ್ದೆಗಳು 


ಪಕಟಿತ 
A 
ಖಾಲಿ 
ಹುದ್ದೆಗಳು 


ಒಟ್ಟು 
ಹುದ್ದೆಗಳು 


ವರ್ಗಿಕರಣ 


ಪ್ರವರ್ಗವಾರು ಮೀಸಲಾತಿ _ವರ್ಗೀಕರಣ 





ಪ.ಜಾತಿ 


ಪ.ಪಂಗಡ 


ಪ್ರವರ್ಗ-1 
ಇ 


2-ಎ 


2-ಜಿ 


ಸಾಮಾನ್ಯ 


ಒಟ್ಟು 








ಚಿಕ್ಕನಾಯಕನಹಳ್ಳಿ 











ಇತರೆ 





ಗ್ರಾಮೀಣ.ಅ 
ಸ 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 





ಯೋ.ನಿ.ಅ 





ಒಟ್ಟು 









































ತಾ ಲ್ಲೂಕು 


ಬ್ಲಾಕ್‌ 
ಲಾಗ್‌ 
ಹುದ್ದೆಗಳು 


ಪಕಟಿತ 
A 
ಖಾಲಿ 
ಹುದ್ದೆಗಳು 


ಒಟ್ಟು 
ಹುದ್ದೆಗಳು 


ಪ್ರವರ್ಗವಾರು ಮಿಸಲಾತಿಗಳ ವರ್ಗೀಕರಣ 





ಗುಂಪುವಾರು 


ಪ.ಜಾತಿ 


ಪ.ಪಂಗಡ 


ಪ್ರವರ್ಗ-1 
ಇ 


2-ಎ 


2-ಜಿ 


ಒಟ್ಟು 








ಕುಣಿಗಲ್‌ 








25 





25 


ಇತರೆ 


£3 


10 





ಗಾಮೀಣ.ಅ 
Nf 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 





ಯೋ.ನಿ.ಅ 


1 


1 








ಒಟ್ಟು 








4 


1 








4 





1 





2 





1 





12 





25 








ಷರಾ:ಪ್ರವರ್ಗ-1, 2-ಬಿ, 3-ಎ, 3-ಬಿ ಹಾಗೂ ಸಾಮಾನ್ಯ ವರ್ಗದ ಒಟ್ಟು 5 ಹುದ್ದೆಗಳನ್ನು ಅಂಗವಿಕಲ-ದೃಷ್ಟಿ ಮಾಂದ್ಯತೆಯುಳ್ಳವರಿಗೆ ಹಾಗೂ ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ 
ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 



















































































೯೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಉರ್ದು ಸಾಮಾನ್ಯ 
ಬ್ಲಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲೂಕು ಳೆ ಅ ಒಟ್ಟು ಸಷ 
(a ಲಾಗ್‌ ಖಾಲಿ ಬೆ ವರ್ಗಿಕರಣ ಪವರ್ಗ - 
ಇ ಸುಸು ಯ ಕ ನ ಪ.ಜಾತಿ | ಪ.ಪಂಗಡ |", 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ ೦ 
ಗ್ರಾಮೀಣ.ಅ 1 1 2 
ಅಂಗವಿಕಲ 
ಗುಬಿ 0 5 5 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 3 5 
ವಿಷಯ: ಉರ್ದು ಸಾಮಾನ್ಯ 
ಸನ ಪಳ ಪ್ರವರ್ಗವಾರು ವಮೀಸಲಾತಿ ವರ್ಗೀಕರಣ 
ತಾಲ್ಲೂಕು 8 ಒಟು 
pe ಲಾಗ್‌ ಖಾಲಿ ಬ ವರ್ಗಿಕರಣ ಪವರ್ಗ ೨ 
ಇ | ಬು ಜ್ಯ ಪ.ಜಾತಿ | ಪ.ಪಂಗಡ (೮ 2-ಎ | 2-ಬಿ |, 3-ಎ | 3-ಬಿ | ಸಾಮಾನ್ಯ | ಒಟ್ಟು 
೦ ೦ 
ಇತರೆ 1 1 1 3 
ಗ್ರಾಮೀಣ.ಅ 1 1 
ಅಂಗವಿಕಲ 
ತುರುವೇಕೆರೆ 0 4 4 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 2 4 









































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೧೫ 
2014-15 ನೇ ಸಾಲಿನ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ಜ್‌ ಬ್ಯಾಕ್‌ ಪ್ರಕಟಿತ ಬನು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ಹಸರು Wik CN ಹಂಜ ಅ ್‌ಾ ಕ ER ಪ್ರವರ್ಗ 
ರ ಹುದ್ದೆಗಳು ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ ದ್‌ 2-ಎ 2-ಬಿ 3-ಎ 3-ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 4 
ಗ್ರಾಮೀಣ.ಅ 
ಅಂಗವಿಕಲ 
ಚಿಕ್ಕನಾಯಕನಹಳ್ಳಿ 0 4 ಡೆ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 2 4 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ಹ್‌ ಬ್ಯಾಕ್‌ ಪ್ರಕಟಿತ ಜು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ಹಸರು ಇ ಬ! ಹಾರ ಸು ಕಟ್‌ ಸ ಫ್‌ ಪ್ರವರ್ಗ - 
ಲ್ಸ ಹುದ್ದೆಗಳು ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ I 2-ಎ 2-ಬಿ 3-ಎ 3-ಬಿ ಸಾಮಾನ್ಯ ಒಟ್ಟು 
ಇತರೆ 2 1 1 1 3 8 
ಗ್ರಾಮೀಣ.ಅ | 1 
ಅಂಗವಿಕಲ | 1 
ಗುಬ್ಬಿ 0 10 10 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 2 1 1 1 5 10 












































ಷರಾ: ಸಾಮಾನ್ಯ ವರ್ಗದ 01 ಹುದ್ದೆಯನ್ನು ಅಂಗವಿಕಲ-ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಲಾಗಿದೆ. 

















































































































೯೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ ಒಟ್ಟು 
ತಾಲ್ಲೂಕು ಲಾಗ್‌ ಖಾಲಿ ಬ ಗುಂಪು ವಾರು ಪವರ್ಗ 
ಸ ಹುದೆ ಗಳು ಪ.ಜಾತಿ | ಪ.ಪಂಗಡ ಸ್‌ 2-ಎ 2-ಬಿ 3-ಎ 3-ಬಿ ಸಾಮಾನ್ಯ ಒಟ್ಟು 
ಹುದ್ದೆಗಳು | ಹುದ್ದೆಗಳು ಚ ಣು 
ಇತರೆ 1 1 1 1 2 6 
ಗ್ರಾಮೀಣ.ಅ 1 
ಅಂಗವಿಕಲ 1 1 
ಕುಣಿಗಲ್‌ 0 8 8 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 1 1 4 8 
ಷರಾ: ಸಾಮಾನ್ಯ ವರ್ಗದ 01 ಹುದ್ದೆಯನ್ನು ಅಂಗವಿಕಲ-ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಲಾಗಿದೆ. 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ತಾಲ್ಲೂಕು 0) ಸ ಒ ಗ; 
2 ಲಾಗ್‌ ಖಾಲಿ ವರ್ಗಿಕರಣ ಪವರ್ಗ 
ಬ್ಲಾಕ್‌ಹಸರು ಹುದ್ದೆಗಳು | ಹುದ್ದೆಗಳು ಹುದ್ದೆಗೆಳು ಪ.ಜಾತಿ | ಪ.ಪಂಗಡ ೮ i 2-ಎ 2-ಬಿ 3-ಎ 3-ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 
ಗ್ರಾಮೀಣ.ಅ 
ಅಂಗವಿಕಲ 
ತಿಪಟೂರು 0 2 2 ಮೊಟ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 

















ಒಟ್ಟು 


ಗ 



































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೯೧೭ 








ವಷಯ: ಸಾಮಾನ್ನ ಸಹ ಶಕರು ಡಸ್ತಡ 

























































































ಬಾಕ್‌ ಪಕಟತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 

ಎ ಭು ಲಾಗ್‌ ಫಾಲಿ ಒಟ್ಟ | ವರ್ಗಿಕರಣ 

ಬ್ಲಾಕ್‌ಹಸರು | ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಔನರ್ಗ | 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
ಇತರೆ 2 1 1 1 3 8 
ಗ್ರಾಮೀಣ.ಅ 1 | 
ಅಂಗವಿಕಲ | 1 

ತುಮಕೂರು 0 10 10 ಮಾಜಿ ಸೈನಿಕ 
ಕ.ಮಾ.ಅಭ್ವರ್ಥಿ 
ಯೋ.ನಿ.ಅ 
ಒಟ್ಟು 2 1 1 1 5 10 

ಷರಾ: ಸಾಮಾನ್ನ ವರ್ಗದ 01 ಹುದ್ದೆಯನ್ನು ಅಂಗವಿಕಲ-ದ್ದಷ್ಟಿಮಾಂದ್ಯತೆಯುಳ್ತವರಿಗೆ ಮೀಸಲಿರಿಸಲಾಗಿದೆ. 

ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಳೆ ವ್‌ ಒಟ್ಟು ಹ್‌ 
ಸ ಲಾಗ್‌ ಖಾಲಿ ಸ್ವ ವರ್ಗಿಕರಣ ಪವರ್ಗ 

ಜು ಸುಭ ಹುದ್ದೆಗಳು | ಹುದ್ದೆಗಳು ಹುದು ಪ.ಜಾತಿ | ಪ.ಪಂಗಡ, ೮ 2ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ |, ಒಟ್ಟು 
ಇತರೆ 1 1 1 3 
ಗ್ರಾಮೀಣ.ಅ 
ಅಂಗವಿಕಲ 

ತುರುವೇಕೆರೆ 0 3 3 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 | 3 



































































































































೯೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ಬ್ಲಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಸಾ 4 ಖಿ A ಬ್ರಷ್ಟ ನ 
ಬ್ಲಾಕ್‌ಹಸರು ಹುದೆ ಗಳು ಹುದೆ ಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ 2-ಎ 2-ಬಿ 3-ಎ 3-ಬಿ ನಾಮಾನಿ 
೦ಎ ೦ಎ ವ ತೆ ಪ 
ಇತರೆ 1 1 1 3 
ಗ್ರಾಮೀಣ.ಅ 
ಅಂಗವಿಕಲ 
ಚಿಕ್ಕನಾಯಕನಹಳಿ 
0 3 3 ಮಾಜಿ ಸೈನಿಕ 
೪ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 1 3 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ಬ್ಲಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಬ್‌ `ಖಾಲಿ ದ ವಜ _ 
ಬ್ಲಾಕ್‌ಹಸರು ಚಿನ se (ಶೌಜ್ಟಗಳು ಪ.ಜಾತಿ | ಪ.ಪಂಗಡ a ಕ್‌ ಟಟ ಟಟ ಟ[ಟ್ಯೂಜ 
ಈ &, F ಕೆ ಷಿ 
ಇತರೆ 2 1 1 1 3 8 
ಗ್ರಾಮೀಣ.ಅ 1 1 
ಅಂಗವಿಕಲ 1 1 
ಗುಬಿ 0 10 10 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 2 1 1 1 5 10 






























































ಷರಾ:ಸಾಮಾನ್ಯ ವರ್ಗದ 01 ಹುದ್ದೆಯನ್ನು ಅಂಗವಿಕಲ-ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಲಾಗಿದೆ. 

















































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೧೯ 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಪ್‌ ಒಟ್ಟು ಸ 
ತಾಲ್ಲೂಕು $ ಖಾಲಿ ವ | ದುಂಪು ವಾರು ಪವರ್ಗ 
ಜರ ಗಟಟ ಸ್ಟ ಪ.ಜಾತಿ | ಪ.ಪಂಗಡ | ರ" 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 1 1 2 6 
ಗಾ. ಅ 1 
A 
ಅಂಗವಿಕಲ 1 1 
ಕುಣಿಗಲ್‌ 0 8 8 ಮಾ.ಸೈ 
ಕ.ಮಾ 
ಯೋ.ನಿ 
ಒಟ್ಟು 1 1 1 1 4 8 
ಷರಾ:ಸಾಮಾನ್ಯ ವರ್ಗದ 01 ಹುದ್ದೆಯನ್ನು ಅಂಗವಿಕಲ-ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಲಾಗಿದೆ. 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಬ್ಯಾಕ್‌ ಲಾಗ್‌ ಇ ಒಟ್ಟು ಜ್‌ 
6 ಖಾಲಿ ವರ್ಗಿಕರಣ ಪವರ್ಗ 
ಬ್ಲಾಕ್‌ಹಸರು ಹುಜೆನಿಳ ಎಟ ಹುಳು ಪ.ಜಾತಿ | ಪ.ಪಂಗಡ | ೮, 2-ಎ | 2-ಬಿ | 3-ಎ 3-ಬಿ. | ಸಾಮಾನ್ಯ | ಒಟ್ಟು 
ಇತರೆ 1 1 1 3 
ಗ್ರಾಮೀಣ.ಅ 
ಅಂಗವಿಕಲ 
ತಿಪಟೂರು 0 3 3 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 1 3 














































































































































































































೯೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಹ ಶಿಕ್ಷಕರು (ಆಂಗ್ರ ಭಾಷೆ) 
ಸತು ಬ್ಯಾಕ್‌ ಪ್ರಕಟಿತ 21 ಪವರ್ಗವಾರು_ಮೀಸಲಾತಿ_ವರ್ಗೀಕರಣ 
೧ ಲಾಗ್‌ ಖಾಲಿ ವರ್ಗಿಕರಣ ಹಾ ಹ ಪ್ರವರ್ಗ | 
ಬ್ಲಾಕ್‌ಹಸರು | ಮನು ಜಿಕ | ಹುದ್ದೆಗೆಳು ಪ.ಜಾತಿ | ಪ.ಪಂಗಡ | © 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ , ಒಟ್ಟು 
ಇತರೆ 2 1 1 1 2 
ಗ್ರಾಮೀಣ.ಅ 1 
ಅಂಗವಿಕಲ ಟ್ರ 1 
ತುಮಕೂರು 0 9 9 
ಮಾಜಿ ಸ್ಮೆನಿಕ 
ಕ.ಮಾ.ಅಭ್ಯರ್ಥಿ 
ಯೋನಿ.ಅ 
ಒಟ್ಟು 2 1 1 1 4 9 
ಷರಾ:ಸಾಮಾನ್ಯ ವರ್ಗದ 01 ಹುದ್ದೆಯನ್ನು ಅಂದವಿಕಲ-ದೃಷ್ಟಿಮಾಂದ್ಯತೆಯುಳ್ತವರಿಗೆ ಮೀಸಲಿರಿಸಲಾಗಿದೆ. 
ವಿಷಯ: ಸಹ ಶಿಕ್ಷಕರು (ಆಂಗ್ಲ ಭಾಷೆ) 
ಬ್ಯಾಕ್‌ ಪ್ರಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರ 
ಕ ಸ್‌ ಪ್ರವರ್ರವಾ ಸಲಾ ೯ಕರಣ 
ಬವರಿ | ಲಾಗ್‌ ಸಾಲಿ | ಬಿಸು | ವರ್ಗಿಕರಣ ಪ್ರವರ್ಗ "| ಪ 
ಗ 71 ಹುದ್ದೆಗಳು | ಹುದ್ದೆಗಳು ದ ಪ.ಜಾತಿ | ಪ.ಪಂಗಡ | ಲೈ 2-ಎ 2-ಜಿ 3-ಎ 3-ಬಿ | ಸಾಮಾನ್ಯ ಒಟ್ಟು 
೦ ೦ ನ 
ಇತರೆ 1 | 2 4 
ಗ್ರಾಮೀಣ.ಅ 
ಅಂಗವಿಕಲ 
ತುರುವೇಕೆರೆ 0 4 4 ಮಾಜಿ ಸ್ನೆನಿಕ 
ಕ.ಮಾ.ಅಭ್ಯರ್ಥಿ 
ಯೋನಿ.ಅ 
ಒಟ್ಟು 1 1 2 4 
ಈಶ್ವರಯ್ಯ 
೧೧-81 ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) 
50-50 


ಸಾರ್ವಜನಿಕ ಶಿಕ್ಬಣ ಇಲಾಖೆ ತುಮಕೂರು ಜಿಲ್ಲೆ, ತುಮಕೂರು 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೨೧ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕ್ಷಣ ಇಲಾಖೆ,ಧಾರವಾಡ, ಜಿಲ್ಲೆ ಧಾರವಾಡ 
: ನೆಂಮಕಾತಿ ಅಧಿಸೂಜನೆ : 
ಸಂಖ್ಯೆ:ಸಿ2[11ಪ್ರಾಶಾ.ಶಿ:ನೇಮಕ:02/2014-15, ದಿನಾಂಕ:23ನೇ ಮಾರ್ಚಿ 2015 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 





9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾಗೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಹತಾ ಪರೀಕ್ಷ (ಟಿ.ಇ.ಟಿ)ಯಲ್ಲಿ ಅರ್ಹತೆದಗಳಿಸಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 
ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 
ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 
ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 
ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ 
ದಿನಾಂಕಕ್ಕೆ ಅಭ್ಯರ್ಥಿಗಳು ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು 
ವಯೋಮಿತಿಯನ್ನು ಹೊಂದಿರಬೇಕು. ಶಿಕ್ಬಕರ ಅರ್ಕತಾ ಪರೀಕ್ಸೌಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ 
ಭಾಷೆಯ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ 
ಮಾಡಿರಬೇಕು. 

















£2೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 


ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 

04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ [ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭರ್ಥಿಗಳು 


ನ್ಯಢಿ ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಸೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೨೩ 





* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 

ವೇತನ ಶ್ರೇಣಿ-/13600- 600017- 

13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 
[ಸಾಮಾನ್ಯ] ಹುದ್ದೆಗಳಿಗೆ: 


ಈ ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


( 


ಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ಸೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 


೯೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/14550-26700%- 
ವೇತಸಶ್ರೇಣಿ -(14550-350-15600-400-17200-450-19000-500-21000-600-24600-700-.267007: 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 





ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 

ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 

ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


$ 
ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೨೫ 





11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ 1ಆಂಗ್ಬ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 

ಮತ್ತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters / Misters [Science], 181/8151, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


೯೨೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 


/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


097 ವಯೋಮಿತಿ: 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 























ಸೂಚನ್‌: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 


ಪ್ಪಣಿ: ಗೌರವ ಶಿಕ್ಷಕರೆಂದರೆ: 


ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 


ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಆಟಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಎದಗ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೨೭ 





* ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 
ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


* ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
* ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಡಾ ಅಂಕಗಳ 35% ಹಾಗೂ ಟಿ.ಇಟ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ GEES ಸರಾಸರಿ ಆಧರಿಸಿ ಮೆರಿಟಿನ್ನು ಲೆಕ್ಕ ತುವ 


* ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ 15 


ಅ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 
* ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 
11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ಪಮೂನೆ-೪ [ನಿಯಮ-3.ಎ(2)(43)], ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [!ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 


ಅಭ್ಯರ್ಥಿಗಳು. ದಿನಾಂಕ:13.02.2003 


೯೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 
1ಆ) ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ) ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟಿರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೨೯ 





18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೌ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


ಸೂಚನೆ: 'ಮಾಜಿ ಸೈನಿಕ” 'ಸಶಸ್ತ್ರ ದರದ ಸದಸ್ಯ 4 ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ON 
ನೀಡಲಾಗಿದೆ. 
































೯೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಸ Lepros Hearin Locomotors R Mentall 
Bind ON VS ರು oid Disability Mentally Rad 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-ll, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 








* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು 


ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ 


ಹೊಂದಿರುವ ಅಂಗವಿಕಲ 


ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೩೧ 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision . 

10*-20* 3/60 to Nil 75% 
Category 111 3/60 to 1/60 1. Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
ys Field Of vision 10* ME 




















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 


೯೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 


ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ನಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು 


ಟು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


[oN 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 


ಇ AD 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 ] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಸೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಸೀಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


ಆಕೆ 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಸೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೩೩ 


ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 





20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 


ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಪಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 


ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಬಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 


ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 


ಇ. ಪರೀಕ್ಬೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 
ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ನೈ 


ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿ ಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 


ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರ 
ಕೋಷ್ಯಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಬೈ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 


೯೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 

































































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 




















ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 











ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














22} ಪರೀಕ್ಷಾ ವಿಷಯಗಳಿಗ್‌ ನಿಗದಿಪಡಿಸಿರುವ ಪಠ್ಯವಸ್ತು: !ಎನ್‌.ಸಿ.ಟಿ.ಇ., ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 
ಕಮದಂತೆ] 
01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 


02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ.ಯು.ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 


ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 


ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


ದಾ 


. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


S488 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೩೫ 





23 1? ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


12. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


೯೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 


ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 


ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ಕೃಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಸ ಕ್ರಿ 
ಸಂಪರ್ಕಿಸಬಹುದು. 


2 


al 


ಸಹಿ:- 
ಆಯ್ಲೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಟಣ ಇಲಾಖೆ, ಧಾರವಾಡ, ಜಿಲ್ಲೆ ಧಾರವಾಡ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೯೩೭ 





ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಜಿಲ್ಲೆ, ಧಾರವಾಡ. 





2014-15 ನೇ ಸಾಲಿನ 1-5ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 





ವಿಷಯ: ಕನ್ನಡ ಸಾಮಾನ್ಯ 





ತಾಲ್ಲೂಕು 
ಬ್ಲಾಕ್‌ಹಸರು 


ಬ್ಲಾಕ್‌ 
ಲಾಗ್‌ 
ಹುದ್ದೆಗಳು 


ಪಕಟಿತ 
೮ ಒಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಖಾಲಿ ಬ ವರ್ಗಿಕರಣ J 





ಘಡ ಕ್‌ ಪ.ಜಾತಿ [ಪ.ಪಂಗಡ | ಪ್ರವರ್ಗ-1 | 2-ಎ | 2 | 3 | 3-ಐ 
೦ 


ಸಾಮಾ ನ್ಯ 


ಒಟ್ಟು 





ಕಲಘಟಗಿ 


ಇತರೆ 





ಗಾಮೀಣ.ಅ 
ಕ 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 





ಯೋ.ನಿ.ಅ 





ಒಟ್ಟು 0 0 0 1 0 0 0 


























ವಿಷಯ: ಕನ್ನಡ ಸಾಮಾನ್ಯ 





ತಾಲ್ಲೂ ಕು 


ಬ್ಲಾಕ್‌ 
ಲಾಗ್‌ 
ಹುದ್ದೆಗಳು 


ಪ್ರಕಟಿತ 


ತ್‌ ಒಟ್ಟು ಪ್ರವರ್ಗವಾರು ಮಿಸಲಾತಿಗಳ ವರ್ಗೀಕರಣ 





[) 
ಹುದೆಗಳು | ಹುದೆಗಳು | ಗುಂಪುವಾರು | ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2-ಎ | 2-೫ | 3-ಎ | 3-ಬಿ 
೦ 


ಸಾಮಾ ನ್ಯ 


ಒಟ್ಟು 














ಇತರೆ 





ಗಾಮೀಣ.ಅ 
ಕ 





ಅಂಗವಿಕಲ 





1. | ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 





ಯೋ.ನಿ.ಅ 





ಒಟ್ಟು 0 0 0 0 0 0 0 


ಬ 






































ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 





೯೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 








ವಿಷಯ: ಕನ್ನಡ ಸಾಮಾನ್ಯ 
















































































ಸೈ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಲಾಗ್‌ ಖಾಲಿ ೮ | ವರ್ಗಿಕರಣ ಘ್‌ 
ಬ್ಲಾಕ್‌ಹಸರು | ದ್ರಿ ನು | ಹುದ ಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ | ನ", 2-ಎ 2-ಬಿ 3-ಎ 3-ಬಿ | ಸಾಮಾನ್ಯ ಒಟ್ಟು 
೦ಎ ೦ 
ಇತರೆ 2 2 
ಗ್ರಾಮೀಣ.ಅ 
ಅಂಗವಿಕಲ 
ಡಾರವಾಡ 0 
ಗ್ರಾಮೀಣ ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 0 0 0 1 0 0 0 2 3 
ವಿಷಯ: ಕನ್ನಡ ಸಾಮಾನ್ಯ 
ಬ್ಲಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು 8 ನ ಒಟ್ಟು ಮ 
ig ಲಾಗ್‌ ಖಾಲಿ ೮ | ವರ್ಗಿಕರಣ ಹ 
ಬ್ಲಾಕ್‌ಹಸರು | ಡಿಗಳು ಹುದೆ ಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ | ರೌ 9೭ 2-ಬಿ 35ಎ 3-ಬಿ | ಸಾಮಾನ್ಯ ಒಟ್ಟು 
೦ ೦ಎ 
ಇತರೆ 1 | 
ಗ್ರಾಮೀಣ.ಅ 
ಅಂಗವಿಕಲ 
ನವಲಗುಂದ 0 1 1 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 0 0 0 1 0 0 0 0 1 















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೩೯ 








ವಿಷಯ: ಕನ್ನಡ ಸಾಮಾನ್ಯ 





ಬ್ಯಾಕ್‌ | ಪ್ರಕಟಿತ 


ತಾಲ್ಲೂಕು 
| ಲಾಗ್‌ ಖಾಲಿ 


ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 





ಈ ವರ್ಗಿಕರಣ 
ಜತ್‌ ಹುದ್ದೆಗಳು | ಹುದ್ದೆಗಳು ಹುಡ್ಣಗಳ್ಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2-ಎ | 2-ಬಿ. | 3-ಎ | 3-ಬಿ. | ಸಾಮಾನ್ಯ ಒಟ್ಟು 





ಇತರೆ 





ಗ್ರಾಮೀಣ.ಅ 1 1 





ಅಂಗವಿಕಲ 





ಕುಂದಗೋಳ 0 1 1 ಮಾಜಿ ಸೈನಿಕ 





ಕ.ಮಾ.ಅಭ್ಯರ್ಥಿ 





ಯೋ.ನಿ.ಅ 





ಒಟ್ಟು 1 0 0 0 0 0 0 0 1 


ಬ 





























ವಿಷಯ: ಕನ್ನಡ ಸಾಮಾನ್ಯ 
ಬ್ಯಾಕ್‌ | ಪ್ರಕಶತ 


ಒಟ್ಟು ಪವರ್ಗವಾರು ಮಿಸಲಾತಿಗಳ ವರ್ಗೀಕರಣ 
ತಾಲ್ಲೂಕು ಲಾಗ್‌ ಖಾಲಿ 





[) 
ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು | ಗುಂಪುವಾರು | ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2-ಎ | 2ಬ | 3-ಎ | 3-ಬ | ಸಾಮಾನ್ಯ [ಒಟ್ಟು 








ಇತರೆ 1 | 





ಗಾಮೀಣ.ಅ 
ಕ 





ಅಂಗವಿಕಲ 





ಹುಬ್ಬಳ್ಳಿ ಮಾಜಿ ಸೈನಿಕ 





ಶಹರ 


ಕ.ಮಾ.ಅಭ್ಯರ್ಥಿ 





ಯೋ.ನಿ.ಅ 





ಒಟ್ಟು 1 0 0 0 0 0 0 0 1 






























































































































































೯೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಜಿಲ್ಲೆ, ಧಾರವಾಡ. 
2014-15 ನೇ ಸಾಲಿನ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ಕ ಬ್ಯಾಕ್‌ ಪ್ರಕಟಿತ ಭೂ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಟ್ರ ಲಾಗ್‌ ಖಾಲಿ | ವರ್ಗಿಕರಣ eT 
ಬ. ಸುಸು ಮ ep ಪ.ಜಾತಿ ಪ.ಪಂಗಡ | ನ್‌ 2ಎ | 2ಬಿ | 3-ಎ | 3-ಬಿ | ಸಾಮಾನ್ಯ ಒಟ್ಟು 
೦ ೦ 
ಇತರೆ 2 1 1 2 1 4 11 
ಗ್ರಾಮೀಣ.ಅ 1 2 3 
ಅಂಗವಿಕಲ 1 1 
ಹುಬ್ಬಳಿ ರಿ 
ಪ್ರಾನ 0 15 15 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 3 1 1 2 1 0 0 7 15 
ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ತಾಲ್ಲೂಕು | ನ್‌ | ಪ್ರಕಟಿತ | ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ನ ಲಾಗ್‌ ಖಾಲಿ ಈ ವರ್ಗಿಕರಣ 8 
ಬ್ಲಾಕ್‌ ಹಸತ ಬಸ 5 ದರ ಪ.ಜಾತಿ | ಪ.ಪಂಗಡ | ಪ್ರವರ್ಗ- 1 | 2-ಎ |] 2-ಬಿ | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ ೦ 
ಇತರೆ 1 1 1 2 5 
ಗ್ರಾಮೀಣ.ಅ 1 1 
ಅಂಗವಿಕಲ 
ಡಾನರವಾಡ 0 6 6 ಮಾಜಿ ಸೈನಿಕ 
ಶಹರ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 1 0 0 0 0 3 6 


















































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೯೪೧ 








ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 








































































































ಬಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಕೆ ೨ ಒಟ್ಟು ಡ್‌ 
ಸ ಲಾಗ್‌ ಖಾಲಿ ೮ | ವರ್ಗಿಕರಣ ಹ್‌ 
ಇ ಸು ಅರ ರ ಹ ಪ.ಜಾತಿ | ಪ.ಪಂಗಡ | 5" 2-ಎ | 2ಬ | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ ೦ 

ಇತರೆ 2 1 1 2 1 1 1 5 14 
ಗ್ರಾಮೀಣ.ಅ 1 ತಿ 4 
ಅಂಗವಿಕಲ 1 1 

ಡಾರವಾಡ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 3 1 1 p) 1 1 1 9 19 

ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 

ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ಕ್‌ ಪಕಟಿತ 
ತಾಲ್ಲೂಕು | 5% ಪ್ರ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಲಾಗ್‌ ಖಾಲಿ ೮ | ವರ್ಗಿಕರಣ ಸ 

ಜತ್‌ ಹಸರು ಹುದ್ದೆಗಳು | ಹುದ್ದೆಗಳು ಹಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ- 1 | 2-ಎ | 2-ಬಿ | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
ಇತರೆ 2 1 1 2 1 1 1 7 16 
ಗ್ರಾಮೀಣ.ಅ 1 1 3 5 
ಅಂಗವಿಕಲ 1 1 1 3 

ನವಲಗುಂದ 0 25 25 
ಮಾಜಿ ಸೈನಿಕ | 1 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 4 1 1 4 1 1 1 12 25 












































ಪ.ಜಾ ವರ್ಗದಲ್ಲಿ 01, 2-ಎ ವರ್ಗದಲ್ಲಿ 01, ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಗಳನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 











೯೪೨ 














































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ES ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಕ ಲಾಗ್‌ ಖಾಲಿ 4 ವರ್ಗಿಕರಣ ಆ 
ಚ್ಯಾ ತ್‌ಫಸರು ನರು | ಹುನ್ನೆಡಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ- । | 2-ಎ | 2-ಬಿ. | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ ೦ 

ಇತರೆ 2 1 1 2 1 1 0 5 13 
ಗ್ರಾಮೀಣ.ಅ 1 2 3 
ಅಂಗವಿಕಲ 1 1 

ಕುಂದಗೋಳ 0 17 17 
ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 3 I I 2 I I 0 8 17 

ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 

ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ಆ ಚ ಪೂಟ ಮೂ?! ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಲಾಗ್‌ ಖಾಲಿ ತ್ತ ವರ್ಗಿಕರಣ ಇ 
ಬ್ಯಾಕ್‌ ತಕರ ce ಕಡು ಪ.ಜಾತಿ | ಪ.ಪಂಗಡ | ಪ್ರವರ್ಗ- 1 | 2-ಎ |] 2-ಬಿ | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ ೦ 

ಇತರೆ 3 1 2 3 1 1 1 8 20 
ಗ್ರಾಮೀಣ.ಅ 1 1 4 6 
ಅಂಗವಿಕಲ 1 1 1 3 

ಕಲಘಟಗಿ 0 31 31 ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ | 1 
ಯೋ.ನಿ.ಅ 
ಒಟ್ಟು 5 1 2 5 1 1 1 15 31 












































ಪ.ಜಾ ವರ್ಗದಲ್ಲಿ 01, 2-ಎ ವರ್ಗದಲ್ಲಿ 01, ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಗಳನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 











ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೯೪೩ 














































































































ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಕನ್ನಡ) 
ಕ್‌ ಪಕಟಿತ 
ತಾಲ್ಲೂಕು | ರ ಪ್ರ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
7 ಲಾಗ್‌ ಖಾಲಿ ವರ್ಗಿಕರಣ ಆ 
ಬ್ಲಾಕ್‌ಥೆಸರು ಎರು ಡಕ ಸಕಾ ಪ.ಜಾತಿ | ಪ.ಪಂಗಡ | ಪ್ರವರ್ಗ- । | 2-ಎ | 2-ಬಿ. | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ ೦ 
ಇತರೆ 1 1 2 4 
ಗ್ರಾಮೀಣ.ಅ 
ಅಂಗವಿಕಲ 
ಹುಬ್ಬಳ್ಳಿ 0 4 4 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 0 0 0 0 0 2 4 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಉರ್ದು) 
ಬಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಕೆ ಅ ಒಟ್ಟು ನ್‌ 
ಸ ಲಾಗ್‌ ಖಾಲಿ | ವರ್ಗಿಕರಣ ST 
EN ಜಡ ಬಜ ಟ್‌ ಪ.ಜಾತಿ ಪ.ಪಂಗಡ | ಆ 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ ಒಟ್ಟು 
೦ ೦ 
ಇತರೆ 1 1 2 4 
ಗ್ರಾಮೀಣ.ಅ 
ಅಂಗವಿಕಲ 
ಹುಬ್ಬಳಿ 
ಬಳ ಡ್‌ 
ಬ 0 4 4 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 0 0 0 0 0 2 4 














ಬ 





















































































































































೯೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಉರ್ದು) 
NE ಬ್ಯಾಕ್‌ ಪ್ರಕಟಿತ ಭು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಲಾಗ್‌ ಖಾಲಿ ವರ್ಗಿಕರಣ ವರ್‌ 
ಬ್ಲಾಕ್‌ಹಸರು | ದ್ರಿ೧ಲು | ಹುದೆ ಗಳು | ಹುದ್ದೆಗಳು ಪ.ಜಾತಿ ಪ.ಪಂಗಡ | ನ್‌ ಶಿವು 2-ಬಿ ತು 3-ಬಿ | ಸಾಮಾನ್ಯ ಒಟ್ಟು 
೦ ೦ 
ಇತರೆ 2 1 1 1 1 0 0 3 9 
ಗ್ರಾಮೀಣ.ಅ 2 2 
ಅಂಗವಿಕಲ | 1 
ಮಾಧು 0 12 12 
ಶಹರ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 2 1 1 1 1 0 0 6 12 
ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕೆಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಉರ್ದು) 
ಸ ಬ್ಯಾಕ್‌ ಪ್ರಕಟಿತ ಜು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಭು ಲಾಗ್‌ ಖಾಲಿ ಈ ವರ್ಗಿಕರಣ ರ್‌ 
ಬ್ಲಾಕ್‌ಹಸರು | ದ್ರಿ ನಟ್ಟು | ಹುದಗಳು | ಹುದ್ದೆಗಳು ಪ.ಜಾತಿ | ಪ.ಪಂಗಡ | ನ", 2-ಎ 2-ಬಿ 3-ಎ 3-ಬಿ ಸಾಮಾನ್ಯ ಒಟ್ಟು 
೦ಎ ೦ 
ಇತರೆ 1 1 1 2 5 
ಗ್ರಾಮೀಣ.ಅ 1 1 
ಅಂಗವಿಕಲ 
ಡಾರವಾಡ 0 6 6 
ಗ್ರಾಮೀಣ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 1 1 0 0 0 0 3 6 














ಬ 






































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೯೪೫ 














































































































ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಉರ್ದು) 
ಬ್ಯಾಕ್‌ ಪಟ ಡೌ Fi 
ತಾಲ್ಲೂಕು ಕೆ ಅ ಒಟ್ಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
7 ಲಾಗ್‌ ಖಾಲಿ ವರ್ಗಿಕರಣ ಆ 
ಬ್ಲಾಕ್‌ಹಸರು ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ- 1 | 2-ಎ | 2ಬ | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
ಇತರೆ 1 1 2 
ಗ್ರಾಮೀಣ.ಅ 
ಅಂಗವಿಕಲ 
ನವಲಗುಂದ 0 2 2 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 1 0 0 0 0 0 0 1 2 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಉರ್ದು) 
ಬಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಳೆ ಅ ಒಟ್ಟು ಇ 
ಸ ಲಾಗ್‌ ಖಾಲಿ ಚ ವರ್ಗಿಕರಣ ವರ್ಗ ತ 
ಬ್ಲಾಕ್‌ಹಸರಿ ಳ್‌ ಪ.ಜಾತಿ | ಪ.ಪಂಗಡ | ಆ 2-ಎ | 2-೮ | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ ೦ 
ಇತರೆ 1 1 2 4 
ಗ್ರಾಮೀಣ.ಅ 
ಅಂಗವಿಕಲ 
ಕುಂದಗೋಳ 0 4 4 ಮಾಟಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟು 1 1 0 0 0 0 0 2 4 






























































































































































೯೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಉರ್ದು) 
ಬ್ಯಾಕ್‌ ಪಕಔತ ತ್‌ ನ 
ತಾಲ್ಲೂಕು ಕೆ ಸ ಒಟ್ಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಲಾಗ್‌ ಖಾಲಿ ಸ ವರ್ಗಿಕರಣ ಇ 
ಚ್ಯಾ ತ್‌ಫಸರು ನರು | ಹುನ್ನೆಡಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ- । | 2-ಎ | 2-ಬಿ. | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ ೦ 
ಇತರೆ 1 1 2 
ಗ್ರಾಮೀಣ.ಅ 
ಅಂಗವಿಕಲ 
ಕಲಘಟಗಿ 0 2 2 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು I 0 0 0 0 0 0 I p) 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಉರ್ದು) 
ತಇಲ್ಲೂಕು | ನ್‌್‌ | ಪ್ರಕಟಿತ [| ಸ್ಟ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಘು ಲಾಗ್‌ ಖಾಲಿ 4 ವರ್ಗಿಕರಣ 
ಟ್ಲಾಕ್‌ಹಸಮ್ಲೂ ಸಟ ಭಟ ಜು ಸಜಾ ಪ.ಜಾತಿ | ಪ.ಪಂಗಡ | ಪ್ರವರ್ಗ- । | 2-ಎ | 2-ಬಿ. | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೧ ೧ 
ಇತರೆ 2 1 1 2 1 1 0 5 13 
ಗ್ರಾಮೀಣ.ಅ 1 2 3 
ಅಂಗವಿಕಲ 1 1 
ಹುಬ್ಬಳ್ಳಿ 0 17 17 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 3 1 1 2 1 1 0 8 17 














ಬ 
































ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೪೭ 








ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಆಂಗ್ಲ) 








































































































ಕ್‌ ಪಕಟಿತ 
ತಾಲ್ಲೂಕು | ನ ಪ್ರ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
KE ಲಾಗ್‌ ಖಾಲಿ ವರ್ಗಿಕರಣ ಈ 
ಜತ್‌ ಹುದ್ದೆಗಳು | ಹುದ್ದೆಗಳು ಥುಜೈಣಳೂ ಪ.ಜಾತಿ | ಪ.ಪಂಗಡ | ಪ್ರವರ್ಗ- 1 | 2-ಎ | 2ಬ | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
ಇತರೆ 3 1 1 2 1 1 1 7 17 
ಗ್ರಾಮೀಣ.ಅ 4 6 
ಅಂಗವಿಕಲ 1 1 1 3 
ಹುಬ್ಬಳ್ಳಿ 0 28 28. [ಮಾಜಿ ಸೈನಿಕ | 7 
ಗ್ರಾಮೀಣ 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿ.ಅ 
ಒಟ್ಟು 5 1 1 4 1 1 1 14 28 
ಪ.ಜಾ ವರ್ಗದಲ್ಲಿ 01, 2-ಎ ವರ್ಗದಲ್ಲಿ 01, ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಗಳನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಆಂಗ್ಲ) 
ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಕೆ ಸ ಒಟ್ಟು ತ 
ಖೈ ಲಾಗ್‌ ಖಾಲಿ 3 ವರ್ಗಿಕರಣ SN 
ಬ್ಲಾಕ್‌ಹುಸರ್ಗೂ ಳು ಲ (ಮುದ್ನೆದಳು ಪ.ಜಾತಿ | ಪ.ಪಂಗಡ | 5" 2ಎ | 2ಬಿ | 3-ಎ | 3-ಬಿ | ಸಾಮಾನ್ಯ ಒಟ್ಟು 
೦ ೦ 
ಇತರೆ 2 1 1 2 1 4 11 
ಗ್ರಾಮೀಣ.ಅ 2 2 
ಇಷ ಅಂಗವಿಕಲ 1 1 
ಶಹರ K | [ಮಾಜ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 2 1 1 2 1 0 0 7 14 












































ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 














೯೪೮ 











































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಆಂಗ್ಲ) 
ಬಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಕೆ ೨ ಒಟ್ಟು ಡ್‌ 
ಸ ಲಾಗ್‌ ಖಾಲಿ ೮ | ವರ್ಗಿಕರಣ ಹ್‌ 
ಇ ಸು ಅರ ರ ಹ ಪ.ಜಾತಿ | ಪ.ಪಂಗಡ | 5" 2-ಎ | 2-ಬಿ. | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ ೦ 
ಇತರೆ 2 2 4 2 1 2 12 29 
ಗ್ರಾಮೀಣ.ಅ 2 2 6 10 
ಅಂಗವಿಕಲ 1 1 3 
KR 0 46 46. [ಮಾಜಿಸ್ಯನಿಕ 2 ಸ 
ಗ್ರಾಮೀಣ 
ಕ.ಮಾ.ಅಭ್ಯರ್ಥಿ | 1 
ಯೋ.ನಿ.ಅ 1 1 
ಒಟ್ಟು 7 2 ಚಿ 7 9 1 2 23 46 
ಪ.ಜಾ ವರ್ಗದಲ್ಲಿ 01, 2-ಎ ವರ್ಗದಲ್ಲಿ 01, ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಗಳನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಆಂಗ್ಲ) 
ಬಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಕೆ ೨ ಒಟ್ಟು ಹ 
ತ ಲಾಗ್‌ ಖಾಲಿ ಚ ವರ್ಗಿಕರಣ ಚವರ್ಗ ತ 
ಚ.ಹ ಅರ ಬ ಪ.ಜಾತಿ ಪ.ಪಂಗಡ | 5 2-ಎ | 2-ಬಿ | 3-ಎ | 3-ಬಿ | ಸಾಮಾನ್ಯ ಒಟ್ಟು 
೦ ೦ 
ಇತರೆ 2 1 1 2 1 1 1 5 14 
ಗ್ರಾಮೀಣ.ಅ 3 4 
ಅಂಗವಿಕಲ 1 1 
ನವಲಗುಂದ 0 19 19 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 3 1 1 2 1 1 1 9 19 












































ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 











ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೯೪೯ 








ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಆಂಗ್ಲ) 








































































































ಫ್‌ ಪಾನ 
ತಾಲ್ಲೂಕು | ಜಿ ಪ್ರ ಒಟ್ಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
KE ಲಾಗ್‌ ಖಾಲಿ ವರ್ಗಿಕರಣ ಈ 
ಬ್ಲಾಕ್‌ಥೆಸರು ಎರು | ಸಕಾ ಪ.ಜಾತಿ | ಪ.ಪಂಗಡ | ಪ್ರವರ್ಗ -1 | 2-ಎ | 2-ಬಿ. | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ಎ ೦ 
ಇತರೆ 2 1 1 2 1 4 11 
ಗ್ರಾಮೀಣ.ಅ 2 2 
ಅಂಗವಿಕಲ 1 1 
ಕುಂದಗೋಳ 0 14 14 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 2 1 1 2 1 0 0 7 14 
ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಆಂಗ್ಲ) 
190 EE ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ ಲಾಗ್‌ ಖಾಲಿ ಪ ವರ್ಗಿಕರಣ J 
EEN EE ಕಜ ಪ.ಜಾತಿ | ಪ.ಪಂಗಡ | ಪ್ರವರ್ಗ -1 | 2-ಎ | 2-ಬ | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ಎ ೦ 
ಇತರೆ 3 1 1 3 1 1 1 7 18 
ಗ್ರಾಮೀಣ.ಅ | 1 4 6 
ಅಂಗವಿಕಲ | 1 1 3 
ಕಲಘಟಗಿ 0 29 29 ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 1 1 
ಯೋ.ನಿ.ಅ 
ಒಟ್ಟು 5 1 1 5 1 1 1 14 20 












































ಪ.ಜಾ ವರ್ಗದಲ್ಲಿ 01 2-ಎ ವರ್ಗದಲ್ಲಿ 01, ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಗಳನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 















































೯೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ: ಸಾಮಾನ್ಯ ಸಹ ಶಿಕ್ಷಕರು (ಆಂಗ್ಲ) 
ಬಾಕ್‌ ಪಕಟಿತ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು ಕೆ ೨ ಒಟ್ಟು ಡ್‌ 
ಸ ಲಾಗ್‌ ಖಾಲಿ ೮ | ವರ್ಗಿಕರಣ ಹ್‌ 
ಇ ಸು ಅರ ರ ಹ ಪ.ಜಾತಿ | ಪ.ಪಂಗಡ | 5" 2-ಎ | 2-೮ | 3-ಎ | 3-ಬಿ. | ಸಾಮಾನ್ಯ ಒಟ್ಟು 
೦ ೦ 
ಇತರೆ 2 1 1 2 1 4 11 
ಗ್ರಾಮೀಣ.ಅ 2 
ಅಂಗವಿಕಲ 1 1 
ಡ್‌ 
ಹುಬ್ಬಳ್ಳಿ 0 14 14 ಮಾಜಿ ಸೈನಿಕ 
ಶಹರ 
ಕ.ಮಾ.ಅಭ್ಯರ್ಥಿ 
ಯೋ.ನಿ.ಅ 
ಒಟ್ಟು 2 1 1 2 1 0 0 7 14 














ಬ 
































ಸಾಮಾನ್ಯ ವರ್ಗದಲ್ಲಿ 01 ಹುದ್ದೆಯನ್ನು ಅಂಗವಿಕಲ ಶ್ರವಣದೊಷವುಳ್ಳವರಿಗೆ ಮಿಸಲಿರಸಲಾಗಿದೆ. 


PR-82 
SC-50 


ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) 


ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಜಿಲ್ಲೆ. ಧಾರವಾಡ. 





ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೫೧ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿ ಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕ್ಷಣ ಅಲಾಖ್‌ 
ಚಿಕ್ಕಬಳ್ಳಾಪುರ ಜಿಲ್ಲೆ 
ನೊಮಕಾತಿ ಅಧಿಹೂಜನೆ 
ಸಂಖ್ಯೆ:ಸಿ2/ಪ್ರಾಶಾ.ಶಿ:ನೇಮಕ:01/2014-15, ದಿನಾಂಕ:23ನೇ ಮಾರ್ಚಿ 2015 





ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ನಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈ ಕಉ 2014, ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌: ೫೬ ದಿನಾಂಕ:31.01.2015 


ಬಂ 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟಿದ ಪರೀಕ್ಷೆ ಮೂಲಕ ಅಂದರೆ 
ದಿ ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ಮೆಂಟ್‌][ಅಮೆಂಡ್‌ಮೆಂಟ್‌]ರೂಲ್ಫ್‌ -2001[ಸಂಖ್ಯೆ'ಡಿಪಿಎಆರ್‌:41:ಎಸ್‌ಆರ್‌ಇ:2001,ದಿನಾಂಕ: 09.08.2001]ರ 
ಹಾಗೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 


27-04-2015 ರಂದು ಅರ್ಹರಾಗಿರುವ ಹಾರೂ_ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಕತೆಗಳಿನಿ ಅರ್ಹತಾ 


ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 


ಅರ್ಜಿಗಳನ್ನು ಯಾಗಿ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು 830 
ಪರಿಗಣಿಸಲಾಗುವುದಿಲ್ಲ 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯಿಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ವವ ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 


ಸಂಯುಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಡಾಯವಾಗಿ ಹಾಜರಾಗಬೇಕು. ಸಂಯುಕ ಸ್ಪರ್ಧಾತ್ಮಕ ಪರೀಕೌಗೆ ಹಾಜರಾದ 
_ 0 ಡಿ ದು 8 [NR 


೯೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 





ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಬೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ |ಏವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ. ಎರಡು ಪರೀಕ್ಷೆಗೆ 
(ರೂಗಳಲ್ಲಿ) (ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 | ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 

















05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಸೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 


ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೫೩ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -/13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಸೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ವಏಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


( 


ಥವಾ 


೯೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 





11 6-8 ನೇ ತರಗತಿಯಲ್ಲಿನ ಉಸ್ಫತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನಶ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 


ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತು 


pe) 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೫೫ 





ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 


೯೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 





ಮತು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಬಕರ ಹುದ್ಧೆಯ ಭಾಗವಾಗಿರುತ್ತಾರೆ. ಈ ಶಿಕ್ಷಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ)] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ್‌: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಸಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೫೭ 





ಬಿ) 


ಪ್ರಥಮ ಮತ್ತು ದ್ವಿತೀಯ ಟಿ.ಸಿ.ಹೆಚೌ್‌ / ಡಿ.ಇಡಿ,ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 


ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ್ಠ 15 


ಅ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 
ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (liked SSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ವಮ 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಲಿ 
೧ 
ರಿಷ್ಕ ೪ 


೯೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


*** ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-ಇ. [ನಿಯಮ-3.ಎ(2)(3)1,. ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 


ಬು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ” [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಯಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 














ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೫೯ 














ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12) ಮಾಜಿ ಸೈನಿಕ ಅಭ್ಯರ್ಥಿಗಳು: 


"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 


ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 


ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ ಡ್‌ 


[ಅ ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 


ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 

ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


ಸೂಚನೆ: 'ಮಾಜಿ ಸೈನಿಕ” 'ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 


ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ 


ಕ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


೯೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:22003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಕ ಬ Lepros Hearin Locomotors 4 Mentall 
Blind FON wed Cured imped Disability 11010/1311 Ri 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,, Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೬೧ 





* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಸ 

10*_20* 3/60 to Nil 75% 
Category 111 3/60 to 1/60 15 Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
1 Field Of vision 10* 2 

















Note: F:C Means Finger Count 
14] ಗ್ರಾಮೀಣ ಅಭ್ಯರ್ಥಿಗಳು: 


ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 


ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 

* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2ಎ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 


ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 


೯೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಃ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 
ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಸೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 ] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೬೩ 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 





* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 
ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 


ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ 'ಆಕ್ಟೇಪ ಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಖಾಪ್‌ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಿಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಸ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ 


20 1] ಅಂತಿಮ ಆಯ್ಕೆ ಪ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ “ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು. ಮೂಲ ಲ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 

* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 

ದಿ:23-05-2015 ಮಧ್ಯಾಹ್ನ 2.30 ರಿಂದ 05. 00 ಗಂಟಿ. (6-8 ನೇ ತರಗತಿಗೆ ಪೇಪರ್‌-1) 

ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 


ಆಂಗ್ಲ ಭಾಷಾ ಡೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯ ರ್ಥಿಗಳಿಗೆ 
ಸೂಚನೆ:6- 8ನೇ” ತರಗತಿ ಶಿಕ್ಸಕರ ಹುದ್ದಗೆ ಪಿರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 


ಕಡ್ಡಾಯವಾಗಿ ಸತ 


೯೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಯಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಬೈ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 





























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 


























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 

















ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01 ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
ಜಿ ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು : !ಎನ್‌.ಸಿ.ಟಿ.ಇ., ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 


ಕ್ರಮದಂತೆ? 
01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 


03. ಪ್ರಶೈಗಳ ವ್ನಾಪಿ, ಹಾಗೂ ಸರೂಪ. 
ದಷ್ಟ ಕ" ವೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೬೫ 





ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 

ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 

ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


36986 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


12. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಘಫಂಡಮೆಂಟಿಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ಕೃಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 
ಸಂಪರ್ಕಿಸಬಹುದು. 


2 


al 


ಅ. ಅಶ್ರತ್ರರೆ 


ವಧಿ`"ಡ 


ಆಯ್ಲೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಸಂ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ. 





























































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೬೭ 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ : ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಟ್ರಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಬ ಗ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಎ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 2 2 1 lel 6 13 
2 | ಗ್ರಾಮೀಣ ಅ 1 2 4 
ತಿ ಷ್ಟ 
WB 3 | ಅಂಗವಿಕಲ * 1 
¥ 0 20 20 
ಸ್ತ 4 | ಮಾಜಿ ಸೈನಿಕ 1 1 2 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 3 |1/|111| 10 |20 
* ಅಂಗವಿಕಲ ಸಾಮಾನ್ಯ 1 - ದೃಷ್ಟಿಮಾಂದ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಹೆ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಲ ವರ್ಗೀಕರಣ 
ಹ ಹುದ್ದೆಗಳು | ಹುದ್ದೆಗಳು ಹಣಗಳ ಪ.ಜಾತಿ | ಪಪಂಗಡ | ಪ್ರವರ್ಗ-1 ,2 ಎ 2 ಬಿ. 3ಎ 3ಬಿ. ಸಾಮಾನ್ಯ | ಒಟ್ಟು 
1 | ಇತರೆ 1 2 3 
v 2 | ಗ್ರಾಮೀಣ ಅ | 1 | 3 
1 3 | ಅಂಗವಿಕಲ 
ಸ 0 7 ಕೆ 
ತ್ಡ 4 | ಮಾಜಿ ಸೈನಿಕ 1 1 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 3 7 






































೯೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





























































































































ಬ | ಚತ ಬಜ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಜ್ರ ವರ್ಗೀಕರಣ 
ಕ SRR ಬ್‌ ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 |2 ಎ | 2 ಬಿ 3ಎ 3ಬಿ, ಸಾಮಾನ್ಯ | ಒಟ್ಟು 
1 | ಇತರೆ 1 1 
2 | ಗ್ರಾಮೀಣ ಅ 
ಸ 3 A 
ಅಂ ಅ 
0 1 1 
4 | ಮಾಜಿ ಸೈನಿಕ 
ಬ್ರ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 
ಪ ||| ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಸ್ನ ವರ್ಗೀಕರಣ 
ಕಟಕಿ BT ಬ ಸನ ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 |2 ಎ |2 ಬಿ 3ಎ 3ಬಿ, ಸಾಮಾನ್ಯ ಒಟ್ಟು 
1 | ಇತರೆ 1 1 1 3 
ಇ 2 | ಗ್ರಾಮೀಣ ಅ 1 | 2 
7 3 | ಅಂಗವಿಕಲ * 1 
ಬ್ರ 0 6 6 ಹ 
ದಿ 4 | ಮಾಜಿ ಸೈನಿಕ 
| 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು, 1 3 6 





























* ಅಂಗವಿಕಲ ಸಾಮಾನ್ಯ 1- ದೃಷ್ಠಿಮಾಂದ್ಯ 




















































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೬೯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ WU ವರ್ಗೀಕರಣ ಪವರ್ಣ- 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | I 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 Il 1 2 5 
2 | ಗ್ರಾಮೀಣ ಅ 1 1 3 
pk: 3 | ಅಂಗವಿಕಲ 
ಚಿ 0 10 10 
4 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 1 1 
ಒಟ್ಟು 1 1 1 1 | 1 5 10 
ಕಾರು ಬಾಕ್‌ ರತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಜ್‌ ವರ್ಗೀಕರಣ ಪವರ್ಗ- 
ತ ವ್‌ ಅ 
ಹೆಸರು. | ಹುದ್ದೆಗಳು | ಹುದ್ದೆಗಳು ೨ ಪ.ಜಾತಿ | ಪ.ಪಂಗಡ 1 2ಎ | 2ಬಿ 3ಎ 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 1 1 1 2 6 
2 | ಗ್ರಾಮೀಣ ಅ 2 2 
ಜೌ 3 | ಅಂಗವಿಕಲ * 1 1 
ಸ್ರ 0 10 10 
ನ 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 1 1 5 10 






































* ಅಂಗವಿಕಲ ಪರಿಶಿಷ್ಟ ಪಂಗಡ 1 - ದೃಷ್ಠಿಮಾಂದ್ಯ 
© 















































೯೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ : ಉರ್ದು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಜೆ ಬ ಹುದ್ದೆಗಳು ಟ್‌ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2 ಎ | 2 ಬಿ |3ಎ | 3ಬಿ. ಸಾಮಾನ್ಯ | ಒಟ್ಟು 
ಜ ಜ 
1 | ಇತರೆ 1 1 1 2 5 
2 | ಗ್ರಾಮೀಣ ಅ 1 1 
ಸ 1 6 6 3 | ಅಂಗವಿಕಲ 
8 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1|1 3 6 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೭೧ 





ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ : ಕನ್ನಡ ಸಾಮಾನ್ಯ 


























































































































ಸ 1 (ಚ ಫಟಿ ಒಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಆ ವರ್ಗೀಕರಣ ಜ್‌ 
ಹೆಸರು | ಹುದ್ದೆಗಳು | ಹುದ್ದೆಗಳು ಸ) ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2 ಎ | 2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 2 1 1 1 3 8 
2 ಗ್ರಾಮೀಣ ಅ 1 1 
ಫ್‌ 3 | ಅಂಗವಿಕಲ * 1 1 
ಟೆ 0 10 10 
f° 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 2 1 1 1 5 10 
* ಅಂಗವಿಕಲ : ಸಾಮಾನ್ಯ 1 5 ದೃಷ್ಠಿಮಾಂದ್ಯ 
ತಟ ಟಟ ಟು ೀಊೌ1 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ಸು ವರ್ಗೀಕರಣ 
ತ ವಾ್‌ 2 
ಹೆಸರು | ಹುದ್ದೆಗಳು | ಹುದ್ದೆಗಳು ಬ ಪ.ಜಾತಿ | ಪಪಂಗಡ | ಪ್ರವರ್ಗ-1 | 2 ಎ | 2ಬಿ 3ಎ | 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 2 1 1 2 1 5 12 
ಡೆ 2 ಗ್ರಾಮೀಣ ಅ 1 2 3 
[A 3 | ಅಂಗವಿಕಲ * 1 1 
6 0 16 16 
3 4 | ಮಾಜಿ ಸೈನಿಕ 
“ಬಂ 
ಇ 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 3 1 1 2 1 8 16 





























* ಅಂಗವಿಕಲ : ಸಾಮಾನ್ಯ 1- ದೃಷ್ಠಿಮಾಂದ್ಯ 


೯೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


















































ಕಜ OS || ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ನ ವರ್ಗೀಕರಣ 
ಸ) ಹಡಗ ಇಚ ೪೪ ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ 2 ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 ಇತರೆ 1 1 1 1 2 6 
2 | ಗ್ರಾಮೀಣ ಅ 1 
9ಗ್ರಿ i) 
I! 3 | ಅಂಗವಿಕಲ * I ] 
ಕ 0 8 8 
© 4 | ಮಾಜಿ ಸೈನಿಕ 
ಕ್ತ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 1 4 8 



































* ಅಂಗವಿಕಲ : ಸಾಮಾನ್ಯ 1- ದೃಷಿಮಾಂದ್ಯ 















































BRE SE ES || ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ RN ವರ್ಗೀಕರಣ 
ತ ಲೆ ಪ.ಜಾತಿ | ಪಪಂಗಡ | ಪ್ರವರ್ಗ-1 2 ಎ | 2 ಬಿ. 3ಐ 3ಬಿ ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ಅ ಳೆ ಆ 
1 ಇತರೆ 2 1 1 1 3 8 
3 2 ಗ್ರಾಮೀಣ ಅ 1 1 
ಸ 3 | ಅಂಗವಿಕಲ * 1 1 
0 10 10 
ಬ್ರ 4 | ಮಾಜಿ ಸೈನಿಕ 
[s 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಹಟ 2 1 1 1 5 10 



































* ಅಂಗವಿಕಲ : ಸಾಮಾನ್ಯ 1- ದೃಷಿಮಾಂದ್ಯ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೭೩ 


















































































































































ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒಟ್ಟ ಸ 
ಬ್ಲಾಕ್‌ ಲಾಗ್‌ ಖಾಲಿ ಐ ವರ್ಗೀಕರಣ 
ಹಕ್‌ ರಾಜು ಹಣ [ಕ್‌ ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ , 2 ಬಿ |3ಐ 3ಬಿ, ಸಾಮಾನ್ಯ | ಒಟ್ಟು 
1 | ಇತರೆ 1 1 2 4 
2 | ಗ್ರಾಮೀಣ ಅ 
§ 0 4 4 3 | ಅಂಗವಿಕಲ 
8 
ಇ 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ರರ್ಥಿ 
6 | ಯೋ.ನಿರಾ.ಅ 
ಒಟ್ಟ 1 1 2 4 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಸತ್ತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಬ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು ದ ಪ.ಜಾತಿ ಪ.ಪಂಗಡ ಪ್ರವರ್ಗ-1 (2ಎ (2ಬಿ |3ಐ | 3ಬಿ, ಸಾಮಾನ್ಯ | ಒಟ್ಟು 
1 ಇತರೆ 2 1 1 2 1 1 ೫) 13 
2 | ಗ್ರಾಮೀಣ ಅ 1 3 4 
ಢ್‌ 3 | ಅಂಗವಿಕಲ * | 1 
ಸ್ರ 0 18 18 
ಮಿ 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ರರ್ಥಿ 
6 | ಯೋ.ನಿರಾ.ಅ 
ಒಟ್ಟು) 3 1 1 ANE AE 9 18 








* ಅಂಗವಿಕಲ : ಸಾಮಾನ್ಯ 1 - ದೃಷ್ಟಿಮಾಂದ್ಕ 


೯೭೪ 

































































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ : ಕನ್ನಡ ಆಂಗ್ರ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ $s ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹುದೆಗೆಳು ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು ಜ ಪ.ಜಾತಿ ಪ್ರವರ್ಗ-1 |2ಎ 2ಬಿ 3ಎ |3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ 2 1 2 1 1 1 7 16 
2 | ಗ್ರಾಮೀಣ ಅ 1 1 3 5 
ಫ್‌ 3 | ಅಂಗವಿಕಲ * 1 1 1 
: ಭಿ ತಿ > [ಮಾನ್ಯ 1 ಬ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಓಟ್ಟು, 4 1 4|1|1|1 12 25 
* ಅಂಗವಿಕಲ : ಪರಿಶಿಷ್ಟ ಜಾತಿ 1 - ದೃಷ್ಠಿಮಾಂದ್ಯ, 2ಎ 1 - ದೃಷ್ಠಿಮಾಂದ್ಯ, ಸಾಮಾನ್ಯ 1 - ದೃಷ್ಠಿಮಾಂದ್ಯ 
© © 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹುದೆ ಪ ವರ್ಗೀಕರಣ 
ಪ ಹ 
ಹೆ ಹುದ್ದೆಗಳು | ಹುದ್ದೆಗಳು ೨ ಪ.ಜಾತಿ ಪ್ರವರ್ಗ-1 |2ಎ 2ಬಿ |3ಎ|3ಬಿ| ಸಾಮಾನ್ಯ | ಒಟ್ಟು 
1 | ಇತರೆ 2 1 1 1 3 
2 | ಗ್ರಾಮೀಣ ಅ 2 
He) ಸ 
[A 3 | ಅಂಗವಿಕಲ * 1 1 
6 0 12 12 
i 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಓಟ್ಟು, 2 1 1 | 1 6 12 
* ಅಂಗವಿಕಲ : 


ಸಾಮಾನ್ಯ 1- ದೃಷ್ಠಿಮಾಂದ್ಯ 
























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೭೫ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ i ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ನಾ ವರ್ಗೀಕರಣ 
ಪ.ಜಾತಿ ಪ.ಪಂಗಡ ಪವರ್ಗ-1 2ಎ !2 ಬಿ |3ಐ | 3ಬಿ | ಸಾಮಾನ್ಯ ಒಟ್ಟು 
೦ ಸ ಬ್ರ 
ಹೆಸರು ಹುದ್ದೆಗಳು ಹುದ್ದೆಗಳು ಲ 
1 | ಇತರೆ 1 1 1 3 
ಇ 2 ಗ್ರಾಮೀಣ ಅ 
§ 0 3 | ಅಂಗವಿಕಲ 
ಲ್‌ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು| 1 1 1 3 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ನ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಆ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು ಹುಧಿರಳು ಪ.ಜಾತಿ | ಪಪಂಗಡ | ಪ್ರವರ್ಗ-1 (2ಎ|2ಬಿ|3ಎ|3ಬಿ| ಸಾಮಾನ್ಯ | ಒಟ್ಟು 
1 | ಇತರೆ 2 1 1 2 1 11 
8 ಶ್ರ ಗ್ರಾಮೀಣ ಅ 2 
ಸ 3 | ಅಂಗವಿಕಲ * 1 
0 14 14 
ಟಿ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋವನಿರಾ.ಅ 
ಒಟ್ಟು 2 1 1 2 1 7 14 
* ಅಂಗವಿಕಲ : 


ಸಾಮಾನ್ಯ 1- ದೃಷ್ಠಿಮಾಂದ್ಯ 











































































































೯೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಚ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ್‌ ti ತ ಹುಣಸ ದು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ | 2ಬಿ (3ಎ | 3ಬಿ ಸಾಮಾನ್ಯ ಒಟ್ಟು 
ಹೆಸರು | ಹುದ್ದೆಗಳು | ಹುದ್ದೆಗಳು ಜಿ "“ ಸ ಶೆ ಐ 
1 | ಇತರೆ 1 1 2 4 
2 | ಗ್ರಾಮೀಣ ಅ 
GB 3 | ಅಂಗವಿಕಲ 
2 0 4 4 
ಡಿ 4 | ಮಾಜಿ ಸೈನಿಕ 
` 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು. 1 2 4 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ Rk kd ಹುದೆಗಳು ನ ಪ.ಜಾತಿ ಪ.ಪಂಗಡ ಫವರ್ಗ-1। (2ಎ | 2ಬಿ |3ಐ |, 3ಬಿ | ಸಾಮಾನ್ಯ ಒಟ್ಟು 
ಹೆಸರು | ಹುದ್ದೆಗಳು | ಹುದ್ದೆಗಳು ಈ y ಇ ಳೆ ಆ 
1 | ಇತರೆ 1 1 1 1 2 6 
2 | ಗ್ರಾಮೀಣ ಅ 1 
ಥ್‌ 3 | ಅಂಗವಿಕಲ * 1 1 
ಸ್ರ 0 8 8 
ಸ 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 4 8 
* ಅಂಗವಿಕಲ : ಸಾಮಾನ್ಯ 1 - ದೃಷ್ಟಿಮಾಂದ್ಯ 
PR-83 ಟಿ. ಅಶ್ವತ್ಥ ರೆಡ್ಡಿ 
50-50 ಆಯ್ಕೆ ಪ್ರಾಧಿಕಾರಿ ಹಾಗೂ ಜಿಲ್ಲಾ ಉಪನಿರ್ದೇಶಕರು. 


ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಕಶಿ 





ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕ್ಟಣ ಇಲಾಖೆ, 
ಬಳ್ಳಾರಿ ಜಿಲ್ಲೆ ಬಳ್ಳಾರಿ 
೪ ೧ ೪ 
ಮೇಮಕಾತಿ ಅಧಿಸೂಚನೆ 
ಸಂಖ್ಯೆ:- ಆವಿ1/ಪ್ರಾಶಾ.ಶಿ:ನೇಮಕ/43/2014-15, ದಿನಾಂಕ : 23ನೇ ಮಾರ್ಚ 2015 


ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ಜಿಲ್ಲಾ 
ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ ಬಗ್ಗೆ. 
ಉಲ್ಲೇಖ : 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಐಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ 
ದಿ ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.2001]ರ 
ಹಾಗೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 
27-04-2015 ರಂದು ಅರ್ಕರಾಗಿರುವ ಹಾಗೂ ಶಿಕ್ಟಕರ ಅರ್ಹತಾ ಪರೀಕ್ಷ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ ಅರ್ಹತಾ 
ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 











ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. ಹಾಗೂ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದ ಹಾಗೂ ಮೂಲ 
ವೃಂದ ಮೀಸಲಾತಿಯಲ್ಲಿನ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 


೯೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 























ಕಸ |ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 





057 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೭೯ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕಿ 
[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಬಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


೯೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ 6ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಕಡಶಿಕ್ಷಕ/ಶಿಕ್ಷಕಿ [ಸಾಮಾನ್ಯ] ಹುದ್ದೆಗಳಿಗೆ: 





ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೮೧ 





ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಸಕರ ಅರ್ಹತಾ ಪರೀಕ್ಷೆ (ಪೇಪರ್‌ -2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಮತ್ತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 
ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 


/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ 1ಆಂಗ್ದ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎನ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 

ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 


೯೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 


ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಸಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಷಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಟೆಪ್ಟಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಟಿಇಟಿ ಪರೀಕ್ಸೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಬಟಿ ಪರೀಕ್ಸ್‌ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೮೩ 





ಬಿ) 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಟಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


* 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿ.ಇಟ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (0012100 SSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಸವಮ: 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06,  ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ., ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ 15 


© 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


೯೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


Lo) 


*** ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುಪುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-೬ [ನಿಯಮ-3.ಎ(2)(3)}%, ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭರ್ಥಿಗಳು. ದಿನಾಂಕ:13.02.2003 


ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


04. ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದ 6 : ಸರ್ಕಾರದಆದೇಶಸಂಖ್ಯೆ:ಸಿಆಸುಇ43:ಹೆಚ್‌ಕೆಸಿ 2013: 
ಜಿಲ್ಲೆಗಳ ನೇಮಕಾತಿಯಲ್ಲಿ ಮೀಸಲಾತಿ ದಿನಾಂಕ:29.01.2014ರಲ್ಲಿನಿಗಧಿ ಪಡಿಸಿದ ನಮೂನೆಗಳಲ್ಲಿ 
ಪಡೆಯ ಬಯಸುವ ಅಭ್ಯರ್ಥಿಗಳು. ಅರ್ಜಿಸಲ್ಲಿಸಲು ನಿಗಧಿಪಡಿಸಿದ ದಿನಾಂಕಗೊಳಗೆ 


ಸಕ್ಬಮ ಪ್ರಾಧಿಕಾರದಿಂದ ಪಡೆದುಕೊಂಡಿರಬೇಕು 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1]1ಎ]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 


ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 


























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೮೫ 
06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 





ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 











12) ಮಾಜಿ ಸೈನಿಕ ಅಭ್ಯರ್ಥಿಗಳು: 


"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 


ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. 


02. 


03. 


ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕೆ. 
$೨ 


ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 


ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ : 


[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 


ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 

ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 





೯೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಸೂಚನೆ: 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


'ಮಾಜಿ ಸೈನಿಕ” ಸಶಸ್ತ್ರ ದರದ ಸದಸ್ಯ § ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವ್ರ 
ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೋೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 




















ಹ Lepros Hearin Locomotors S Mentall 
Blind NS ಕ 110/1 Disability Menlo Heed 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 

















ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೮೭ 








Typist, Steno 
& Group D., 


Typist, Steno 
& Group D 
Posts. 


* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 





























ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision 1 

10-20 3/60 to Nil 75% 
Category 111 3/60 to 1/60 ತ Of vision 7.೧ at 1 ft to Nil 100% 
Category IV F:C ೩1 ftto Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
2 Field Of vision 10* ಈ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 


ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-।, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


೯೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





15 7? ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 


ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


[oN 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 


ಇ AD 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 


ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 


ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೮೯ 


ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಬ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 





ಟು 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


4 
| 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನ್‌ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಷಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 


೯೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ವ ಸ್ಮುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 
































ಕ್ರಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 ಗಣಿತ 20 
07 | ಗಣಕ ಯಂತ್ರ ಪುಬುದ್ದತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-! 


























ಕ್ರಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. | ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 30 
05. | ಗಣಕ ಯಂತ್ರ ಪುಬುದ್ದತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರ.ಸಂ ವಿಷಯ ಅಂಕಗಳು 

01. | ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೯೧ 





22 1 ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: /ಎನ್‌ಸಿ.ಟಿ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ) 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟ್‌ನಲ್ಲಿ ಗುರುತಿಸುವುದು. 
ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


84848 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 
07. 


08. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 


೯೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





09. 


10. 


11. 


12. 


13. 


14. 


15. 


16. 


ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 


ತಿರಸ್ಕರಿಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೯೩ 





17. 


18. 


19. 


20. 


ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 

ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 

ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 

ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 

ಅವಲೋಕಿಸುವುದು. 

ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸೃರ್ಧಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 

ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪ್ಯೂಟರ್‌ ಜ್ಞಾನವನ್ನು 

ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 

ಹೊಂದಿರತಕ್ಕದ್ದು. 

೦ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 43 ಹೆಚ್‌ಕೆನಿ 2013 ದಿನಾಂಕ: 29/01/2014 ರನ್ವಯ 

ರಚಿಸಲಾಗಿರುವ ಕರ್ನಾಟಿಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ)(ಸ್ಥಳಿಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 2013 ರನ್ವಯ 

ವೃಂದ ನಿರ್ವಹಣಾ ಪ್ರಾಧಿಕಾರ ವ್ಯಾಪ್ತಿಗೆ ಸೇರಿದ ಹುದ್ದೆಗಳನ್ನು ಮೂಲ ವೃಂದದಿಂದ ಪ್ರಾದೇಶಿಕ ಸ್ಥಳಿಯ 

ವೃಂದವನ್ನು ರಚಿಸಿ ಸಮೂಹ ನಿ? ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು ಹುದ್ದೆಗಳನ್ನು ಸಳಿಯ ಅಭ್ಯರ್ಥಿಗಳಿಗೆ 
ಎ ಣು ಚಿ ಎ ಇ "ಥು ಕೆ 

ಹಾಗೂ ಉಳಿದ ಮೂಲ ವೃಂದಕ್ಕೆ ಶೇಕಡಾ 20% ರಷ್ಟು ಹುದ್ದೆಗಳನ್ನು ನೀಡುವ ಅವಕಾಶ ಕಲ್ಪಿಸಲಾಗಿದೆ. 


ಅದರಂತೆ ಸಮೂಹ “ನಿ” ವೃಂದಕ್ಕೆ ಸೇರಿದ 1 ರಿಂದ 5ನೇ ತರಗತಿಯ ಹಾಗೂ 6 ರಿಂದ 8ನೇ ತರಗತಿಯ 
ಸರ್ಕಾರಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರ ವೃಂದದ ನಿರ್ವಹಣಾ ಪ್ರಾದಿಕಾರ/ನೇಮಕಾತಿ ಪ್ರಾಧಿಕಾರಿಗಳಾಧ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಸೇತ್ರ ಶಿಕೃಣಾಧಿಕಾರಿಗಳಿಂದ ಆಯಾ ತಾಲ್ಲೂಕುಗಳಲ್ಲಿ ಮಂಜೂರಾಗಿರುವ ವಿವಿಧ 
ವಿಷಯ ಹಾಗೂ ಮಾಧ್ಯಮದ 1 ರಿಂದ 5ನೇ ತರಗತಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಬಕರ ಹುದ್ದೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶಿಕ್ಸಕರಿಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಡಪಿಎಆರ್‌ 33 ಹೆಚ್‌ಕೆಪಿ 2014 
ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳಯ ವೃಂದವನ್ನು ರಚಿಸಿದ ನಂತರ ಎರಡು 
ಪ್ರತ್ಯೇಕ ವೃಂದಗಳಲ್ಲಿ ಬಿಟ್ಟು ಹೋದ ರೋಸ್ಟರ್‌ ಬಿಂದುಗಳಲ್ಲಿನ ಹುದ್ದೆಗಳನ್ನು ಪ್ರಕಟಿಸಿ ರೋಸ್ಟರ್‌ನಲ್ಲಿ 
ಆಗಿರುವ ಅಸಮಾನತೆಯನ್ನು ಸರಿದೂಗಿಸುವ ಕ್ರಮ ಅನುಸರಿಸಲಾಗಿದೆ. ಹಾಗೂ 6 ರಿಂದ 8ನೇ ತರಗತಿಗಾಗಿ 
ಹೊಸದಾಗಿ ಸೃಜಿಸಲಾದ ಪದವೀಧರ ಪ್ರಾಥಮಿಕ ಶಾಲಾ ಸಹಶಿಕ್ಸಕರ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು 
ಸ್ಥಳಿಯ ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಶೇಕಡಾ 20% ರಷ್ಟು ಹುದ್ದೆಗಳು ಪ್ರಾರಂಭಿಕ ರೋಷ್ಟರ್‌ ಬಿಂದುವಿನಿಂದ 
ಮುಕ್ತ ಸ್ಪರ್ಧೆಗಾಗಿ ನಿಯಮಾನುಸಾರ ವರ್ಗೀಕರಿಸಲಾಗಿದೆ. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ 

ಹೆಚ್ಚಿನ ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ 


ಬ 
ಕಛೇರಿಯನ್ನು ಸಂಪರ್ಕಿಸಬಹುದು. 


ಲ್ಲ 
(ದೀರಣ್ಣ ಎಪ್‌ ಜತ್ತಿ 
ಆಯೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 


ಸಾರ್ವಜನಿಕ ಶಿಕ್ಸಂಂ ಇಲಾಖೆ, ಬಳ್ಳಾರಿ ಜಿಲ್ಲೆ ಬಳ್ಳಾರಿ 

















೯೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರ ಕಾರ್ಯಾಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಳ್ಳಾರಿ 
201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, 
ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ 
ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 
ಸ್ಥಳೀಯ ವೃಂದ ವಿಷಯ:- ಸಾಮಾನ್ಯ ಕನ್ನಡ ಶೇ 80% 
ಬ್ಲಾಕ್‌ ಲಾಗ್‌ ಮ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
(ಕೈಬಿಟ್ಟು ಹೋದ | 2 
(371(ಜೆ) ಪಕಾರ ಬಿಂದುಗಳನು 59 ಪ.ಜಾತಿ 
ip, ರೋಸ್ತರ್‌ರನ್ನು | ಸಂದೂಗಿಸಿದ ನಂತರ, | 4 25,223, 
ಸ ಟೈ ಇರುವ ಹುದ್ದೆಗಳನ್ನು ಶಯಾಯ ರೊಸರ್‌ನ | 2 [fy 2೨3259, ಪ ಸಾಮಾನ 
(8 | ಭರ್ತಿ ಮಾಡುವಾಗ |ಸ್ಯದುವಿನ ಪತಿಯಾಗಿ | 3 2 281,31, | ಪ.ಪಂಗಡ | ೫ ae SS ಒಟ್ಟು 
ಪರಿಗಣಿಸ ಡೆ 90 13 ವರ್ಗ-1 ಜಿ ೩ 
ಗ 100ರ ರೋಸ್ಟರ್‌ 3B 39,349,35 
ಬೇಕಾಗಿರುವ ಚಕದಲಿ 2 3 3 367, 
ಕ್ಲತಪಖಿಹೋಗಿರುವ a | 389,393, 
ರೋಸರ್‌ RE 415, 
ಬಿಂದುಗಳು) 
ಹುದ್ದೆಗಳು) 
ಇತರೆ 2 2 
ಗ್ರಾಮೀಣ ಅ. 9 1 1 11 
E; ಗವಿಕ 
ಸ್ಡಿ ಅಂಗವಿಕಲ * 3 3 
1 
14 7 21 
ಸ ಮಾಜಿ ಸೈನಿಕ 2 1 3 
ಛಿ 
ಣ್ಣ ಕನ್ನಡ 
ಚಿ ಮಾ. ಅ. 
ಯೋನಿ 1 1 2 
ಒಟ್ಟು 15 1 1 4 21 






























































*ಪ.ಜಾ_ 1 ೩2ನೇ ಹುದ್ದೆ ಅಂಧ ಅಭ್ಯರ್ಥಿಗೆ, ಪ.ಜಾ-3ನೇ ಹುದ್ದೆ ಶ್ರವಣದೋಷ ಅಭ್ಯರ್ಥಿಗೆ ಮೀಸಲಿರಿಸಿದೆ 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೯೯೫ 











2014 15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಗೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ಹಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 


ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 

















ಸ್ಥಳೀಯ ವೃಂದ ವಿಷಯ:- ಸಾಮಾನ್ಯ ಕನ್ನಡ ಶೇ 80% 
ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹುದ್ದೆಗಳು 
ಬ್ಯಾಕ್‌ ಲಾಗ್‌ ಹುದ್ದೆಗಳು 4 
; (ಕೈಬಿಟ್ಟು ಹೋದ $ 
ಆಗ) ಪಾಠ | ಗನ | ಪ 
p ರೋಸ್ಟರ್‌ರನ್ನು ಬ p: ಸಾಮಾನ್ಯ 
[5 ೯ ಸರಿದೂಗಿಸಿದ ನಂತರ, © 48,88 
ಸರಿದೂಗಿಸಲು ಖಾಲಿ ತ ಣಿ 8 388, 
ಆ ಪ್ರತಿನಿಧಿತವಾಗುವ K [4 ಪ್ರವರ್ಗ | 2ಎ 2ಬಿ | 3ಎ | 3ಬಿ 128, 
ಈ ಬರ್ತಿ ಮಾಡುವಾಗ MH) 3B 5 —l 163, 87, 95, 168, ಒಟ್ಟು 
ಬಿಂದುವಿನ ಪ್ರತಿಯಾಗಿ | 3 133223 303 
SAE ಪ್ರ 4 79, 279 | 225,229 | 287 | 395 | 283 208, 
100ರ ರೋಸ್ಟರ್‌ ಚಕ್ರದಲ್ಲಿ | * 
ಕೈತಪ್ಪಿಹೋಗಿರುವ ಇ... ೫. || 248, 
ರೋಸರ್‌ ಬಿಂದುಗಳು) 288 
ಬ ಸರಿದೂಗಿಸುವ 
ಹುದ್ದೆಗಳು) 
ಇತರೆ 2 2 
ಗ್ರಾಮೀಣ ಅ. 
8 ಅಂಗವಿಕಲ * 2 1 2 1 2 2 1 7 18 
ಡೆ 20 0 20 | ಮಾಜಿ ಸೈನಿಕ 
p ಕನ್ನಡ ಮಾ. 
ಅ. 
ಯೋನಿ 
ಒಟ್ಟು 2 1 2 3 2 2 1 7 20 






























































*ಪ.ಜಾ_ 1 ೩2ನೇ ಹುದ್ದೆ, ಪ.ಪಂ.-1ಹುದ್ದೆ, ಪ ವರ್ಗ-1ಹುದ್ದೆಗಳು, 2ಎ. 1ಹುದ್ದೆ, 2ಬಿ-142ಹುದ್ದೆ, 3ಎ-1೩೬2ಹುದ್ದೆ, ಸಾಮಾನ್ಕ-1,2,6,7ನೇ ಹುದ್ದೆ ಅಂಧ ಅಭ್ಯರ್ಥಿಗೆ, ಪ.ಜಾ-3ನೇ ಹುದ್ದೆ, 2ಎ-3ನೇ ಹುದ್ದೆ, 
ಸಾಮಾನ್ಯ- 3ನೇ ಹುದ್ದೆ ಶ್ರವಣದೋಷ ಅಭ್ಯರ್ಥಿಗೆ, ಸಾಮಾನ್ನ-4ನೇ ಹುದ್ದೆ ಚಲನವಲನ ವೈಕಲ್ಕಹೊಂದಿದ ಅಭ್ಯರ್ಥಿಗೆ, ಸಾಮಾನ್ನ-5ನೇ ಹುದ್ದೆ ಕುಷ್ಟರೋಗ/ ಬುದ್ದಮಾಂಧ್ಯ/ಮಾನಸಿಕ ಅಸ್ಪಸ್ಥದಿಂದ ಗುಣಮುಖರಾದ 


ಅಭ್ಯರ್ಥಿಗೆ ಮೀಸಲಿರಿಸಿದೆ 





೯೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ 
ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸಳೀಯ ವಂದ 
[> ಲ 


ವಿಷಯ:- ಸಾಮಾನ್ಯ ಕನ್ನಡ 







































































ಶೇ 80% 
ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹುದ್ದೆಗಳು 
ಬಾಕ್‌ ಲಾಗ್‌ ಹುದೆಗಳು ನಿಟ್ಟು ಹಾದ. | 
8 ಬ ಬಿಂದುಗಳನು 53 
(371(ಜೆ) ಪ್ರಕಾರ ೩ fe 
ಗಃ ೨ ಸರಿದೂಗಿಸಿದ ನಂತರ, 
ರೋಸ್ಟರ್‌ರನ್ನು ಸರಿದೂಗಿಸಲು ಪ್ರ ತ ಣಿ 
|| ಖಾಲಿ ಇರುವ ಹುದೆಗಳನು ಪತಿನಿಧಿತಬಾಗುನ ಸ |e ಪ.ಜಾತಿ ಪವರ್ಗ- 2ಬಿ 3ಎ ಸಮಾನ್ಯ 
15 es ಆಯಾಯ ರೊಸ್ಪರ್‌ನ ಟ್ರ ಕ ಪ.ಪಂಗಡ | 5 2ಎ 3ಬಿ 20 ಒಟ್ಟು 
£ ಭರ್ತಿ ಮಾಡುವಾಗ ಪರಿಗಣಿಸ ಆ B fಷ 133 1 11 95 ಟಿ 
ಬಿಂದುವಿನ ಪತಿಯಾಗಿ ೫ 17 140 
ಬೇಕಾಗಿರುವ ಕೈತಪಿಹೋಗಿರುವ ಪ B 
ಲು 100ರ ರೋಸರ್‌ ಚಕದಲಿ G 
ರೋಸರ್‌ ಬಿಂದುಗಳು) ಆ SSN NG 
ಈ ನೇಮಕಾತಿಗಾಗಿ ಲ 
ಸರಿದೂಗಿಸುವ 
ಹುದ್ದೆಗಳು) 
ಇತರೆ 
ಗ್ರಾಮೀಣ ಅ. 
ಅಂಗವಿಕಲ * 1 1 1 2 5 
9 
HB ಮಾಜಿ ಸೈನಿಕ 
18 5 0 5 ಕ್ರ 
pe ಕನ್ನಡ ಮಾ. 
ಸ್ಟೆ ಅ. 
ಯೋನಿ 
ಒಟ್ಟು 1 1 1 2 5 





*ಪ.ಜಾ- 1ಹುದ್ದೆ, 2ಬಿ-1ಹುದ್ದೆ, 3ಎ-1ಹುದ್ದೆ, ಸಾಮಾನ್ಯ-1, 2ನೇ ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೯೭ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 


ಸಂಖ್ಯೆಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 
ಸಳೀಯ ವಂದ 
[> ಲ 
































ವಿಷಯ:- ಸಾಮಾನ್ಯ ಕನ್ನಡ ಶೇ 80% 
ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಹುದ್ದೆಗಳು ಹುಣಗಳು 
 4N(ಜೆ) ಪಕಾರ (ಬಟ್ಟು ಹೋದ | 
ಜೆ ಬಿಂದುಗಳನು ಇ 
fb ರೋಸ್ಟರ್‌ರನ್ನು ಚ ಇ re. 
ಮ ಗ ಸರಿದೂಗಿಸಿದ ನಂತರ, 
ಸರಿದೂಗಿಸಲು ಖಾಲಿ Ra 3 ಈ 
~ಔ | ಇರುವ ಹುದ್ದೆಗಳನ್ನು (| ¥ ೫೫ ಚ ಚ | 
೫.1 ಭರ್ತಿ ಮಾಡುವಾಗ. | ಆಯಾಯ ರೊಸ್ಟರ್‌ನ |. ಪ್ರ ಪ ಪ.ಪಂಗಡ 5 ಖೆ 47,73, | 3ಬಿ | ಸಾಮಾನ್ಯ | ಒಟ್ಟು 
3 ಸರಿಸತೆನ ಬೇಕಾಗಿರುವ | ಬಿಂದುವಿನ ಪ್ರತಿಯಾಗಿ | ಜ್ಞ 5 115, 141 ವರ್ಗ-1 | ne 
ಗ ಗ. 100ರ ರೋಸರ್‌ ಚಕ್ರದಲ್ಲಿ 
ಕೈತಪಿಹೋಗಿರುವ ಬ | 
US ನೇಮಕಾತಿಗಾಗಿ ಲ್ಯ 
ಇ ಸರಿದೂಗಿಸುವ 
ಹುದೆಗಳು) 
೦ಎ 
ಇತರೆ 2 2 4 
ಹ ಗ್ರಾಮೀಣ ಅ. 1 
B ಅಂಗವಿಕಲ * 1 1 2 
ಗ ಹಾರ ಸ್ಥನಕ 
ಖು 
HB 7. 0 7 ಕನ್ನಡ 
pe ಮಾ. ಅ. 
K 
ಕ ಯೋನಿ 
ವಷ್ಟು p 7 4 7 















































*2ಬಿ-1ಹುದ್ದೆ, 3ಎ-1ಹುದ್ದೆ, ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 





೯೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014 15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಗೋಗ (371ಜೆ ಅನುಷ್ಲಾನದಡಿಯಲ್ಲಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಕ್ಷೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ಕಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ಹಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 


ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 



































ಉಳಿಕ ಮೂಲ ವೃಂದ ವಿಷಯ:- ಸಾಮಾನ್ಯ ಕನ್ನಡ ಶೇ 20% 
ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹುದೆಗಳು 
ದರಾ | ವದಾಮೋದ 
(9) 
71(ಜೆ) ಪಕಾರ ಬರಗಳು ಈ 
SN ಸರಿದೂಗಿಸಿದ 125 
ಗಃ ಸರಿದೂಗಿಸಲು ಖಾಲಿ ನಂತರ 1 © 
8 ಪ್ರತಿನಿಧಿತವಾಗುವ ಡ್‌ 5 
ಸಾ ರ ಸು ಆಯಾಯ ಡೆ [is ಪ.ಪಂಗ | ಪವರ್ಗ- ಶನಿ ಸಾಮಾನ 
ಹ ಭರ್ತಿ ಮಾಡುವಾಗ ರ್‌ B p> ಜಾತಿ AA ಕ 2ಬಿ | 3ಎ | 3ಬಿ | ಒಟ್ಟು 
ರಾ pa ಐ? ಈ 
p 1 ಬಿಂದುವಿನ 4 ib 
ಕೈತಪ್ಪಿಹೋಗಿರುವ | ಪತಿಯಾಗಿ 100ರ ಶ್ರ 
ನಿಷ ರೋಸರ್‌ ಚಕ್ರದಲ್ಲಿ 
ರೋಸರ್‌ ತ ನ್‌ 
ಬಿಂದುಗಳು) ನೇಮಕಾತಿಗಾಗಿ 
ಸರಿದೂಗಿಸುವ 
ಹುದೆಗಳು) 
೦ಎ 
ಇತರೆ 
ಗ್ರಾಮೀಣ ಅ. 
pS ಅಂಗವಿಕಲ * 1 1 2 
B 
pe 
ತ್ವ 2 0 2 ಮಾಜಿ ಸೈನಿಕ 
2 
1B ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 2 









































*2ಎ-1ಹುದ್ದೆ, ಸಾಮಾನ್ಯ-1ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆಅಭ್ಯರ್ಥಿಗೆ ಮೀಸಲಿರಿಸಿದೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೯೯೯ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 
ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
































ಸ್ಥಳೀಯ ವೃಂದ ವಿಷಯ:- ಸಾಮಾನ್ಯ ಕನ್ನಡ ಶೇ 80% 
ಹ್ಮ್‌ ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಠಿ ಹುದೆಗಳು 
ಗಳ ಕೈಬಿಟ್ಟು ಹೋದ 
(371(ಜೆ) ಪ್ರಕಾರ (ಟ್ಟು ಹ @ 
ಇನ್‌ ಬಿಂದುಗಳನ್ನು 1 
ತ ಷ್ಟ ಸರಿದೂಗಿಸಿದ ನಂತರ, 
( ಸರಿದೂಗಿಸಲು ಖಾಲಿ 1 ಸಾಮಾನ್ನ 
ಸ ಇರುವ ಹುದ್ದೆಗಳನ್ನು | ಸನಿದಿತವಾಗುವ | 5 ಪ.ಪಂಗ 8.48.88 
7 g ತ ಮಾಡುವಾಗ | ಆಯಾಯ ರೊಸ್ಟರ್‌ನ | 3 [4 ಪ.ಜಾತಿ es ಪ್ರವರ್ಗ- | 2ಎ 2ಬಿ ಸ ಎ ಟ್‌ ಬ 
Ges ತ ಬಿಂದುವಿನ 3 ನ್ಟ 23 ಸೆ 1 25,225 | 87 83, 1. ಬ 
| ಸ . 4 ಪ್ರತಿಯಾಗಿ 100ರ | 3% 2. 
ರೋಸ್ಟರ್‌ ಚಕದಲ್ಲಿ | ೫ 
ಕೈತಪಿಹೋಗಿರುವ ಈ ಸಲ ೧- 
ಹ್‌ ನೇಮಕಾತಿಗಾಗಿ ೪ 
ps ಚ ಹೆ ಸರಿದೂಗಿಸುವ 
ಹುದ್ದೆಗಳು) 
ಇತರೆ 
ಗ್ರಾಮೀಣ ಅ. 
ಅಂಗವಿಕಲ * 1 1 ಶಿ 1 1 6 12 
ಸ 
MW 12 0 12 | ಮಾಜಿ ಸೈನಿಕ 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 2 1 1 6 12 












































*ಪ.ಜಾ.- 1ಹುದ್ದೆ, ಪ.ಪಂ.-1ಹುದ್ದೆ, 2ಎ._1೬2ನೇಹುದ್ದೆ. 2ಬಿ-1ಹುದ್ದೆ, 3ಬಿ-1ಹುದ್ದೆ. ಸಾಮಾನ್ಯ-1,2,6ನೇ ಹುದ್ದೆ ಅಂಧ ಅಭ್ಯರ್ಥಿಗೆ, ಸಾಮಾನ್ಯ- 3ನೇ ಹುದ್ದೆ ಶವಣದೋಷ ಅಭ್ಯರ್ಥಿಗೆ, ಸಾಮಾನ್ಯ-4ನೇ ಹುದ್ದೆ 
ಚಲನವಲನ ವೈಕಲ್ಯಹೊಂದಿದ ಅಭ್ಯರ್ಥಿಗೆ, ಸಾಮಾನ್ಯ-5ನೇ ಹುದ್ದೆ ಕುಷ್ಣರೋಗ/ ಬುದ್ಧಮಾಂಧ್ಯ/ಮಾನಸಿಕ ಅಸ್ಪಸ್ತದಿಂದ ಗುಣಮುಖರಾದ ಅಭ್ಯರ್ಥಿಗೆ ಮೀಸಲಿರಿಸಿದೆ 





೧೦೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014 15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಗೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ಹಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 
ಸಂಖ್ಯೆ;ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
































ಸ್ಥಳೀಯ ವೃಂದ ವಿಷಯ:- ಸಾಮಾನ್ನ ಕನ್ನಡ ಶೇ 80% 
ಪಕಟಿತ ಖಾಲಿ ಡ್‌ ತ್‌ 
ಬ್ಯಾಕ್‌ ಲಾಗ್‌ ಮ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹುದೆಗಳು 4 
4 ಕೈಬಿಟು ಹೋದ 
(371(ಜೆ) ಪ್ರಕಾರ (ಕೈಬಿಟ್ಟು ಇ 
ರೋಸರ್‌ರನು ಬು, 53 2ಬಿ 
1 Toss ರ ಸರಿದೂಗಿಸಿದ ನಂತರ, re. ಪ್ರ 
ಗಜ ಪ್ರತಿನಿಧಿತತಾಗುವ | | ವರ್ಗ-1 ಚ|. 6 ಸಾಮಾ 
B ಇರುವ ಹುದ್ದೆಗಳನ್ನು x ಪ.ಪಂಗ 187 12,14 
ದ್‌ ಸ | ಆಯಾಯ ರೊಸ್ಸರ್‌ನ | ಜಿ Ly ಪ 
#45 I  : ಸಃ Us ಪ.ಜಾತಿ 131, 2ಎ 195,247, 

( ನರ್ತಿ ವಾ B ವ ಡ 235,311 3ಬಿ 408, ಒಟ್ಟು 
4 ಜ್‌ ಬಿಂದುವಿನ 52 ೫ 75 305, 355 317,395, ಎ 
ಗ ಪರಿಗಣಿಸ 16 % 339 ಸಃ » 365, 1 448, 

ಬೇಕಾಗಿರುವ A 4 | 387, i 488, 

ರೋಸರ್‌ ಚಕ್ರದಲ್ಲಿ G- 431 
ಕೈತಪಿಹೋಗಿರುವ pi ಮ ಘಿ 435 
ಜ್‌ ನೇಮಕಾತಿಗಾಗಿ 
ಬಂದುಗಳು] ಸರಿದೂಗಿಸುವ 
ಹುದ್ದೆಗಳು) 

ಇತರೆ 1 1 3 7 5 1 18 
ಗ್ರಾಮೀಣ ಅ. 1 1 2 
ಅಂಗವಿಕಲ * 1 3 4 

ಆ 

೧ 

Ke 24 0 24 | ಮಾಜಿ ಸೈನಿಕ 

ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 4 1 7 5 5 24 












































* 2ಎ-1ಹುದ್ದೆ, ಸಾಮಾನ್ಯ-1,2ನೇ ಹುದ್ದೆ ಅಂಧ ಅಭ್ಯರ್ಥಿಗೆ, ಸಾಮಾನ್ಯ- 3ನೇ ಹುದ್ದೆ ಶವಣದೋಷ ಅಭ್ಯರ್ಥಿಗೆ ಮೀಸಲಿರಿಸಿದೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೦೧ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 
ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 


ಸ್ಥಳೀಯ ವೃಂದ ವಿಷಯ:- ಸಾಮಾನ್ಯ ಕನ್ನಡ ಶೇ 80% 







































































ಪಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಲಾಗ್‌ ಸೂ 
ರಿ (ಕೈಬಿಟು ಹೋದ 
ಹು ಬಿಂದುಗಳನ್ನು ತ 
pb ಗಣೆ) ಪಕಾರ || ಸನಿದೂಗಿಸಿದ ನಂತರ | 3 ಸ 
| ರೋಸ್ಟರ್‌ರನ್ನು ೯ 18 8,48,88 
a ಸರಿದೂಗಿಸಲು ಖಾಲಿ | __ಏಿಕಿನಿಧಿತವಾಗುವ | ಬ್ಹು ಬ ಪ.ಜಾತಿ ಪ್ರ 2ಎ 128 
ಸ ಆಯಾಯ ರೊಸರ್‌ Is ಪಪ ಪ i 
PRS ಇರುವ ಹುದ್ದೆಗಳನ್ನು | ಹರವಿನ ಪ ಕು 2 223, 227, ರ ವರ್ಗ1| 15, | 20 ||| 15, | ಒಟ್ಟು 
ಊ 
3 ಭರ್ತಿ ಮಾಡುವಾಗ 1.1.14 2 1 249 79 225 168, 
p ಪರಿಗಣಿಸ ಬೇಕಾಗಿರುವ ಬಿ 4 208, 
ಚಕ್ರದಲ್ಲಿ 
ಕೈತಪ್ಪಿಹೋಗಿರುವ ನ G- 248, 
ರೋಸರ್‌ ಬಿಂದುಗಳು) ಭು ಷ್ಟ 
ಬ ಸರಿದೂಗಿಸುವ 
ಹುದ್ದೆಗಳು) 
ಎ 
ಇತರೆ 3 1 3 7 
ಗ್ರಾಮೀಣ ಅ. 2 4 
ಡಿ ಅಂಗವಿಕಲ * 1 2 1 8 13 
ಈ ಕನ್ನಡ ಮಾ. ಅ. 1 1 
ಯೋನಿ 1 1 
ಒಟ್ಟ 4 7 7 75 77 





*ಪ.ಜಾ_ 1ನೇ ಹುದ್ದೆ, ಪ ವರ್ಗ-2ಹುದ್ದೆಗಳು, 2ಎ. 1ಹುದ್ದೆ, 3ಎ-1ಹುದ್ದೆ, ಸಾಮಾನ್ಯ-1,2,6,7ನೇ ಹುದ್ದೆ ಅಂಧ ಅಭ್ಯರ್ಥಿಗೆ, ಸಾಮಾನ್ಯ- 3ನೇ ಹ 8ನೇ ಹುದ್ದೆ ಶ್ರವಣದೋಷ ಅಭ್ಯರ್ಥಿಗೆ, ಸಾಮಾನ್ಯ-4ನೇ 
ಹುದ್ದೆ ಚಲನವಲನ ವೈಕಲ್ಯಹೊಂದಿದ ಅಭ್ಯರ್ಥಿಗೆ, ಸಾಮಾನ್ಯ-5ನೇ ಹುದ್ದೆ ಕುಷ್ಟರೋಗ/ ಬುದ್ಧಮಾಂಧ್ಯ/ಮಾನಸಿಕ ಅಸ್ಪಸ್ತದಿಂದ ಗುಣಮುಖರಾದ ಅಭ್ಯರ್ಥಿಗೆ ಮೀಸಲಿರಿಸಿದೆ 





೧೦೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 


ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆ೦ಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ 
































ಸ್ಥಳೀಯ ವೃಂದ ವಿಷಯ:- ಸಾಮಾನ್ಯ ಕನ್ನಡ ಶೇ 80% 
ಪ್ರಕಟಿತ ಖಾಲಿ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹುದೆಗಳು 
ಬ್ಯಾಕ್‌ ಲಾಗ್‌ ಹುದ್ದೆಗಳು 
| (ಕೈಬಿಟ್ಟು ಹೋದ 
(371(ಜೆ) ಪ್ರಕಾರ | ಇ 
ಬಿಂದುಗಳನ್ನು ಡ್‌ 
1 ರೋಸ್ಟರ್‌ರನ್ನು 1 
| ಜ್‌ ಟಿ ಸರಿದೂಗಿಸಿದ ನಂತರ, I: ಈ 
ಸಿ ಸಲ ಖಾ 
ಗ ಪ್ರತಿನಿಧಿತವಾಗುವ 4" |e 4 | 28 |2ಬಿ ಸಾಮಾನ್ಯ 
| NR || ea | ಬ್ರ ಪ.ಜಾತಿ ಪ.ಪಂಗಡ | ೨ 25, | 87, | 3ಎ 8,48,88,128, 
ಭರ್ತಿ ಮಾಡುವಾಗ g ದ 13 23,153,223 103 (ಆತ್ರ 155, | 187 95 | 168, 208 ಒಟ್ಟು 
ಗ ` ಬಿಂದುವಿನ ಪತಿಯಾಗಿ 4 ಸೂ 79 ೆ ೆ ಸು 
ಪರಿಗಣಿಸ ಬೇಕಾಗಿರುವ ಷ್‌ 
100ರ ರೋಸ್ಟರ್‌ ಚಕ್ರದಲ್ಲಿ | 6 ಇನ (ಬಟ್ಟು 248 
ಕೈತಪ್ಪಿಹೋಗಿರುವ ೪ 
ME ನೇಮಕಾತಿಗಾಗಿ 
ರೋಸರ್‌ ಬಿಂದುಗಳು) 
ಟಿ ಸರಿದೂಗಿಸುವ 
ಹುದೆಗಳು) 
[A 
ಅತರೆ 1 2 3 6 
ಗ್ರಾಮೀಣ ಅ. 1 1 1 1 1 1 3 9 
i ಅಂಗವಿಕಲ * 3 1 1 3 1 1 7 17 
ತ 19 18 37 | ಮಾಜಿ ಸೈನಿಕ 1 1 1 3 
೧2 
ಕನ್ನಡ ಮಾ. ಅ. 1 1 
ಯೋನಿ 1 1 
ಒಟ್ಟು 5 2 2 5 4 2 1 16 37 












































*ಪ.ಜಾ._ 1 ೩2ನೇ ಹುದ್ದೆ, ಪ.ಪಂ.-1ಹುದ್ದೆ, ಪ ವರ್ಗ-1ಹುದ್ದೆಗಳು, 2ಎ-1೩2ನೇಹುದ್ದೆ, 2ಬಿ-1ಹುದ್ದೆ, 3ಎ-1ಹುದ್ದೆ, ಸಾಮಾನ್ಯ-1,2,6,7ನೇ ಹುದ್ದೆ ಅಂಧ ಅಭ್ಯರ್ಥಿಗೆ, ಪ.ಜಾ-3ನೇ ಹುದ್ದೆ, 2ಎ- 
3ನೇ ಹುದ್ದೆ, ಸಾಮಾನ್ಯ- 3ನೇ ಹುದ್ದೆ ಶ್ರವಣದೋಷ ಅಭ್ಯರ್ಥಿಗೆ, ಸಾಮಾನ್ಯ-4ನೇ ಹುದ್ದೆ ಚಲನವಲನ ವೈಕಲ್ಯಹೊಂ೦ದಿದ ಅಭ್ಯರ್ಥಿಗೆ, ಸಾಮಾನ್ಯ-5ನೇ ಹುದ್ದೆ ಕುಷ್ಟರೋಗ/ ಬುದ್ದಮಾಂಧ್ಯ/ಮಾನಸಿಕ 


ಅಸ್ಪಸ್ತದಿಂದ ಗುಣಮುಖರಾದ ಅಭ್ಯರ್ಥಿಗೆ ಮೀಸಲಿರಿಸಿದೆ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೦೩ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ 
ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 





























ಸ್ಥಳೀಯ ವೃಂದ ವಿಷಯ:- ಸಾಮಾನ್ಯ ಉರ್ದು ಶೇ 80% 
ಪ್ರಕಟಿತ ಖಾಲಿ ಹುದ್ದೆಗಳು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಲಾಗ್‌ ಹುದ್ದೆಗಳು (ಕೈಬಿಟ್ಟು ಹೋದ 2 
ಜಿ (371(ಜೆ) ಪ್ರಕಾರ ಬಿ೦ದುಗಳನ್ನು ಸರಿದೂಗಿಸಿದ 1 
pe ರೋಸ್ಟರ್‌ರನ್ನು ಸರಿದೂಗಿಸಲು | ನಂತರ, ಪ್ರತಿನಿಧಿತವಾಗುವ ೧ ಠಿ 
ke) 
PR ಖಾಲಿ ಇರುವ ಹುದ್ದೆಗಳನ್ನು | ಆಯಾಯ ರೊಸ್ಪರ್‌ನ | ಪಜಾತಿ ಪಂಗಡ ಲ್ಯ ಬ 
Hy ಭರ್ತಿ ಮಾಡುವಾಗ ಪರಿಗಣಿಸ | ಬಿಂದುವಿನ ಪ್ರತಿಯಾಗಿ ಜ್ಜ 1 1 ಒಟ ಟ್‌ a a bd a oc 
ಬೇಕಾಗಿರುವ ಕೈತಪ್ಪಿಹೋಗಿರುವ | 100ರ ರೋಸ್ಟರ್‌ ಚಕದಲ್ಲಿ | ಸ್ತ 
ರೋಸ್ಟರ್‌ ಬಿಂದುಗಳು) ನೇಮಕಾತಿಗಾಗಿ ಚ 
ಸರಿದೂಗಿಸುವ ಹುದ್ದೆಗಳು) 
ಇತರೆ 1 1 2 
ಗ್ರಾಮೀಣ ಅ. 
ಟಾ ಅಂಗ ವಿಕಲ 
ಸ 
ಸ 2 0 2 ಮಾಜಿ ಸೈನಿಕ 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 2 


















































೧೦೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 


ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 





























ಉಳಿಕೆ ಮೂಲ ವೃಂದ ವಿಷಯ:- ಸಾಮಾನ್ಯ ಉರ್ದು ಶೇ 20% 
ಪ್ರಕಟಿತ ಖಾಲಿ ಹುದ್ದೆಗಳು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಲಾಗ್‌ ಹುದ್ದೆಗಳು (ಕೈಬಿಟ್ಟು ಹೋದ 2 
ಖು (371(ಜೆ) ಪ್ರಕಾರ ಬಿಂದುಗಳನ್ನು ಸರಿದೂಗಿಸಿದ ಗ 
Fs ರೋಸ್ಟರ್‌ರನ್ನು ಸರಿದೂಗಿಸಲು | ನಂತರ, ಪ್ರತಿನಿಧಿತವಾಗುವ ೧ ಠಿ 
B 
ಇ ೫ | ಖಾಲಿ ಇರುವ ಹುದ್ದೆಗಳನ್ನು | ಆಯಾಯ ರೊಸ್ಟರ್‌ನ ಚೆ [fs ಸಜಾತಿ 
€ B [a ಹತ್‌ ತ್ರ 
ಸ ಭರ್ತಿ ಮಾಡುವಾಗ ಪರಿಗಣಿಸ | ಬಿಂದುವಿನ ಪ್ರತಿಯಾಗಿ ಜ್ಜ 5 ಕ ಪ.ಪಂಗಡ ಪ್ರ ವರ್ಗ-1 | 2 ಎ 2 ಬಿ| 3ಎ | 3ಬಿ | ಸಾಮಾನ್ಯ | ಒಟ್ಟು 
ಬೇಕಾಗಿರುವ ಕೈತಪ್ಪಿಹೋಗಿರುವ | 100ರ ರೋಸ್ಟರ್‌ ಚಕದಲ್ಲಿ | ಸ್ತ 
ರೋಸ್ಟರ್‌ ಬಿಂದುಗಳು) ನೇಮಕಾತಿಗಾಗಿ ಡಿ 
ಸರಿದೂಗಿಸುವ ಹುದ್ದೆಗಳು) 
ಇತರೆ 1 1 
ಗ್ರಾಮೀಣ ಅ. 
ಕ ಅಂಗ ವಿಕಲ 
1 1 1 ಮಾಜಿ ಸೈನಿಕ 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 


















































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೧೦೦೫ 





2014 15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 


ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 


ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


























ಸ್ಥಳೀಯ ವೃಂದ ವಿಷಯ:- ಸಾಮಾನ್ಯ ಉರ್ದು ಶೇ 80% 
ಪ್ರಕಟಿತ ಖಾಲಿ ಹುದ್ದೆಗಳು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಲಾಗ್‌ ಹುದ್ದೆಗಳು (ಕೈಬಿಟ್ಟು ಹೋದ 
ಎ [) ಗ 
(371(ಜೆ) ಪ್ರಕಾರ ಬಿಂದುಗಳನ್ನು ಸರಿದೂಗಿಸಿದ 6 
1 
3 ರೋಸ್ಟರ್‌ರನ್ನು ಸರಿದೂಗಿಸಲು | ನ೦ತರ, ಪ್ರತಿನಿಧಿತವಾಗುವ £ 
_ 8 
$ ೫೬ | ಖಾಲಿ ಇರುವ ಹುದ್ದೆಗಳನ್ನು | ಆಯಾಯ ರೊಸ್ಪರ್‌ನ ಖೆ b ಪ.ಜಾತಿ [ಪ.ಪಂಗಡ 
gt ಟ್ಟ ಕ ಪ್ರ ವರ್ಗ-1|2ಎ 2ಬಿ. 3ಎ | 3ಬಿ | ಸಾಮಾನ್ಯ | ಒಟ್ಟು 
ಗ ಭರ್ತಿ ಮಾಡುವಾಗ ಪರಿಗಣಿಸ | ಬಿಂದುವಿನ ಪ್ರತಿಯಾಗಿ ಇ 1 4 
ಬೇಕಾಗಿರುವ ಕೈತಪ್ಪಿಹೋಗಿರುವ | 100ರ ರೋಸ್ಟರ್‌ ಚಕ್ರದಲ್ಲಿ ps 
Cy ಖು 
ರೋಸ್ಟರ್‌ ಬಿಂದುಗಳು) ನೇಮಕಾತಿಗಾಗಿ 
ಸರಿದೂಗಿಸುವ ಹುದ್ದೆಗಳು) 
ಇತರೆ 1 1 2 
ಗ್ರಾಮೀಣ ಅ. 
8 ಅಂಗ ವಿಕಲ 
ತ 2 0 2 ಮಾಜಿ ಸೈನಿಕ 
KR 
ಕನ್ನಡ ಮಾ. ಅ. 
ಯೋನಿ 





















































೧೦೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 


ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


























ಸ್ಥಳೀಯ ವೃಂದ ವಿಷಯ:- ಸಾಮಾನ್ಯ ಉರ್ದು ಶೇ 80% 
ಪ್ರಕಟಿತ ಖಾಲಿ ಹುದ್ದೆಗಳು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಲಾಗ್‌ ಹುದ್ದೆಗಳು (ಕೈಬಿಟ್ಟು ಹೋದ 8 
ಟೆ (371(ಜೆ) ಪ್ರಕಾರ ಬಿಂದುಗಳನ್ನು ಸರಿದೂಗಿಸಿದ 
ಗ ರೋಸ್ಟರ್‌ರನ್ನು ಸರಿದೂಗಿಸಲು | ನ೦ತರ, ಪ್ರತಿನಿಧಿತವಾಗುವ ೨ ಶಿ 
B 
೫ 8 | ಖಾಲಿ ಇರುವ ಹುದ್ದೆಗಳನ್ನು | ಆಯಾಯ ರೊಸ್ಸರ್‌ನ ಜೆ ಗೆ ಮ್‌ 
Gf ಕ ಣಿ ಪ.ಪಂಗಡ ಪ್ರವರ್ಗ-1 |2 ಎ 2 ಬಿ. 3ಎ | 3ಬಿ | ಸಾಮಾನ್ಯ | ಒಟ್ಟು 
ಭರ್ತಿ ಮಾಡುವಾಗ ಪರಿಗಣಿಸ | ಬಿಂದುವಿನ ಪ್ರತಿಯಾಗಿ ps 1 ಶಿ ಬ 
ಬೇಕಾಗಿರುವ ಕೈತಪ್ಪಿಹೋಗಿರುವ | 100ರ ರೋಸ್ಟರ್‌ ಚಕ್ರದಲ್ಲಿ ಜ್ರ 
8 
ರೋಸ್ಟರ್‌ ಬಿಂದುಗಳು) ನೇಮಕಾತಿಗಾಗಿ 
ಸರಿದೂಗಿಸುವ ಹುದ್ದೆಗಳು) 
ಇತರೆ 1 1 
ಗ್ರಾಮೀಣ ಅ. 
ಇ ಅಂಗ ವಿಕಲ 
@ 
5 1 0 1 ಮಾಜಿ ಸೈನಿಕ 
೧2 
ಕನ್ನಡ ಮಾ. ಅ. 
ಯೋನಿ 














ಒಟ್ಟು 





ಆ 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೦೭ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 213ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 1ರಿಂದ 5ನೇ ತರಗತಿಯ ಸರ್ಕಾರಿ ಕಿರಿಯ/ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ 
ಸಂಖ್ಯೆ:ಸಿಆಸುಇ 33 ಹೈಕಉ 214 ಬೆಂಗಳೂರು ದಿನಾಂಕ:1/4/214ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 





























ಸ್ಥಳೀಯ ವೃಂದ ವಿಷಯ:- ಸಾಮಾನ್ಯ ತೆಲುಗು ಶೇ 80% 
ಪ್ರಕಟಿತ ಖಾಲಿ ಹುದ್ದೆಗಳು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಲಾಗ್‌ ಹುದ್ದೆಗಳು (ಕೈಬಿಟ್ಟು ಹೋದ 9 
(371(ಜೆ) ಪ್ರಕಾರ ಬಿಂದುಗಳನ್ನು ಸರಿದೂಗಿಸಿದ 6 
be ರೋಸ್ಟರ್‌ರನ್ನು ಸರಿದೂಗಿಸಲು | ನಂತರ, ಪ್ರತಿನಿಧಿತವಾಗುವ i ಶಿ 
Fy | ಖಾಲಿ ಇರುವ ಹುದ್ದೆಗಳನ್ನು | ಆಯಾಯ ರೊಸ್ಟರ್‌ನ ಜೆ ಕ್ತ ಪ್ರ ವರ್ಗ-1 
ಭರ್ತಿ ಮಾಡುವಾಗ ಪರಿಗಣಿಸ | ಬಿಂದುವಿನ ಪ್ರತಿಯಾಗಿ 2 i Ka i 0. ಆ dia ್ಕಲಾತ್ಮೂ 
೧ ಬ ಮ 
ಬೇಕಾಗಿರುವ ಕೈತಪ್ಪಿಹೋಗಿರುವ | 100ರ ರೋಸ್ಟರ್‌ ಚಕ್ರದಲ್ಲಿ 4 
ರೋಸ್ಟರ್‌ ಬಿಂದುಗಳು) ನೇಮಕಾತಿಗಾಗಿ 
ಸರಿದೂಗಿಸುವ ಹುದ್ದೆಗಳು) 
ಇತರೆ 1 1 
ಗ್ರಾಮೀಣ ಅ. 
9 ಅಂಗ ವಿಕಲ 
K 1 1 1 ಮಾಜಿ ಸೈನಿಕ 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 















































೧೦೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





ಆಯ್ಕೆ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರ ಕಾರ್ಯಾಲಯ ಸಾರ್ವಜನಿಕ ಶಿಕ್ಷಣ ಇಲಾಖಿ, ಬಳ್ಳಾರಿ 


2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು 


ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ 


ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 





























ಸ್ಥಳೀಯ ವೃಂದ ಶೇ 80% 
ಇ p) 
ವಿಷಯ:- ಸಾಮಾನ್ಯ ಕನ್ನಡ 
t 1 2 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ks By 1 ನ gy 
0 
ಜ್‌ i 8 ಟ್ರ ಪ್ರ ವರ್ಗ 
ಛ್ರ ಗ 8 ಸ್ಷಿ ಣಿ 5 ಪ.ಜಾತಿ | ಪ.ಪಂಗಡ 2ಎ 2ಬಿ 3ಎ 3ಬಿ ಸಾಮಾನ್ಯ 
Ho 
12) ಣಿ ~1 
ಇತರೆ 3 1 1 2 1 1 1 7 17 
ಗ್ರಾಮೀಣ ಅ. 1 1 4 6 
ಸ ಅಂಗವಿಕಲ * 1 1 1 3 
1 ಲ್ಲಿ ಮಾಜಿ ಸೈನಿಕ 
4 ಸ 28 28 ಹಸನಿ 1 1 
ಗದ ಕನ್ನಡ ಮಾ. ಅ. 1 1 
Ks ಯೋನಿ 
ಒಟ್ಟು 5 1 1 4 1 1 1 14 28 















































*ಪ.ಜಾ.- 1ನೇ ಹುದ್ದೆ, 2ಎ-1ಹುದ್ದೆ, ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೦೯ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ 
ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 





























ಶೇ 20% 
ಉಳಿಕೆ ಮೂಲ ವೃಂದ 
ವಿಷಯ:- ಸಾಮಾನ್ಯ ಕನ್ನಡ 
ಸ 2 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
a I K ಹ 
[3 5) ತ್ಹ pe 133 Rp 
0 ಗ್ರ 
| LoS pe 1) ದ ಹೆ ಣ್‌ ದಾ ದ್‌ ಪ್ರ ವರ್ಗ ಟ್ಟ 
ಗ ಚ ದ್ದ ಗ್‌ ಪ.ಜಾತಿ ಪ.ಪಂಗಡ | 2ಎ 2ಬಿ 3ಎ 3ಬಿ ಸಾಮಾನ್ಯ x 
ಡು a3 ಸ 
ಇತರೆ 1 1 1 2 5 
ಗ್ರಾಮೀಣ ಅ. 1 1 
ಸ್ಸ ಅಂಗ ವಿಕಲ 
೨ 
13 
ಕ ಮಾಜಿ ಸ್ಸೆನಿಕ 
ಗ 6 6 ಸಿ 
ಗ ಕನ್ನಡ ಮಾ. ಅ. 
ಡಿ 
ಯೋ.ನಿ 
ಒಟ್ಟು 1 1 1 3 6 


















































೧೦೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸ್ಥಳೀಯ ವಂದ ಶೇ 80% 
€ಛ ಲ 


ವಿಷಯ:- ಸಾಮಾನ್ಯ ಕನ್ನಡ 





























ಗ) 
te ಸ್ರ ಶ್ರ | ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
1 ಸ 125 Ka 2 
॥ 5 ೫ re: 12 1 ಸ್ಯ 
3 ಇ ಜ್‌ 1 bs ಪ್ರ ವರ್ಗ ಲ 
ಛಿ ನ 1 3 ಡ್‌ ಪ.ಜಾತಿ | ಪ.ಪಂಗಡ 2ಎ 2ಬಿ 3ಎ 3ಬಿ ಸಾಮಾನ್ಯ 
ಸ a3 ಮೂ 
ಇತರೆ 2 1 1 2 1 1 1 5 14 
ಗ್ರಾಮೀಣ ಅ. 1 3 4 
Fe: ಅಂಗವಿಕಲ * 1 1 
[3 ೨೬ 
20 20 ಹಿ 
ಟ್ಟ ಈ ಮಾಜಿ ಸೈನಿಕ 1 
13 
ಕನ್ನಡ ಮಾ. ಅ. 
ಯೋ.ನಿ 
ಒಟ್ಟು 3 1 1 2 1 1 1 10 20 


















































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೧೧ 





2014 15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 


ವಿಷಯ:- ಸಾಮಾನ್ಯ ಕನ್ನಡ 





























೧ 
ell EE & ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ks 5 ೫ pe 9° ಸ 
0 | ಜೌ [ ly ಪ್ರ ವರ್ಗ- 4 
p ಗಜ. 5 ಣಿ _ ಪ.ಜಾತಿ | ಪ.ಪಂಗಡ 2ಎ 2ಬಿ 3ಎ 3ಬಿ ಸಾಮಾನ್ಯ K: 
| 1 
ಇತರೆ 1 1 2 4 
ಗ್ರಾಮೀಣ ಅ. 
ಅಂಗ ವಿಕಲ 
§ 
೨೬ 
ಟ್ಟ 9 4 4 | ಮಾಜಿ ಸೈನಿಕ 
3 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 2 4 


















































೧೦೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಠಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸಳೀಯ ವೃಂದ ಶೇ 80% 
[> ಲ 


ವಿಷಯ:- ಸಾಮಾನ್ಯ ಕನ್ನಡ 





























ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
42 | ೧ 6 K ಇ 
ತ ಕ್ಯ ಡೆ i ಸ ; ಪ್ರ ವಗ 
ರ 
[5 pe 1 A 2 ಪ.ಜಾತಿ | ಪ.ಪಂಗಡ |” 2ಎ 2ಬಿ 3ಎ | 3ಬಿ ಸಾಮಾನ್ಯ ಟ್ಟ 
ಗ ಸ್ಸ 3 3 1 ತ 
73) ಇ 
ಇತರೆ 2 1 1 1 1 3 9 
ಗ್ರಾಮೀಣ ಅ. 2 2 
ಅಂಗವಿಕಲ * 1 1 
೪ 
ly 
₹ ಣೆ 
ಖು 12 12 ಮಾಜಿ ಸೈನಿಕ 
63 
1 ಕನ್ನಡ ಮಾ. ಅ. 
ಯೋನಿ 
ಒಟ್ಟು 2 1 1 1 1 6 12 


















































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೧೩ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 





























ಉಳಿಕೆ ಮೂಲ ವೃಂದ ಶೇ 20% 
ವಿಷಯ:- ಸಾಮಾನ್ಯ ಕನ್ನಡ 
೫ ಡೆ ಕ್ಟ 8 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
1 ಆಜ 13 1 
A ೋ  ೌ 1 ಕಿ ಪ್ರ ವರ್ಗ- 2 
p pH) ಶೆ pe ನ್ಟ ಪ.ಜಾತಿ | ಪ.ಪಂಗಡ ಈ 2ಬಿ 3ಎ | 3ಬಿ ಸಾಮಾನ್ಯ 4 
NS 1 
2) ಚ 
ಇತರೆ 1 1 | 3 
ಗ್ರಾಮೀಣ ಅ. 
3) ಅಂಗ ವಿಕಲ 
ಸ 
೨£ 
ಇ 9 3 3 ಮಾಜಿ ಸೈನಿಕ 
63 
| ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 1 3 


















































೧೦೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಠಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸಳೀಯ ವೃಂದ ಶೇ 80% 
[> ಲ 


ವಿಷಯ:- ಸಾಮಾನ್ಯ ಕನ್ನಡ 





























ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ ೧ ಸ K ಹ 
1 5 ಈ 1B 53 PB 
ತ ನ ಟಟ [8 ಕ್ತ ಪ್ರ ವರ್ಗ- 1 
ಗ pe 7 ೨ ಪ ಪ.ಜಾತಿ | ಪಪಂಗಡ |” 2ಎ 2ಬಿ 3ಎ 3ಬಿ ಸಾಮಾನ್ಯ 3 
1 
Ho 
13) ಜೆ 
ಇತರೆ 2 1 1 )ು 1 4 Il 
ಗ್ರಾಮೀಣ ಅ. 2 2 
೨ ಅಂಗವಿಕಲ * 1 1 
1B 
pe 
₹ ಣೆ 
k ನಃ 14 14 ಮಾಜಿ ಸೈನಿಕ 
ಗ್ರ 
K 
1 ಕನ್ನಡ ಮಾ. ಅ. 
ಯೋನಿ 
ಒಟ್ಟು 2 1 1 2 1 7 14 


















































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೧೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 


ವಿಷಯ:- ಸಾಮಾನ್ಯ ಕನ್ನಡ 





























ಪು ೯ವಾ ಮೀಸಲಾತಿ ವರ್ಗೀಕರಣ 
| ೯ ಪ್ರವರ್ಗವಾರು ಮೀಸಲಾತಿ ವರ್ಗೀಕರ 
0 K yo ks) 
1 5) $ 1B 93 wp ಸ್ಥಾ 
3 ನ ಡೌ I: [4 ಹ ವಗ 3 
4 ಹಟ ಶ್ತ 2 ವಹ 
ಗ್ರ ಚ ಡ್‌ ಗ್‌ ಪ.ಜಾತಿ | ಪ.ಪಂಗಡ 2ಎ 2ಬಿ 3ಎ 3ಬಿ ಸಾಮಾನ್ಯ 
1) ಡೆ 1 
ಅತರೆ 1 1 1 3 
ಗ್ರಾಮೀಣ ಅ. 
3” ಅಂಗ ವಿಕಲ 
pe 
ತ ನ 3 3 | ಮಾಜಿ ಸೈನಿಕ 
0೧ 
K 
1 ಕನ್ನಡ ಮಾ. ಅ. 
ಯೋ.ನಿ 
ಒಟ್ಟು 1 1 1 3 


















































೧೦೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಠಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸ್ಥಳೀಯ ವೃಂದ ಶೇ 80% 


ವಿಷಯ:- ಸಾಮಾನ್ಯ ಕನ್ನಡ 





























ಹ | ಈ © ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
| 0 ಶ್ಲ ಗ 19° ಸ 
ಬ್‌ 1 > ಪ್ರ ವರ್ಗ- pe 
ಛಿ ಗ 8 3 ಡಾ ಡ್‌ ಪ.ಜಾತಿ | ಪ.ಪಂಗಡ 2ಎ 2ಬಿ 3ಎ 3ಬಿ ಸಾಮಾನ್ಯ ಷೆ 
ತ] ಡೆ 
ಇತರೆ 3 1 2 3 2 1 1 9 22 
ಗ್ರಾಮೀಣ ಅ. 2 1 5 8 
ಅಂಗವಿಕಲ * 1 1 1 3 
py 
1 ₹ 
ನ 36 36 ಮಾಜಿ ಸೈನಿಕ 1 1 
ಕನ್ನಡ ಮಾ. ಅ. 1 1 
ಯೋನಿ 1 1 
ಒಟ್ಟು 6 1 2 5 2 1 1 18 36 


















































*ಪ.ಜಾ- 1ನೇ ಹುದ್ದೆ, 2ಎ-1ಹುದ್ದೆ, ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೧೭ 





201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಠಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 


ವಿಷಯ:- ಸಾಮಾನ್ಯ ಕನ್ನಡ 
































1 1 2 8 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
1 1 125 Ka wD» 
ge ೧ ೬ Fe: 1 1 
ತ ಟಟ ಕ್ರ ಪ್ರ ವರ್ಗ- i 
ನ gH 3 ಗತ ಣಿ ಪ.ಜಾತಿ | ಪಪಂಗಡ 2ಎ 2ಬಿ 3ಎ | 3ಬಿ ಸಾಮಾನ್ಯ ಷೆ 
1) ಣಿ 1 
ಇತರೆ 1 1 1 1 2 6 
ಗ್ರಾಮೀಣ ಅ. I I 
ಅಂಗವಿಕಲ * 1 1 
3 
ನ್ದ £ 
4 ೫ 8 8 ಮಾಜಿ ಸೈನಿಕ 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 1 1 4 8 















































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


೧೦೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಠಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸ್ಥಳೀಯ ವೃಂದ ಶೇ 80% 


ವಿಷಯ:- ಸಾಮಾನ್ಯ ಕನ್ನಡ 





























te | ಸ್ಪ © ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
# ಗ್ಸಿ 13 125 93 wD» 
Pj g| ೪೫ |G [# 
ಬ್ಲ B ಟ್ರ ಪ್ರ ವರ್ಗ- pe 
ಛಿ ಗ 8 3 ಡಾ ಡ್‌ ಪ.ಜಾತಿ | ಪ.ಪಂಗಡ 2ಎ 2ಬಿ 3ಎ 3ಬಿ ಸಾಮಾನ್ಯ ಷೆ 
ತ] ಡೆ 
ಇತರೆ 3 2 2 3 2 1 1 10 24 
ಗ್ರಾಮೀಣ ಅ. ಶ್‌ 2 5 9 
ಅಂಗವಿಕಲ * 1 | 1 3 
ದಃ ೨೩: 
4 p 4 | 40 ಮಾಜಿ ಸೈನಿಕ 2 2 
ಕನ್ನಡ ಮಾ. ಅ. 1 1 
ಯೋನಿ 1 | 
ಒಟ್ಟು 6 2 2 6 2 1 1 20 40 


















































*ಪ.ಜಾ- 1ನೇ ಹುದ್ದೆ, 2ಎ-1ಹುದ್ದೆ, ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೧೯ 





2014 15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 


ವಿಷಯ:- ಸಾಮಾನ್ಯ ಕನ್ನಡ 





























1 | ಸ್ತ ತೆ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
42 $ 93 Kg 5 
( 0 ೫ pe: B w 
$F # > ಪ್ರ ವರ್ಗ- ಸ 
p 8. ಶಿ ದ್ವ < ಪ.ಜಾತಿ | ಪ.ಪಂಗಡ ತ 2ಬಿ 3ಎ | 3ಬಿ ಸಾಮಾನ್ಯ ಡೆ 
1 ಣೆ 1 
ಇತರೆ 2 1 1 1 3 8 
ಗ್ರಾಮೀಣ ಅ. 1 1 
ಅಂಗವಿಕಲ * 1 1 
Ge ೦೬ 
4 2 10 10 ಮಾಜಿ ಸೈನಿಕ 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 2 1 1 1 5 10 


















































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 














೧೦೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014 15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 
ಸ್ಥಳೀಯ ವೃಂದ ಶೇ 80% 
[> ಲ 
ವಿಷಯ:- ಸಾಮಾನ್ಯ ಕನ್ನಡ 
2 
11] ಇ ಈ | ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
1 ಘಿ Ke; 3 ದ 
£ 1 Fe: 1 
ಚ i ಪ್ರ ವರ್ಗ- 9 
ಥ್ರ ಎ. 1 3 ಪ.ಜಾತಿ | ಪ.ಪಂಗಡ 2ಎ ಕು 3ಎ 3ಬಿ ಸಾಮಾನ 
ಗ್ದ 3 ಈ. HB I $ a3 
2) ವಿ 
ಇತರೆ 2 1 1 2 1 1 1 5 14 
ಗ್ರಾಮೀಣ ಅ. 1 3 4 
ಅಂಗವಿಕಲ * 1 1 
B 
3 oe 20 20 ಮಾಜಿ ಸೈನಿಕ 1 1 
KR 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 3 1 1 2 1 1 1 10 20 

































































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೨೧ 





201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಠಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 


ವಿಷಯ:- ಸಾಮಾನ್ಯ ಕನ್ನಡ 





























ಈ @ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
42 ಗ 93 Kg ಸ್ರಿ 
ge ಗ ೫ re: 1 1 
£ ದ್‌ೆ J 1 bs ಪ್ರ ವರ್ಗ- 1 
8 |g "8 3 ದ 1 ಪ.ಜಾತಿ | ಪ.ಪಂಗಡ 2ಎ | 2ಬಿ 3ಎ | 3ಬ | ಸಾಮಾನ್ಯ ಡೆ 
1) ಣೆ 1 
ಇತರೆ 1 1 1 2 5 
ಗ್ರಾಮೀಣ ಅ. 
ಅಂಗ ವಿಕಲ 
B ವ 
ತ 2 5 5 ಮಾಜಿ ಸೈನಿಕ 
KR 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 1 2 5 


















































೧೦೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಠಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸ್ಥಳೀಯ ವೃಂದ ಶೇ 80% 


ವಿಷಯ:- ಸಾಮಾನ್ಯ ಕನ್ನಡ 
































ಈ | ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
pe: ಸ 3 ಚ ಟ್ಟ 
॥ ಗ ಘೌ ಗ > 1 
3 53 8 ಪ್ರ ವರ್ಗ” 
ಗ್ರ ಇ ಡ್‌ 5 ಪ.ಜಾತಿ | ಪ.ಪಂಗಡ 2ಎ ಜು 3ಎ 3ಬಿ ಸಾಮಾನ್ಯ ಡ್ಯ 
ಕೆ ವಿ 
13) 1 
ಇತರೆ ಶ್ತ ] ] 2 ] ] ] 6 15 
ಗ್ರಾಮೀಣ ಅ. ] ] 3 5 
ಅಂಗವಿಕಲ * 1 1 9 
333 i 
2 23 23 ಮಾಜಿ ಸೈನಿಕ 1 1 
೧2 
ಕನ್ನಡ ಮಾ. ಅ. 
ಯೋ.ನಿ 
ಒಟ್ಟು 4 1 1 3 1 1 1 11 23 















































*ಪ.ಜಾ-1ಹುದ್ದೆ, ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೨೩ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ, (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ಹಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 


ವಿಷಯ:- ಸಾಮಾನ್ಯ ಕನ್ನಡ 





























ು 
ಬ ಜ| | ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
(೧ ರ p: 3° ಸ 
3 ( 1 lb ಪ್ರ ವರ್ಗ- ಇ 
pe ೨ 3 
B ಗಜ. 5 ಡಾ ಡ್‌ ಪ.ಜಾತಿ | ಪ.ಪಂಗಡ 2ಎ 2ಬಿ 3ಎ 3ಬಿ ಸಾಮಾನ್ಯ K 
| 1 
ಇತರೆ 1 1 1 2 5 
ಗ್ರಾಮೀಣ ಅ. 0 
ಅಂಗ ವಿಕಲ 
1? A 
1 % 5 ಮಾಜಿ ಸೈನಿಕ 
ಕ 
ಕನ್ನಡ ಮಾ. ಅ 
ಯೋನಿ 
ಒಟ್ಟು 1 1 1 2 5 


















































೧೦೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 


ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ 


ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸಳೀಯ ವಂದ 
[> ಲ 


ಶೇ 80% 


ವಿಷಯ:- ಆಂಗ್ಲ ಭಾಷೆ 




































































$ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
K ೧ ತ 
123 ತಿ 2 | 
KE 
ಜ್ಯ 1 93 3 
3 If lb 
ಗ 5) 2 ಗ _ ಪ.ಜಾತಿ | ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
to ಸ a3 
ಗ್ದ 
ಅತರೆ 3 1 1 2 1 1 1 ಕ 17 
ಗ್ರಾಮೀಣ ಅ. ] ] 4 6 
ತ್ಸ 
2 ಅಂಗವಿಕಲ * 1 1 1 3 
ಕ್ರ್ವ 
೨£ ಇ 
ಸ ೫ 28 28 ಮಾಜಿ ಸೈನಿಕ ] 1 
2 ಕನ್ನಡ ಮಾ. ಅ. 1 1 
4 ಯೋನಿ 
ಒಟ್ಟು 5 1 1 4 1 1 1 14 28 











*ಪ.ಜಾ_ 1ನೇ ಹುದ್ದೆ, 2ಎ-1ಹುದ್ದೆ, ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೨೫ 





201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಠಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು 
ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ 


ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 
































1 ೧ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
13 2 @ 
# "ಕೆ 6 § 
¢ 1 1 
3 1 1 Ws 
ಗ ಛಿ 3 ದತ ಲ್ಸ ಪ.ಜಾತಿ | ಪ.ಪಂಗಡ | ಪ್ರ ವರ್ಗ-1 | 2ಎ 2ಬಿ 3ಎ 3ಬಿ | ಸಾಮಾನ್ಯ ಒಟ್ಟು 
po 1 ಜೆ 
ಗ 
ಇತರೆ 1 1 1 2 5 
ಗ್ರಾಮೀಣ ಅ. 1 1 
ಗ 
ಸಿ ಅಂಗ ವಿಕಲ 
ಕ 
೦೬ 
4 ಜಿ 6 6 ಮಾಜಿ ಸೈನಿಕ 
ಟೆ 
ಛಾ ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 1 3 6 















































೧೦೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸ್ಥಳೀಯ ವಂದ ಶೇ 80% 
€ಛ ಲ 


ವಿಷಯ:- ಆಂಗ್ಲ ಭಾಷೆ 





























ಇ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
#182 |g 
1 1 3 56 
5° (44. |೪| ಕೆ 
ಗ ಗ್ರ ೫ ಡ್‌ ಹೆ ಪ.ಜಾತಿ | ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
13 
ಇ. | ೪8) ಜೆ 
ಗ 
ಇತರೆ 2 | 1 2 1 1 1 ೨ 14 
ಗ್ರಾಮೀಣ ಅ. 1 3 4 
ಅಂಗವಿಕಲ * 1 1 
ky 
3 ಈ 20 20 ಮಾಜಿ ಸೈನಿಕ | 
B 
1 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 3 1 1 2 1 1 1 10 20 


















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೨೭ 








*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ವಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ 
ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 


ವಿಷಯ:- ಆಂಗ್ಲ ಭಾಷೆ 





























@ 0 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
K 
4 K ಸ 125 Ka ಸ್ರಿ 
Ge 5) (ವ Fe: UB 1 
ಚ 8 lb ಪ.ಜಾತಿ | ಪ.ಪಂಗಡ | ಪ ವರ್ಗ-1 | 2ಎ 2ಬಿ 3ಎ 3ಬಿ ಸಾಮಾನ್ನ | ಒಟ್ಟು 
ಛಿ ಗ ಹ ಫಿ 5 ಗಾಗ ಸ ಕ್ರ 
`` ಣಿ 
ಇತರೆ 1 1 2 4 
ಗ್ರಾಮೀಣ ಅ. 
ಅಂಗ ವಿಕಲ 
8 
ಠಿ ಖೀ 4 4 ಮಾಜಿ ಸೈನಿಕ 
3 
ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 2 4 
















































































೧೦೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
201415ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಠಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ಹಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ 
ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 
ಸ್ಥಳೀಯ ವೃಂದ ಶೇ 80% 
ಥಿ ಲ 
ವಿಷಯ:- ಆಂಗ ಭಾಷೆ 
ಇ ೧ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Ek Ka K ಹ 
1 5 ಸ್ತ B 3 5 
pf ಚ| 08. | ೪ ಗ 
ಗ pa: 1» ಸ ದ ಪ.ಜಾತಿ | ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
§ Fe 4 3 
13) ಷೆ 
ಇತರೆ 2 1 1 1 1 3 9 
ಗ್ರಾಮೀಣ ಅ. 2 2 
ಅಂಗವಿಕಲ * 1 1 
ತ್ರ 
K 
ಸ 
ಣೆ 
ಚ ಖಿ 12 12 ಮಾಜಿ ಸೈನಿಕ 
«3 
i ಕನ್ನಡ ಮಾ. ಅ. 
ಯೋನಿ 
ಒಟ್ಟು 2 1 1 1 1 6 12 


















































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೨೯ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 





























ಈ _ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
3 $ 
42 1 13 56 ಸ್ರಿ 
3° 1 1 1 | 
| ಗ್ರ 1 pa ಪ.ಜಾತಿ ಪ.ಪಂಗಡ ಪ ವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ ಒಟು 
ನ ಡ್‌ 3 = ಸ ಪಿ 
po I) ಜೆ 
ಗ್ದ 
ಇತರೆ 1 1 1 3 
ಗ್ರಾಮೀಣ ಅ. 
ಅಂಗ ವಿಕಲ 
2 
K 
H 
೨೬ ಸೆ 
Hi ಗ 3 3 ಮಾಜಿ ಸೈನಿಕ 
(3 
# ಕನ್ನಡ ಮಾ. ಅ. 
ಯೋ.ನಿ 
ಒಟ್ಟು 1 1 1 3 


















































೧೦೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸ್ಥಳೀಯ ವಂದ 
€ಛ ಲ 


ಶೇ 80% 












































ಸ್ವ ೧ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
133 2 ® 4 
1 "ಕೆ 125 Ka ಇ2 
B 
J ೩ | 8 | if 
R ಗ್ರ | 3 ಜ್‌ ಪ.ಜಾತಿ ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ ತಿಬಿ ಸಾಮಾನ್ಯ ಒಟ್ಟು 
ಇ ಪ 13 ಸ (3 
pa i) ಜೆ 
ಗ 
ಇತರೆ 2 | 1 2 1 4 1] 
ಗ್ರಾಮೀಣ ಅ. 2 2 
ಅಂಗವಿಕಲ * 1 1 
ಫಾ 
3B 
pe 
₹ ಸಿ 
3 2 14 14 | ಮಾಜಿ ಸೈನಿಕ 
ಅ 
K 
೫ ಕನ್ನಡ ಮಾ. ಅ. 
ಯೋನಿ 
ಒಟ್ಟು 2 1 1 2 1 7 14 



































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೩೧ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 





























© ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
K $ 2 
125 Na ಬ್ರ e 
ಹ 1 3 56 R 
ನ k ಡೆ 8 ಟ್ರ ತ್‌ ತತ ತ್‌ 
ಗ ಗ್ರ ಸ pe ಲ್ಪ ಪ.ಜಾತಿ ಪ.ಪಂಗಡ ಪ್ರ ವರ್ಗ-1 2ಎ 2ಬಿ 3ಎ ತಿಬಿ ಸಾಮಾನ್ಯ ಒಟ್ಟು 
ps [sy ಜೆ 
ಗ 
ಇತರೆ 1 1 1 3 
ಗ್ರಾಮೀಣ ಅ. 
ಅಂಗ ವಿಕಲ 
ಲೂ 
B 
pe 
₹ ಣೆ 
4 ಬ 3 3 ಮಾಜಿ ಸೈನಿಕ 
0, 
K 
# ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 1 3 


















































೧೦೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸಳೀಯ ವಂದ ಶೇ 80% 
[> ಲ 





























2 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
Xa $ ನ್‌ 
ಕ = ದೆ ಣ 
49 1 125 93 Ne) 
¢ 1 2 
3 If ಗೆ 
ಗ 5 1 ಚ ಹೆ ಪ.ಜಾತಿ ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ ಒಟ್ಟು 
3 4 17 ಸ ? ಇ 
ಬ. | ೪ ಜೆ 
ಗ್ದ 
ಇತರೆ 2 1 1 2 1 1 1 1 16 
ಗ್ರಾಮೀಣ ಅ. 1 1 3 5 
ಅಂಗವಿಕಲ * 1 1 2 
ಚ 
k ಈ 24 24 ಮಾಜಿ ಸೈನಿಕ 1 1 
ಕನ್ನಡ ಮಾ. ಅ. 
ಯೋ.ನಿ 
ಒಟ್ಟು 4 1 1 3 1 1 1 12 24 


















































*ಪ.ಜಾ-1, ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೩೩ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 





























ಇ ೧ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
K ಖಿ @ ಲ 
ಜ್ರ 5) $ 73 93 Ne) 
3 56 I: 1 "| 
ಗ pa 7 ೨ _ ಪ.ಜಾತಿ | ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಸ 3 
ಇತರೆ 1 1 1 2 5 
ಗ್ರಾಮೀಣ ಅ. 1 1 
ಅಂಗ ವಿಕಲ 
೪ 
ಸ ಖಃ 6 6 | ಮಾಜಿ ಸೈನಿಕ 
ಕನ್ನಡ ಮಾ. ಅ. 
ಯೋನಿ 
ಒಟು 1 1 1 3 6 


















































೧೦೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸ್ಥಳೀಯ ವೃಂದ ಶೇ 80% 





























2 ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
#18 | 
1 I 133 3 5 
J |e |8| b 
R ಗ್ರ | 3 ಹೆ ಪ.ಜಾತಿ | ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ ತಿಬಿ ಸಾಮಾನ್ನ ಒಟ್ಟು 
ಸ ಥ್ರ 13 py (3 
ಇ. (| 1) ಜೆ 
ಗ 
ಇತರೆ 3 | 2 3 2 1 1 9 22 
ಗ್ರಾಮೀಣ ಅ. 2 1 5 8 
ಅಂಗವಿಕಲ * 1 1 1 3 
<_< 
3 ೪೭ 36 36 ಮಾಜಿ ಸೈನಿಕ 1 | 
$19 } 
ಕನ್ನಡ ಮಾ. ಅ. 1 1 
ಯೋನಿ | 1 
ಒಟ್ಟು 6 1 2 5 2 1 1 18 36 


















































*ಪ.ಜಾ_ 1ನೇ ಹುದ್ದೆ, 2ಎ-1ಹುದ್ದೆ, ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೩೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 





























ಉಳಿಕೆ ಮೂಲ ವೃಂದ ಶೇ 20% 
ವಿಷಯ:- ಆಂಗ ಭಾಷೆ 
೧ ಕ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
1 2 © 
42 $3 13 G ದಿ 
£ 5 B 1 
3 ಜ್‌ ಡೆ "ಕೆ ಟ್ರ 
[5 ಗಟ 3 pe 5 ಪ.ಜಾತಿ ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1) ಡಿ 
ಇತರೆ 2 1 1 1 2 7 
ಗ್ರಾಮೀಣ ಅ. 1 1 
ಅಂಗವಿಕಲ * 1 1 
8 ೦೬ ಭಿ 
4 ಜಿ 9 9 ಮಾಜಿ ಸೈನಿಕ 
ಕನ್ನಡ ಮಾ. ಅ. 
ಯೋ.ನಿ 
ಒಟ್ಟು 2 1 1 1 4 9 


















































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


೧೦೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸಳೀಯ ವಂದ 
ಥಿ ೪ 


ಶೇ 80% 







































































ಸ್ಟ ೧ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಜವ ಖು ಡ್‌ 
Fo) Ek ೧ G K ಬ 
2 1B 93 3 
1 ಜ.21 0... ಗ 
ಗ್ರ pa 1 | 5 ಪ.ಜಾತಿ | ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಗ್ರ 3 ಭೌ: IF py ಇ 
1) a 
ಇತರೆ 2 1 1 ಖಿ 1 1 5 13 
ಗ್ರಾಮೀಣ ಅ. 1 3 4 
ಅಂಗವಿಕಲ * 1 1 
p ₹ ಣ್‌ 
3 ಬ 18 18 ಮಾಜಿ ಸೈನಿಕ 
0೦ 
KR 
ಕನ್ನಡ ಮಾ. ಅ. 
ಯೋ.ನಿ 
ಒಟ್ಟು 3 1 1 2 1 1 9 18 





*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೩೭ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 





ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 


ಎ 





ಎ 
ಎ 


ತಾಲ್ಲೂಕು 


w 
ವರ್ಗೀಕರಣ 


ಪ.ಜಾತಿ ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ ತಿಬಿ ಸಾಮಾನ್ನ ಒಟ್ಟು 


ಕ್‌ ಲಾಗ್‌ ಹುದ್ದೆಗಳು 
ಪ್ರಕಟಿತ ಹುದ್ದೆಗಳು 


ಒಟು ಹುದೆಗಳು 


ಡಾ 





ಇತರೆ 1 1 2 4 





ಗ್ರಾಮೀಣ ಅ. 





ಅಂಗ ವಿಕಲ 





ಮಾಜಿ ಸೈನಿಕ 


ಸಂಡೂರು 
ಲ್ಲ 
FN 
FN 





ಕನ್ನಡ ಮಾ. ಅ. 





ಯೋನಿ 





















































೧೦೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಸಳೀಯ ವಂದ ಶೇ 80% 
[> ಲ 





























pp) ಪವರ್ಗವಾರು ಮೀಸಲಾತಿ ವರ್ಗೀಕರಣ 
2 $ ಖ್‌ 
4 1 po) 56 Kg € 
* ಭಜ ೪ (|| 
೫00 ಹ ಅ ಪ.ಜಾತಿ | ಪ.ಪಂಗಡ | ಪ ವರ್ಗ-1 ಸ್ವ 2ಬಿ 3ಎ 3ಬಿ ಸಾಮಾನ ಒಟ್ಟು 
SE ಜ್ಯ 1 | ಕ ತಿ 
ಸ 4 
ಇತರೆ 9 1 1 2 1 1 1 5 14 
ಗ್ರಾಮೀಣ ಅ. 1 1 3 5 
ಅಂಗವಿಕಲ * 1 1 
೫B 
ವ ನ 21 21 ಮಾಜಿ ಸೈನಿಕ 1 1 
೧2 
ಕನ್ನಡ ಮಾ. ಅ. 
ಯೋ.ನಿ 
ಒಟ್ಟು 3 1 1 3 1 1 1 10 21 


















































*ಸಾಮಾನ್ಯ-1 ಹುದ್ದೆ ಅಂಧ ಅಭ್ಯರ್ಥಿಗೆ ಮೀಸಲಿರಿಸಿದೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೩೯ 





2014-15ನೇ ಸಾಲಿಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (371ಜೆ ಅನುಷ್ಣಾನದಡಿಯಲ್ಲಿ ಹೈದ್ರಾಬಾದ್‌. ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ 
ವರ್ಗಾವಣೆ) ನಿಯಮಗಳು 2013ರ ನಿಯಮ 3(2)(ಬಿ)ರನ್ನಯ ಬಳ್ಳಾರಿ ಜಿಲ್ಲೆಯ 6ರಿಂದ 8ನೇ ತರಗತಿಯ (ಉನ್ನತೀಕರಿಸಿದ) ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪತ್ರದ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 33 ಹೈಕಉ 2014 ಬೆಂಗಳೂರು ದಿನಾಂಕ:10/04/2014ರನ್ವಯ ನೇಮಕಾತಿಗಾಗಿ ಖಾಲಿ ಹುದ್ದೆಗಳ ವರ್ಗೀಕರಣ. 


ಉಳಿಕೆ ಮೂಲ ವೃಂದ ಶೇ 20% 


ವಿಷಯ:- ಆಂಗ್ಲ ಭಾಷೆ 





























@ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ 10 ಗಟ (22, 8 
ge 5) AE Ko 
DE lb ಪ.ಜಾತಿ | ಪ.ಪಂಗಡ | ಪ್ರ ವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ನ | ಒಟ್ಟು 
ಗ 4" ie 
ಇತರೆ 1 1 [ 5 
ಗ್ರಾಮೀಣ ಅ. 
ಅಂಗ ವಿಕಲ 
RB? 
ki ಕನ್ನಡ ಮಾ. ಅ. 
ಯೋನಿ 
ಒಟ್ಟು 1 1 1 2 5 


















































ನೀರು ವಿಪ್‌ ಜತಿ 
PR-84 ಆಯ್ಕೆ ಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು(ಆಡಳಿತ) 
50-50 ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಳ್ಳಾರಿ 


೧೦೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೊಡಗು ಜಿಲ್ಲೆ ಕೊಡಗು 
ಸಂಖ್ಯೆ:ಇ1:ಪ್ರಾಶಾ.ಶಿ:ನೇಮಕ: 01/2014-15, ದಿನಾಂಕ:23ನೇ ಮಾರ್ಚಿ 2015 
: ಮೊಮಕಾತಿ ಅಧಿಸೂಜನೆ : 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸ 
3] ಸರ್ಕಾರಿ ಆದೇಶ ಸ 
4] ಸರ್ಕಾರಿ ಆದೇಶ ಸ 
5] ಸರ್ಕಾರಿ ಆದೇಶ ಸ 
ಸ 
ಸಂ: 





0:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
ಇಡಿ:21:ಯೋಯೋ ಕ:2010, ದಿನಾಂಕ:02.11.2012. 
ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 
ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾರೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 27- 
04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಶತಾ ಪರೀಕ್ಸೆ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿನಿ ಅರ್ಹತಾ 
ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 


ಪರಿಗಣಿಸಲಾಗುವುದಿಲ್ಲ. 


0 
0 
0 
6] ಸರ್ಕಾರಿ ಆದೇಶ ಸಂ 
9 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೪೧ 
03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 


ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 

04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 




















ಕಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಷೆಗೆ, ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 








05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 
ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 
* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 


೧೦೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -/13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೪೩ 





ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 
ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 

ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 

ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


೧೦೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 

ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 

ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಹೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 

ಮತ್ತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters / Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೪೫ 





ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 
ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 
09] ವಯೋಮಿತಿ: 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 

1ಅ) ಕನಿಷ್ಠ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 

ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 
ಟೆಪ್ಟಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 
10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 

* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅ ಅಭರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ದ 
ಈ 























“ಡಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ 15 


© 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


೧೦೪೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wಗta್ರೀ) ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕ ಛ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. 


02. 


03. 


ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)1. ಸರ್ಕಾರದ 

ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ : ನಮೂನೆ-ಇ [ನಿಯಮ-3.ಎ(2)(3)1.. ಸರ್ಕಾರದ 

ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 

ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [!ನಿಯಮ-3.ಎ(2)(3)] ಸರ್ಕಾರದ 

ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 

ಅಭ್ಯರ್ಥಿಗಳು. ದಿನಾಂಕ:13.02.2003 


ಜು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೪೭ 





1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ವಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 














12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 





೧೦೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸ್ಫೆನಿಕ” 'ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 





























ಲ ವ Lepros Hearin Locomotors 4 Mentall 
Bins Low 110] Cured ಟೆ Disability Mengllyall A 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 














ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೪೯ 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 

Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 





























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 



































Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10*_20* 3/60 to Nil 75% 
Category 111 3/60 to 1/60 ದ Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
9 Field Of vision 10* ಸ 








Note: F:C Means Finger Count 


೧೦೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 


ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 


ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2ಎ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 
ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 
ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೫೧ 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಬಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 
18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
191 ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 

ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 





ಸಿ 
e 


* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 

* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 
ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 

ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 
20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


೧೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 


ಜು 
ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 


ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರೆಕ್‌ಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಷೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಸಕರ ಅರ್ಹತಾ ಪರೀಕ್ಸ್‌ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 



























































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪಚಲಿತ ವಿದ್ಧಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ದೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. | ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 











ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 72 
ಒಟ್ಟು 150 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೫೩ 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
22.1 ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು : !ಎನ್‌.ಸಿ.ಟಿ.ಇ., ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 


ಕ್ರಮದಂತೆ? 
ಆ 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು.ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


( 


$a 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡ್‌ದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೂಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 


೧೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





11. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಸ್ಪಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಸಹಿ/- 
.ಆಯ್ದೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕಣ ಇಲಾಖೆ, , ಕೂಡಗು ಜಿಲ್ಲ್‌, ಕೊಡಗು. 





































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೫೫ 
ಆಯ್ಕೆ ಪ್ರಾಧಿಕಾರ ಹಾಗೂ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೊಡಗು ಜಿಲ್ಲೆ 
2014-15 ನೇ ಸಾಲಿನ 1-5 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ; ಕನ್ನಡ ಸಾಮಾನ್ಯ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಮ ಖು ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಜಿ! ಪ.ಜಾತಿ | ಪ.ಪಂಗಡ ಪ್ರವರ್ಗ-!1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 
ಗ್ರಾಮೀಣ ಅ 1 1 2 
K ಅಂಗವಿಕಲ 
ಸ್ಥ 0 4 4 
§ ಮಾಜಿ ಸೈನಿಕ 1 1 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 2 4 
ತಾಲ್ಲೂಕು/ ಚಾ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ನಿ ಲ 
ಟಿ 
ಬ್ಲಾಕ್‌ ಲಾಗ್‌ ಖಾಲಿ [| ವರ್ಗೀಕರಣ 
ತಿತರ ಹುದ್ದೆಗಳು ಹುದ್ದೆಗಳು ಆ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 
0 ಗ್ರಾಮೀಣ ಅ 1 1 
¥ ಅಂಗವಿಕಲ 
ಗ್ಗ 0 4 4 
B ಮಾಜಿ ಸೈನಿಕ 1 1 
ಸೆ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 























ಒಟ್ಟು 






























































































































































೧೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ `ಸ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಚ ಹ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಜೆ ಪ.ಜಾತಿ | ಪ.ಪಂಗಡ ಪ್ರವರ್ಗ-!1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 4 
ಗ್ರಾಮೀಣ ಅ 
ಈ ಅಂಗವಿಕಲ 
ಇ 0 4 4 
1 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 2 4 
2014-15 ನೇ ಸಾಲಿನ 6-8 ನೇ ತರಗತಿಗಳ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಫಿ $ ಲಿ 
ಒಟ್ಟು 
ಬ್ಲಾಕ್‌ ಲಾಗ್‌ ಖಾಲಿ ಸ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಎ ಪ.ಜಾತಿ | ಪ.ಪಂಗಡ | ಪ್ರವರ್ಗ-। 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 2 ದಿ 
ಗ್ರಾಮೀಣ ಅ 1 1 
೧ 
ಸ್ಟ 0 6 6 ಅಂಗವಿಕಲ 
1 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 3 6 


















































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೫೭ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಚ ಹ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಜೆ ಪ.ಜಾತಿ | ಪ.ಪಂಗಡ ಪ್ರವರ್ಗ-!1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 2 5 
ag ಗ್ರಾಮೀಣ ಅ 
ಚ ಅಂಗವಿಕಲ 
| 0 5 5 
೦ ಮಾಜಿ ಸೈನಿಕ 
x ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 2 5 
ತಾಲ್ಲೂಕು/ ಬ್ಲಾಕ್‌ ಪಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
$ 5 ಸು 
ಒಟ್ಟು 
ಬ್ಲಾಕ್‌ ಲಾಗ್‌ ಖಾಲಿ RN ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಜೆ ಪ.ಜಾತಿ | ಪ.ಪಂಗಡ ಪ್ರವರ್ಗ-!1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 2 5 
ಗ್ರಾಮೀಣ ಅ 
3 
ಅಂಗವಿಕಲ 
ಟ್ಟ 0 5 5 
ಗ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 2 5 





















































































































































೧೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ ವಿಷಯ: ಆಂಗ್ಲ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ಯಾಕ್‌ ಪಕಟಿತ 
ಈ ಸ ಒಟ್ಟು 
ಬ್ಲಾಕ್‌ ಲಾಗ್‌ ಖಾಲಿ ಸ್‌ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಜೆ ಪ.ಜಾತಿ | ಪ.ಪಂಗಡ ಪ್ರವರ್ಗ-!1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 1 2 5 
2 | ಗ್ರಾಮೀಣ ಅ 
೧ 
ಸ್ಟ 0 5 5 3 | ಅಂಗವಿಕಲ 
Fe: 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 2 5 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಫಿ $ ಬ್ರಿ 
ಟು 
ಬ್ಲಾಕ್‌ ಲಾಗ್‌ ಖಾಲಿ [| ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಐ ಪ.ಜಾತಿ | ಪ.ಪಂಗಡ ಪ್ರವರ್ಗ-!1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 1 2 5 
2 | ಗ್ರಾಮೀಣ ಅ 
3 
K 3 | ಅಂಗವಿಕಲ 
J 0 5 5 
5 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 2 5 






































ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 













































































೧೦೫೯ 
ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು 
ಒ: 
ಬ್ಲಾಕ್‌ ಲಾಗ್‌ ಖಾಲಿ ಲ ವರ್ಗೀಕರಣ 
ಹೆಸರು ಇಯು ಇರು  ( ಲ್‌್‌ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2ಎ | 2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
[a] ೧ 
ಇತರೆ 1 1 1 ಡಿ 5 
ಸ್ಹ ಗ್ರಾಮೀಣ ಅ 
1 
[ 1 | ಅಂಗವಿಕಲ 
ಗ್ದ ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 2 5 
PR-85 ಸಹಿ/- 
50-50 


ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೊಡಗು ಜಿಲ್ಲೆ 





೧೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ 
: ನೆಂಮಕಾತಿ ಅಧಿಸೂಜನೆ : 
ಸಂಖ್ಯೆ: &2:1917:ಪ್ರಾ.ಶಿ.ನೇ59/2014-15, ದಿನಾಂಕ:23ನೇ ಮಾರ್ಚಿ 2015 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 





9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
101 ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014, ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ/ಇಡಿ:626:ಪಿಬಎಸ್‌:2014, ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ: 09.08.200]ರ 
ಹಾಗೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 27- 
04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಶತಾ ಪರೀಕ್ಸೆ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿನಿ ಅರ್ಹತಾ 
ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 











ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 


ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೬೧ 





ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಬಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 
04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 




















ಕಸ [ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 








05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07) ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





೧೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





08] ಅಭ್ಯರ್ಥಿಗಳ ಅರ್ಹತೆ: 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 
* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 
01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 
ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 
ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 


ಮತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 


ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೬೩ 





11 6-8 ಸೇ ತರಗತಿಯಲ್ಲಿನ ಉಸ್ಗತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 
ವೇತನ ಶ್ರೇಣಿ-/14550-26700%- 
ವೇತನಸಶ್ರೇಣಿ -(14550-350-15600-400-17200-450-19000-500-21000-600-24600-700-.267007 
02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 
ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಸಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 





ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ। ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌ -2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 

ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 

ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


$ 
ಅಥವಾ 


೧೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕಿ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 
ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 

ಮತ್ತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 


/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೬೫ 





C&R Rules ಸಲ್ಲಿ “Note: Primary School Assistant Masters 1 Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science 1 English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
ಗೆ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 
ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
Le] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 
ಪ್ರಣಿ: ಗೌರವ ಶಿಕ್ಷಕರೆಂದರೆ: 
ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 
10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 

* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 ೫% + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/60೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 























9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕ ಛ್‌ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


೧೦೬೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಗೌರವ ಶಿಕ್ಸಕರು / ಅರೆಕಾಲಿಕ ಶಿಕ್ಸಕರಾಗಿದ್ದಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಗಳಿಸಿದ ಅಂಕಗಳ ಶೇಕಡವಾರು 


ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 

ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ರಾಜಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (igo THe ಸರಾಸರಿ ಆಧರಿಸಿ ಮೆರಿಟಿನ್ನು ಲೆಕ್ಕ pS 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06,  ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ., ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಹಟ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ 

ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 

ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 
*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 


ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯ ರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 

01. ಅನುಸೂಚಿತ ಜಾತಿ ಅಥವಾ ನಮೂನೆ-ಡಿ [ನಿಯಮ-3.ಎ(2)(3)}, ಸರ್ಕಾರದ ಆದೇಶ 
ಅನುಸೂಚಿತ ಪಂಗಡಕ್ಕೆ ಸೇರಿದ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ಅಭ್ಯರ್ಥಿಗಳು ದಿನಾಂಕ:08.02.2000 

02. ಹಿಂದುಳಿದ ಪ್ರವರ್ಗ-1ಕ್ಕೆ ಸೇರಿದ ನಮೂನೆ-ಇ [ನಿಯಮ-3.ಎ(2)(3)]%, ಸರ್ಕಾರದ ಆದೇಶ 
ಅಭ್ಯರ್ಥಿಗಳು. ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 


03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ 
ಅಭ್ಯರ್ಥಿಗಳು. 

ಅಭ್ಯರ್ಥಿಗಳು 


ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು 


ದಿನಾಂಕ:08.02.2000 

ನಮೂನೆ-ಎಫ್‌ [ನಿಯಮ-3.ಎ(2)(3)] 
ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ದಿನಾಂಕ:13.02.2003 


ಸರ್ಕಾರದ ಆದೇಶ 


ಸಂಬಂಧಿಸಿದ ವ್ಯಾಪ್ತಿಯ 
ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೬೭ 





ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 

1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವೆ ಸಲ್ಫಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 
[sel ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ಹೊಂದಿದ ವ್ಯಕ್ತಿ. 


೧೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ,. 
$೨ 


02. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 

03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 


ಸಹಾಯಕ ಸೇವೆ” ಸು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು "ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 


























ಕ ಚ್‌ Lepros Hearin Locomotors ಸ Mentall 
Bind POWYS PR ಗ Disability 111131] Retarded 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-ll, Secondary School Secondary 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೬೯ 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 

Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 





























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 

ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 



































Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision ಕ 

10*_20* 3/60 to Nil 75% 
Category 111 3/60 to 1/60 ತೆ Of vision F:C at 1 ft to Nil 100% 
Category IV F:C at] ft to Nil or Field Of EC at 1 ft to Nil 100% 

vision 10* 
One Eyed Persons F:C at 1 ftto Nil or 
6 Field Of vision 10* ೫ 








Note: F:C Means Finger Count 


೧೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 
* ಪ್ರವರ್ಗ-।, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 
15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 
ಯೋಜನ್‌ ಅಂದರೆ: 


ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 
ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೭೧ 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಬಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 
18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 
191 ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 

ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 





ಸಿ 
e 


* ಮೊದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 

* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 
ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 

ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 
20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


೧೦೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ಏವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಬಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಬ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 

ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಆಂಕಗಳ ವಿಂಗಡಣ್‌ ಕ್‌ಳಗಿನಂತಿದೆ(1-5ನೇ ತರಗತಿ) 
























































ಕ್ರಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ವಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ದತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














[5] 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೭೩ 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














22 7 ಪರೀಕ್ಷಾ ಪಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಔ.ಇ., ಪಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


S488 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 
07. 


08. 


09. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


೧೦೭೪ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





10. 


11. 


12. 


13. 


14. 


15. 


16. 


17. 


18. 


19. 


ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಸೆ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 
ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 
ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 
ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಟಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 
ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು "ಕಂಡುಬಂದಲ್ಲಿ "ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 
ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವದ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 
ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 
ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 
ಪ್ರಾಥಮಿಕ ಶಾಲಾ ಶಿಕ್ಬಕರ ನೇಮಕಾತಿಗೆ ನಡೆಸಲಾಗುವ ಸ್ಮರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ "ಏವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಸಮಿ ೇಕರಣಕ್ಕೆ ಆಯ್ಕೆ ಪ್ರಾಧಿಕಾರ" ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಬ 


ಸಂ 


ಕಾ 8 
ಸಹಿ/- 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ 
ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ 
































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೭೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ 
2014-15 ನೇ ಸಾಲಿನ 1-5 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
(ವಿಷಯ: ಸಾಮಾನ್ಯ ಕನ್ನಡ) 
ತಾಲ್ಲೂಕು/ ಬ್ಲಾಕ್‌ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಈ ಬ್ಯ ಪ್ರಕಟಿತ ಖಾಲಿ ಒಟ್ಟು ಈ 
ಬ್ಲಾಕ್‌ ಲಾಗ್‌ ಈ ವರ್ಗೀಕರಣ 
ಳೆ ಹುದೆಗಳು ಹುದೆಗಳು ಪ.ಜಾತಿ ಪವರ್ಗ-1 2ಎ 2ಬಿ 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಇ. ಈ ಸ ಆ 
1 ಇತರೆ 1 1 1 1 4 8 
Fp 2 ಗ್ರಾಮೀಣ ಅ 1 2 3 
3 ಅಂಗವಿಕಲ * 1 1 2 
f 9೯ 15 15 
5 ೫ 4 ಮಾಜಿ ಸೈನಿಕ 0 
ಗ್ದ ) ಕ.ಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 1 1 
ಓಟ್ಟು 3 1 2 1 8 15 
ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 
ಟು ಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ ಬ್ಯಾ ಪ್ರಕಟಿತ ಖಾಲಿ | ಒಟ್ಟು 
ಬ್ಲಾಕ್‌ ಲಾಗ್‌ ಸ್‌ ಟಿ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ್ರ ವರ್ಗ-1 2ಎ 2ಬಿ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 3 1 2 1 1 5 15 
8 2 ಗ್ರಾಮೀಣ ಅ 1 1 3 5 
ಕ ಜ್ಯ 25 25 ಸ ಅಂಗವಿಕಲ * i I ಸ 
2 4 ಮಾಜಿ ಸೈನಿಕ 1 1 
ನಿ ಕ.ಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 1 1 
ಒಟ್ಟು 4 1 4 1 1 12 25 



































ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 















































































































































೧೦೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
(ವಿಷಯ: ಸಾಮಾನ್ಯ ಕನ್ನಡ) 
ತಾಲ್ಲೂಕು/ ಬ್ಯಾಕ್‌ 
Wy ಪ್ರಕಟಿತ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ತ ಈ ವರ್ಗೀಕರಣ ತ 
ಹೆಸರು ಜೂ ಬ್‌ (ಆಜ ಪ.ಜಾತಿ. | ಪ.ಪಂಗಡ | ಪ್ರವರ್ಗ-! 2ಎ |2ಬಿ|3ಎ | 3ಬಿ ಸಾಮಾನ್ಯ | ಒಟ್ಟು 
ಲ 
1 ಇತರೆ 1 1 1 1 1 4 9 
ಹಿ ಗ್ರಾಮೀಣ ಅ 1 2 3 
Ks) ಶೆ ಅಂಗವಿಕಲ * 1 1 ಚ 
ಬ್ಗ 16 16 
8 4 | ಮಾಜಿ ಸೈನಿಕ 1 1 
5 ಕ.ಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 0 
ಓಟ್ಟು 2 1 3 1|1 8 16 
ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ 
2014-15 ನೇ ಸಾಲಿನ 1-5 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
(ವಿಷಯ: ಸಾಮಾನ್ಯ ಉರ್ದು) 
ತಾಲ್ಲೂಕು/ ಬ್ಯಾಕ್‌ 
ಆ ಪ್ರಕಟಿತ ಖಾಲಿ ಒಟ್ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಸ್‌ | ವರ್ಗೀಕರಣ ತ 
ಇಡೆ eee | ಳು ಪ.ಜಾತಿ. | ಪಪಂಗಡ | ಫಪ್ರವರ್ಗ-1 2ಎ |2ಬಿ|3ಎ|3ಬಿ| ಸಾಮಾನ್ಯ | ಒಟ್ಟು 
೦ 
1 ಇತರೆ 1 1 1 3 
2 ಗ್ರಾಮೀಣ ಅ 1 1 
B 3 ಅಂಗವಿಕಲ 0 
ಬ್ಗ 4 4 
8 4 | ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಓಟ್ಟು 1 1 2 4 






































ಭಾಗ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೧೦೭೭ 








ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ 





2014-15 ನೇ ಸಾಲಿನ 6-8 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 


(ವಿಷಯ: ಸಾಮಾನ್ಯ ಕನ್ನಡ) 























































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ವೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಪ ವರ್ಗೀಕರಣ 
ಗ್‌ ಗಡೆ ES ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2 ಬಿ |3ಐ | 3ಬಿ | ಸಾಮಾನ್ಯ ಒಟ್ಟು 
ಖ. 
೦ಎ ೦ಎ 
1 ಇತರೆ 2 1 1 2 1 1 1 6 15 
ಸ 2 ಗ್ರಾಮೀಣ ಅ 3 5 
5 ೨ 2 2 3 ಅಂಗವಿಕಲ * 1 1 
3 8 4 ಮಾಜಿ ಸೈನಿಕ ] [ 
ಗ್ದ 5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 3 1 1 3 1 1/1 11 22 
ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ವೀಸಲಾತಿ ವರ್ಗೀಕರಣ 
ಒ 
ಬಾಕ್‌ ಲಾಗ್‌ ಖಾಲಿ ಪ ವರ್ಗೀಕರಣ 
ಗ್ಗೆ ಹ ಹ ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2 ಬಿ |3ಐ | 3ಬಿ | ಸಾಮಾನ್ಯ ಒಟ್ಟು 
ಖ. 
೦ಎ ೦ಎ 
1 ಇತರೆ 2 1 1 2 1 4 11 
ತ 2 ಗ್ರಾಮೀಣ ಅ 2 3 
1 95 3 ಅಂಗವಿಕಲ * 1 1 
€ 15 15 
ಕ 8 7 ಮಾಜ ಸೈನಿಕ 0 
ಇ 5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 3 1 1 2 |110|0| 7 |5 



































ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 
































































































































೧೦೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
(ವಿಷಯ: ಸಾಮಾನ್ಯ ಕನ್ನಡ) 
ತಾಲ್ಲೂಕು/ ಬ್ಯಾಕ್‌ ಪಕಟಿತ ಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಣಿ ನ್‌ ಒ' MM 
ಬ್ಲಾಕ್‌ ಲಾಗ್‌ ಖಾಲಿ ಹ್‌ ಹತ ವರ್ಗೀಕರಣ 
ಷ್‌ ಷ್‌ £3 
1 ಇತರೆ 1 1 1 2 5 
2 ಗ್ರಾಮೀಣ ಅ 1 1 
ವ 
E ೨ 6 6 3 ಅಂಗವಿಕಲ 0 
ky 8 4 ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 1 1 1 3 6 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಹ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ಬ ವರ್ಗೀಕರಣ 
ಷ್‌ ಸ್ಟ್‌ ಜೆ 
1 ಇತರೆ 2 1 1 2 1 11 
2 ಗ್ರಾಮೀಣ ಅ 3 
B ೨ 15 15 3 ಅಂಗವಿಕಲ * 1 
8 4 | ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು) 3 1 1 2 [1 7 |15 



































ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 
























































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೭೯ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
(ವಿಷಯ: ಸಾಮಾನ್ಯ ಕನ್ನಡ) 
ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಈ 
ಬ್ಲಾಕ್‌ ಲಾಗ್‌ ಖಾಲಿ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು ಒಟ್ಟು 
1 ಇತರೆ 6 
2 ಗ್ರಾಮೀಣ ಅ 1 
B 
3 ಅಂಗವಿಕಲ * 1 
¥ |#E|s 
3 4 | ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 8 
































ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 












































































































































೧೦೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ 
2014-15 ನೇ ಸಾಲಿನ 6-8 ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
(ವಿಷಯ: ಆಂಧ್ರ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ವೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಹ. ಜಟ ಹರ್‌ ಬ್ರ ಯ ಸಭಾ ಬು ಓಜ ಜು ಚತು ಟ್ಟ 
ಹೆಸರು | ಹುದ್ದೆಗಳು | ಹುದ್ದೆಗಳು ಜ ಟಿ BS ಪ್ರಖರ್ಗಿ Wn (ತ 
1 ಇತರೆ 2 1 1 9 1 1 1 6 15 
p 2 ಗ್ರಾಮೀಣ ಅ 3 5 
2 
ಸ್ರ ೨ 23 23 3 ಅಂಗವಿಕಲ * 1 1 
2 8 4 ವಾತ ಸೈನಿಕ ] ] 
ಗ್ದ 5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು) 4 1 1 3 NL EE 23 
ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ವೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ತ ಜಟ RS PO eA ಗಾಡಿ ಈ 2 ಬಿ 3ಎ 3ಬಿ | ಸಾಮಾನ, | ಒಟ್ಟು 
. . — ಎ ಬಿ|3ಎ 
ಹೆಸರು | ಹುದ್ದೆಗಳು | ಹುದ್ದೆಗಳು ಜ ತ! (ಭು ಭ್‌ ಷ್ಟು. ಸ್ಟ. 
1 ಇತರೆ 2 1 1 2 1 11 
ಹ 2 ಗ್ರಾಮೀಣ ಅ 3 
ಇ 2 js 15 3 ಅಂಗವಿಕಲ * I 
ಸ್ಟ 8 4 | ಮಾಜಿ ಸೈನಿಕ 0 
1 5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 3 1 1 2 |1 7 |15 



































ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 






































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 
(ವಿಷಯ: ಆಂಧ್ರ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಇ ಆ ಜಟ SE ೫1 35% ಷ್ಟ ಪವರ್ಗ- | 2ಎ 2ಬಿ ಸಾಮಾನ್ನ 
ಹೆಸರು ಹುದ್ದೆಗಳು | ಹುದ್ದೆಗಳು ವಿ 4 ಳೆ 
1 ಇತರೆ 2 1 1 1 3 9 
2 ಗ್ರಾಮೀಣ ಅ 1 1 
ಕ ೨ il il 3 ಅಂಗವಿಕಲ * 1 1 
ಣ್ಣ 8 4 | ಮಾಜಿ ಸೈನಿಕ 0 
೫ 5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 2 1 ಸಟ! 5 
ಷರಾ * ಅಂಗವಿಕಲ ಬಿಂದುವು ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಚ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಸ 11. ಹ ಹುರಿದ ಜ್‌ ಹೂ ಪ್ರವರ್ಗ1 | 2ಎ 2ಬಿ ಸಾಮಾನ್ನ 
ಹೆಸರು ಹುದ್ದೆಗಳು | ಹುದ್ದೆಗಳು @ ಳೆ 
1 ಇತರೆ 2 1 1 3 8 
2 ಗ್ರಾಮೀಣ ಅ 1 1 
B 3 ಅಂಗವಿಕಲ * l 1 
ಬ್ಲ 10 10 
ಸ 0 4 | ಮಾಜಿ ಸೈನಿಕ 0 
ವ ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 2 1 1 5 
































ಷರಾ * ಅಂಗವಿಕಲ ಬಿಂದುವು 


ದೃಷ್ಟಿಮಾಂದ್ಯ ಅಭ್ಯರ್ಥಿಗೆ ಮೀಸಲು 

















೧೦೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





















































(ವಿಷಯ: ಆಂಧ್ರ) 
FE ಪಕಟಿತ ಪ್ರವರ್ಗವಾರು ವೀಸಲಾತಿ ವರ್ಗೀಕರಣ 
(5) ಕ್ರಿ ಲ 
ಒಟು 
ಬ್ಲಾಕ್‌ ಲಾಗ್‌ ಖಾಲಿ ಸ ಓಕ ವರ್ಗೀಕರಣ 
ಪ.ಜಾತಿ ಪ.ಪಂಗಡ ಪವರ್ಗ-1 2ಎ 2ಬಿ ,3ಐ | 3ಬಿ |, ಸಾಮಾನ್ನ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು © ಅ $ ಎ 
1 ಇತರೆ 1 1 1 1 2 6 
2 ಗ್ರಾಮೀಣ ಅ 1 1 
B 
3 ಅಂಗವಿಕಲ 0 
y 7 7 
3 4 ಮಾಜಿ ಸೈನಿಕ 0 
5 ಕ.ಮಾ.ಅಭ್ಯರ್ಥಿ 0 
6 ಯೋ.ನಿರಾ.ಅ 0 
ಒಟ್ಟು 1 1 1 1 3 |7 
































ಸಹಿ/- 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ 
ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ 


PR-86 ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ 


SC-50 





ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೮೩ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಮಂಡ್ಯ ಜಿಲ್ಲೆ ಮಂಡ್ಯ 


: ಮೊಮಕಾತಿ ಅಧಿಸೂಜನೆ : 





ಸಂಖ್ಯೆ:ಸಿ3[11ಪ್ರಾಶಾ.ಶಿ:ನೇಮಕ:38/2014-15 ದಿನಾಂಕ:23ನೇ ಮಾರ್ಚಿ 2015 


ಬಿಷಲಲ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಐಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈ ಕಉ 2014, ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌ ಸ ದಿನಾಂಕ:31.01.2015 


ಜ್‌ ೊ ಸರ್ಚ್‌ ಚ್ಚ ತ 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ಮೆಂಟ್‌ಅಮೆಂಡ್‌ಮೆಂಟ್‌]ರೂಲ್ಕ್‌-2001(ಸಂಬೆ:ಡಿ ಪಿಎಆರ್‌.41:ಎಸ್‌ಆರ್‌ಇ2001,ದಿನಾಂಕ: 09.08.2001ರ 
ಹಾಗೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ 
ದಿನಾಂಕ: 27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕಕರ ಅರ್ಹತಾ ಪರೀಕೆ, (ಟಿ.ಇ.ಟಿ)ಯಲ್ಲಿ ಅರ್ಕತೆಗಳಿನಿ 
ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ 
ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ನು 


ನೇಮಕಾತಿಗಾಗಿ ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಬೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


೧೦೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಹೊಂದಿರಬೇಕು. ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ ಜಿಲ್ಲಾ ಮಟ್ಟದ 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕ್ರಸ ವಿವರ 1-5 ಅಥವಾ 6-8 | 1-5 ಅಥವಾ 6-8 
ಒಂದು ಪರೀಕ್ಬೆಗೆ | ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ” ಪ್ರತ್ಯೇಕವಾಗಿ ನೀಡಲಾಗಿದೆ. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೮೫ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ಲ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 
ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 
* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 
01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 


02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(13600-260007- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 

[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


೧೦೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ಸೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನಶ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಶಶಿಕ್ಷಕ/ಶಿಕ್ಷಕಿ [ಸಾಮಾನ್ಯ] ಹುದ್ದೆಗಳಿಗೆ: 
ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೮೭ 





ಆ 


ಮತು 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 


ಅಬ್ಯಾಸ ಮಾಡಿರಬೇಕು. 
ಅಥವಾ 
ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 


/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


111 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಆಂಗ್ಲ ಭಾಷೆ) ಹುದ್ದೆಗಳಿಗೆ: 


01. 


03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 


೧೦೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ  /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 

C&R Rules ಸಲ್ಲಿ “Note: Primary School Assistant Masters / Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕರು ಸಾಮಾನ್ಯ ಶಿಕ್ಬಕರ ಹುದ್ಧೆಯ ಭಾಗವಾಗಿರುತ್ತಾರೆ. ಈ ಶಿಕ್ಷಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ)] ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಬಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ್‌: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಸಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೮೯ 





ಬಿ) 


ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ,.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 


ಪ್ರ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 


ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ್ಠ 15 


ಅ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 
ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 
ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಜು 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (liked SSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ವಮ 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಲಿ 
೧ 
ರಿಷ್ಕ ೪ 


೧೦೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 
11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-೬ [ನಿಯಮ-3.ಎ(2)(3)]% ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [!ನಿಯಮ-3.ಎ(2)(3)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 


ಬು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


8 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


11 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ನಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೯೧ 





12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ [ಯೋಧ ಅಥವಾ ಅಯೋಧನಾಗಿ] ಸೇವೆ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” 'ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 1] ಅಂಗವಿಕಲ ಅಭ್ಯರ್ಥಿಗಳು: 
ಕರ್ನಾಟಿಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 


೧೦೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











; ಮ Lepros Hearin Locomotors ಕ Mentall 
Blind LON Yon ಮ ಚ್‌ Disability Menullyall Rede 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA., FDA., SDA., 
Typist, Steno Typist, Steno 
& Group D., & Group D 
Posts. 


























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 


ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ 


ಅಭ್ಯರ್ಥಿಗಳ ಶ್ರವಣ ದೋಷದ 


ಪಮಾಣ 
A 


ಪತ್ರದಲ್ಲಿ 


ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಪ್ರಮಾಣವನ್ನು ಡೆಸಿಬಲ್ಸ್‌ 


ಹೊಂದಿರುವ ಅಂಗವಿಕಲ 


[Decibels] ಗಳ ಲ್ಲಿ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 


VISUAL DISABILITY 


| Definition : Blindness refers to a condition where a person suffers from any of the condition , namely 


i total absence of sight: or 


il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 


6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 


0) Altitudinal defect involving 
3. Categories of Visual Disability 


lower fields. 
All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision ು 

10-20 3/60 to Nil 75% 
Category 111 3/60 to 1/60 4 Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 118 (0 Nil or 
ಈ Field Of vision 10* 1 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-!, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


al 


q 


೧೦೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 





ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 


ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಟಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಸೀಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


ಆಕೆ 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೯೫ 





* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನೆ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕೈೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 


೧೦೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಸೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 
































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ಏಂಗಡಣ್‌ (6-8ನೇ ತರಗತಿ) ಪೇಪರ್‌-1 


























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಸಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ಏಂಗಡಣ್‌ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾ6ಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರ.ಸಂ ವಿಷಯ ಅಂಕಗಳು 

01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














22] ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪ ಪಠ್ಯವಸ್ತು : !ಎನ್‌.ಸಿ.ಟಿ.ಇ., ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 
01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ.ಯು.ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೯೭ 





ಪ್ರಶ್ನಗಳು ವಸ್ತುನಿಷ್ಕವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 

ತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
ತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 

ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 
ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


(El CEL 


$488 
s 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 


ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 


ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡ್‌ದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 


ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 


ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 


ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 
ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲೆ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 


ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 


ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 


ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 


ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 


೧೦೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





12. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


13. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಟಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಮೀಸಲಾತಿಂ» [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 


14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 


15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 


16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 


17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 


18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 


ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 


19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 


ಹೊಂದಿರತಕ್ಕದ್ದು. 
೦ಎ 


ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಸಹಿ; 
ಆಯೆ ಪಾಧಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಸಂ ಇಲಾಖೆ, ಮಂಡ್ಯ ಜಿಲ್ಲೆ.ಮಂಡ್ಯ. 














































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೦೯೯ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಬಣ ಇಲಾಖೆ ಮಂಡ್ಯ ಜಿಲ್ಲೆ, ಮಂಡ್ಯ. 
ಮಂಡ್ಯ ಜಿಲ್ಲೆಯ 2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಬಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ; ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಆ ವರ್ಗೀಕರಣ 
ಹೆಸರು ಟೆ (ತಾಪ ಕಾ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2 ಎ | 2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
೦ [a] 
1 | ಇತರೆ 1 1 1 3 
2 ಗ್ರಾಮೀಣ ಅ 1 1 
KS] 
3 | ಅಂಗವಿಕಲ 
TR 8 
ಳಿ ತ್ರೆ 5 5 ನ 
ಸ ೫ 4 | ಮಾಜಿ ಸೈನಿಕ 
1 5 | ಕ.ಮಾ.ಅಭ್ಯರ್ಥಿ I 
6 | ಯೋ.ನಿರಾ.ಅ 
ಒಟ್ಟು 1 3 5 
ವಿಷಯ; ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಆ ವರ್ಗೀಕರಣ 
ಹೆಸರು | ee | REN ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 | 2 ಎ | 2 ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
೦ [a] 
1 | ಇತರೆ 1 1 1 3 
2 ಗ್ರಾಮೀಣ ಅ 1 1 2 
B 3 | ಅಂಗವಿಕಲ 
ಈ ೪೯ 6 6 
ರಾಜಿ ಸೆ 
4 ೫ 4|ವ ಸೈನಿಕ 1 1 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 























ಒಟ್ಟು 



































೧೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 








ವಷಯ; ಕನ್ನಡ ಸಾಮಾನ್ಯ 















































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಆ ವರ್ಗೀಕರಣ 
ಘು ಇಸು ಜರವಾ (ಕ್‌ ಪ.ಜಾತಿ | ಪ.ಪಂಗಡ | ಪ್ರವರ್ಗ-। | 2 ಎ | 2 ಬಿ | 3ಎ 3ಬಿ | ಸಾಮಾನ್ಯ | ಒಟ್ಟು 
೦ ೦ಎ 
1 | ಇತರೆ 1 1 2 
2 ಗ್ರಾಮೀಣ ಅ 1 1 
ಲ್ವ” 3 | ಅಂಗವಿಕಲ 13% 13 
1 ಜ್ರ ತ 5 
ಡಾ 1] ಎಂ 
pe: 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 1 1 
6 | ಯೋ.ನಿರಾ.ಅ 
ಒಟ್ಟು 1 2 2 5 
































* ಅಂಗವಿಕಲ ದೃಷ್ಟಿಮಾಂದ್ಯತೆಯುಳ್ಳ ಅಭ್ಯರ್ಥಿಗಳಿಗೆ 





ವಿಷಯ; ಕನ್ನಡ ಸಾಮಾನ್ಯ 


















































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ 1 ವರ್ಗೀಕರಣ 
ಚಕ ಹುದ್ದೆಗಳು ಹುದ್ದೆಗಳು ಸ ಪ.ಜಾತಿ | ಪ.ಪಂಗಡ | ಪ್ರವರ್ಗ-। 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 1 1 1 3 
ತ 2 ಗ್ರಾಮೀಣ ಅ 1 1 2 
ತ 3 | ಅಂಗವಿಕಲ 
17 ೨₹ 6 6 
$ ೫ 4 | ಮಾಜಿ ಸೈನಿಕ 1 | 
[ 5 | ಕ.ಮಾ.ಅಭ್ಯರ್ಥಿ 
1 
6 | ಯೋ.ನಿರಾ.ಅ 
ಒಟ್ಟು 1 1 1 3 6 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೦೧ 
ವಿಷಯ; ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ: 
ಬ್ಲಾಕ್‌ ಲಾಗ್‌ ಖಾಲಿ ಆ ವರ್ಗೀಕರಣ 
ಚು ಡಾಟ ಗ ಆಟ || RD ಪ.ಜಾತಿ | ಪ.ಪಂಗಡ | ಪ್ರವರ್ಗ-। | 2 ಎ | 2 ಬಿ | 3ಎ 3ಬಿ | ಸಾಮಾನ್ಯ | ಒಟ್ಟು 
೦ಎ ೦ಎ 
1 | ಇತರೆ 1 1 1 2 5 
2 | ಗ್ರಾಮೀಣ ಅಭ್ಯರ್ಥಿ 1 2 3 
ಲ್ರ 
K 3 | ಅಂಗವಿಕಲ 
Rf ಇಲ್ಲ 9 9 
¥ 4 | ಮಾಜಿ ಸೈನಿಕ 1 1 
ಗ 5 ಮಾಅಧ್ಯಥ್‌ 
6 | ಯೋ.ನಿರಾ.ಅ 
ಒಟ್ಟು 1 1 1 1 5 9 
ವಿಷಯ; ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ: 
ಬ್ಲಾಕ್‌ ಲಾಗ್‌ ಖಾಲಿ ಆ ವರ್ಗೀಕರಣ 
ವು ace ne | ರಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-। | 2 ಎ | 2 ಬಿ | 3ಎ 3ಬಿ | ಸಾಮಾನ್ಯ | ಒಟ್ಟು 
೧ [a] 
1 | ಇತರೆ 1 1 2 
2 ಗ್ರಾಮೀಣ ಅ 1 1 
ಇ 
| 3 | ಅಂಗವಿಕಲ 
1 ವರ 4 4 
3 ಣೆ 4 | ಮಾಜಿ ಸೈನಿಕ 1 1 
ಗ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 4 
































ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು 
ಸಾರ್ವಜನಿಕ ಶಿಕ್ಬಣ ಇಲಾಖೆ ಮಂಡ್ಯ ಜಿಲ್ಲೆ, ಮಂಡ್ಯ 








೧೧೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 








ಆಯ್ದೆ 
ರ 


ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆ, ಮಂಡ್ಯ. 





ಮಂಡ್ಯ ಜಿಲ್ಲೆಯ 2014-15 


ನೇ ಸಾಲಿನ 6-8ನೇ ತರಗತಿಗಳ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 





ವಿಷಯ; ಸಾಮಾನ್ಯ ಕನ್ನಡ 


























































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ me ಟಿ ವರ್ಗೀಕರಣ 
ದ್‌್‌ ನ್‌್‌ ದ್‌ 3 
ಹೆಸರು ಹುದ್ದೆಗಳು ಹುದ್ದೆಗಳು ಜ್ರ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 
2 | ಗ್ರಾಮೀಣ ಅ 
ಬ್ಯ 3 | ಅಂಗವಿಕಲ 
1 ಬ ] 1 
4 0 4 ಮಾಜಿ ಸೈನಿಕ 
5 5 ಮಾಧ್ಯ 
6 | ಯೋ.ನಿರಾ.ಅ 
ಒಟ್ಟು 1 1 
ವಿಷಯ; ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಹು ಬ ವರ್ಗೀಕರಣ 
ಡ್‌್‌ ವಣ ವಣ ದ್‌ ಶ್‌ 
ಹೆಸರು ಹುದ್ದೆಗಳು ಹುದ್ದೆಗಳು ಜಿ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 1 3 
2 | ಗ್ರಾಮೀಣ ಅ 
B 3 | ಅಂಗವಿಕಲ 
Ny ಇಲ್ಲ 3 3 
1 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 3 




































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೦೩ 
ವಿಷಯ; ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ 2% ಬ ವರ್ಗೀಕರಣ 
ಡ್‌್‌ ವಾಣಿ ವಣ py ನ 
ಹೆಸರು ಹುದ್ದೆಗಳು ಹುದ್ದೆಗಳು ಸ್ಹ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 1 2 6 
ಗ್ರಾಮೀಣ ಅ 1 1 
ಲಃ ಅಂಗವಿಕಲ I+ I+ 
3 ಲ 8 8 
8 
1 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 1 4 8 
* ಅಂಗವಿಕಲ ದೃಷ್ಟಿಮಾಂದ್ಯತೆಯುಳ್ಳವರು 
ವಿಷಯ; ಸಾಮಾನ್ಯ ಕನ್ನಡ 
ಈಲೂಕುೂ ಬ್ರಾಕ್‌ ಪ್ರಕಟಿತ ಬು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ಸ ಷ್ಠ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಎ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2 ಖಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 2 5 
§ ಗ್ರಾಮೀಣ ಅ 1 1 
ಲ 
13 ಅಂಗವಿಕಲ 
1 ತಿ 6 6 
$ ಚ ಮಾಜಿ ಸೈನಿಕ 
ಜ್ರ 
1 ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 3 6 

































































































































































೧೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ; ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಧ್‌ £4 ವರ್ಗೀಕರಣ 
ಹ ವಣ ವಣ ದ್‌ ಹ್‌ 
Bk ಹುದ್ದೆಗಳು ಹುದ್ದೆಗಳು ಜ್ಜ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ ೨ ಯಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 
§ ಗ್ರಾಮೀಣ ಅ 
by ಅಂಗವಿಕಲ 
ಲ 1 1 
ತ 
id 8 ಮಾಜಿ ಸೈನಿಕ 
ಕೌ 
ಸ ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 
ಟಿ 
ವಿಷಯ; ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಛ ವರ್ಗೀಕರಣ 
ಚೀಟು ಹುದ್ದೆಗಳು | ಹುದ್ದೆಗಳು ಹುದ್ದೆಗಳು ಪಜಾತಿ | ಪಪಂಗಡ | ಫ್ರವರ್ಗ-। | 2ಎ | 2ಬಿ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಇತರೆ 1 1 1 2 5 
ಗ್ರಾಮೀಣ ಅಭ್ಯರ್ಥಿ 1 1 
ಕ ಅಂಗವಿಕಲ 
1 ಇಲ್ಲ 6 6 
| ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 3 6 






























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೦೫ 
ವಿಷಯ; ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ 2% ಬ ವರ್ಗೀಕರಣ 
ದ್‌ ವಾ್‌ ವಾ: Re 
ಹೆಸರು ಹುದ್ದೆಗಳು ಹುದ್ದೆಗಳು ಸ್ಹ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 1 3 
2 ಗ್ರಾಮೀಣ ಅ 
3 3 ಗವಿಕ 
ಅಂ ಲ 
[ ಬ್ರ 3 3 
B 8 4 | ಮಾಜಿ ಸೈನಿಕ 
ಗ 5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 3 
ವಿಷಯ; ಸಾಮಾನ್ಯ ಕನ್ನಡ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಮ 2 ವರ್ಗೀಕರಣ 
pe ನಾಷ್ಟ ವಾ: ಶ್‌ 
ಹೆಸರು ಹುದ್ದೆಗಳು ಹುದ್ದೆಗಳು ಜಿ! ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2೪ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 1 ಶಿ 5 
2 ಗ್ರಾಮೀಣ ಅ 
ಸೊ 3 | ಅಂಗವಿಕಲ 
T B 5 5 
ಸ 8 4 | ಮಾಜಿ ಸೈನಿಕ 
w ೦ 
ಭಂ 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 2 5 
































ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆ, ಮಂಡ್ಯ 






































































































































೧೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆ ಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆ, ಮಂಡ್ಯ. 
ಮಂಡ್ಯ ಜಿಲ್ಲೆಯ 2014-15 ನೇ ಸಾಲಿನ 6-8ನೇ ತರಗತಿಗಳ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ; ಆಂಗ್ರ ಭಾಷೆ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಬ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಸ್ಯ ಬ ವರ್ಗೀಕರಣ 
ವಾ ವಣ ವಣ ವ. ಬ್ರ 
ಹೆಸರು ಹುದ್ದೆಗಳು ಹುದ್ದೆಗಳು ಜ್ಜ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 | ಇತರೆ 1 1 2 
2 | ಗ್ರಾಮೀಣ ಅ 
3 3 | ಅಂಗವಿಕಲ 
9೯ 2 2 
% 8 4 | ಮಾಜಿ ಸೈನಿಕ 
9 
pe 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 
ಟಿ 
ವಿಷಯ; ಆಂಗ್ರ ಭಾಷೆ 
ಹಾಲಾ" ' | ಜ್ಯಾಕ್‌ ಪ್ರಕಟಿತ ಬಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹುದೆ ಜು ವರ್ಗೀಕರಣ 
i EE ES ಜೆ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
೧ ೧ 
1 | ಇತರೆ 1 1 1 2 5 
2 | ಗ್ರಾಮೀಣ ಅ 
2 3 | ಅಂಗವಿಕಲ 
Ny ೨) ನಿ 5 
k- ಚೆ 4 | ಮಾಜಿ ಸೈನಿಕ 
5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 2 5 












































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೦೭ 
ವಿಷಯ; ಆಂಗ್ರ ಭಾಷೆ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ 2% ಬ ವರ್ಗೀಕರಣ 
ವಗ ವಾಣಿ ವಣ py ನ 
ಹೆಸರು ಹುದ್ದೆಗಳು ಹುದ್ದೆಗಳು ಸ್ಹ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 1 2 5 
ಗ್ರಾಮೀಣ ಅ 1 1 
ಲಃ ಅಂಗವಿಕಲ 
3 ಲ 6 6 
8 
1 ಮಾಜಿ ಸೈನಿಕ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 3 6 
ವಿಷಯ; ಆಂಗ್ಲ ಭಾಷೆ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಕ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ಹ ಫ್ರಿ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಜ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ ೨ ಯಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 9 4 
ಗ್ರಾಮೀಣ ಅ 
ನ್ಡ 
9) 
13 ಅಂಗವಿಕಲ 
1 ಬ 4 4 
$ ಟೆ ಮಾಜಿ ಸೈನಿಕ 
ಕೌ 
೦ 
I: ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 






















































































































































































೧೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ವಿಷಯ; ಆಂಗ್ರ ಭಾಷೆ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಹ ಬ ವರ್ಗೀಕರಣ 
ವಗ ವಾಣಿ ವಣ py ನ 
ಹೆಸರು ಹುದ್ದೆಗಳು ಹುದ್ದೆಗಳು ಸ್ಹ ಪ.ಜಾತಿ ಪ.ಪಂಗಡ ಪ್ರವರ್ಗ 1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
ಇತರೆ 1 1 2 4 
3 ಗ್ರಾಮೀಣ ಅ 
ಲ 
ಅಂಗವಿಕಲ 
ಡ್ಯ 
B ಮಾಜಿ ಸೈನಿಕ 
ಕೌ 
fe ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 2 4 
ಟಿ 
ವಿಷಯ; ಆಂಗ್ಲ ಭಾಷೆ 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಶ್ರ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹ ಹ ಘಿ ವರ್ಗೀಕರಣ 
ಹೆಸರು ಹುದೆಗಳು ಹುದೆಗಳು ಎ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2 3ಎ 3ಬಿ ಸಾಮಾನ್ಯ ಒಟ್ಟು 
೦ ೦ 
ಇತರೆ 1 1 1 2 5 
ಗ್ರಾಮೀಣ ಅಭ್ಯರ್ಥಿ 1 1 
ಫಿ ಅಂಗವಿಕಲ 
Je ಇಲ್ಲ 6 6 
K ಮಾಜಿ ಸೈನಿಕ 
5 ಶ್ರ 
ಕ.ಮಾ.ಅಭ್ಯರ್ಥಿ 
ಯೋ.ನಿರಾ.ಅ 
ಒಟ್ಟು 1 1 1 3 6 




























































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೦೯ 
ವಿಷಯ; ಆಂಗ್ರ ಭಾಷೆ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ 
ತ EE  ್‌ ಪ.ಜಾತಿ | ಪ.ಪಂಗಡ | ಪ್ರವರ್ಗ-! | 2ಎ | 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
೦ ೧೦ 
1 | ಇತರೆ 1 1 2 4 
2 | ಗ್ರಾಮೀಣ ಅ 
ಇ 
H 3 | ಅಂಗವಿಕಲ 
1 ಬ್ದ 4 4 
B 8 4 | ಮಾಜಿ ಸೈನಿಕ 
ಥಿ 5 | ಕ.ಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 2 4 
ಛಲ 
ವಿಷಯ; ಆಂಧ್ರ ಭಾಷೆ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ 
ಬ್ಲಾಕ್‌ ಲಾಗ್‌ ಖಾಲಿ ಬ ವರ್ಗೀಕರಣ 
ಹೆಸರು ಹ ಗ as ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
೧೦ ೦ 
1 | ಇತರೆ 1 1 1 2 5 
2 | ಗ್ರಾಮೀಣ ಅ 
ಖೊ 3 | ಅಂಗವಿಕಲ 
1 B 5 5 
5 8 4 | ಮಾಜಿ ಸೈನಿಕ 
Ne 0 
3 5 | ಕಮಾ.ಅಭ್ಯರ್ಥಿ 
6 | ಯೋ.ನಿರಾ.ಅ 
ಒಟ್ಟು 1 1 1 2 5 
PR-87 ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು 
5೦-50 ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆ, ಮಂಡ್ಯ 





೧೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು[ಆಡಳಿತ], ಸಾರ್ವಜನಿಕ ಶಿಕ್ಷಣ ಇಲಾಖೆ,ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಮಧುಗಿರಿ 
ಸಂಖ್ಯೆ:ಸಿ3.ಪ್ರಾಶಾ.ಶಿ:ನೇಮಕ 111/2014-15, ದಿನಾಂಕ:23ನೇ ಮಾರ್ಚಿ 2015 
: ಮೊಮಕಾತಿ ಅಧಿಸೂಜನೆ : 
ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 





9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 

10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014, ದಿನಾಂಕ: 10.04.2014 

11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಚಿಎಸ್‌:2014, ದಿನಾಂಕ:31.01.2015 

ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 

ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ ಮೆಂಟ್‌ [ಅಮೆಂಡ್‌ ಮೆಂಟ್‌]ರೂಲ್ಸ್‌-2001[ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ:2001,ದಿನಾಂಕ:09.08.2001]ರ 
ಹಾರೂ ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 27- 
04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಬಕರ ಅರ್ಶತಾ ಪರೀಕ್ಸೆ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿನಿ ಅರ್ಹತಾ 
ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 











ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿನಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 


ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೧೧ 





ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ [ವಿವರ 1-35 ಅಥವಾ 6-81 1-35 ಅಥವಾ 6-8 
ಒಂದು ಪರೀಕ್ಷೆಗೆ | ಎರಡು ಪರೀಕ್ಷೆಗೆ 
( ರೂಗಳಲ್ಲಿ) ( ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ | 250 400 
ಅಂಗವಿಕಲ ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 

















05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


೧೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





07) 


ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕೆರಿಯ /ಹಿರಿಯ ಪಾಥಮಿಕ 


ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು 
ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 


08] 


01. 


02. 


ಅಭ್ಯರ್ಥಿಗಳ ಅರ್ಹತೆ: 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


ವಿದ್ಯಾ ರ್ಹತ: 


ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 


ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 
ಮಾಧ್ಯಮಗಳ ಶಾಲೆಗಳಲ್ಲಿ. 


ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 
ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಷೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ. ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


( 


ಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 


ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೧೩ 





11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 
ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಜಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ (ಪೇಪರ್‌ -2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 


೧೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 


ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷಿ] ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 

ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೧೫ 
ಮತು 


pe) 


ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 


ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 


/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 





C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಸಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 


* ಪ್ರಥಮ ಮತ್ತು ದ್ವಿತೀಯ ಆಿ.ಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


೧೧೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಬಿ) 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ., ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % ೬ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ 


ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/60೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಲಿ 
೧ 
ಜ್ಯ ೪5 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯ ಶೇಕಡಾ ಅಂಕಗಳ 35% ಹಾಗೂ ಟಿ.ಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (wಗta್ರೀ) ಇವುಗಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 

ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಲ್ಪ 
೧. 

ಎಮು 

ಯ್ತು 


ಅ 


ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟಿ ರುವ ಸೂಚನೆಗಳನ್ನು ಗಮನಿಸುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೧೭ 





11] ಮೀಸಲಾತಿ ಸೌಲಭ್ಯ ಪಡಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-ಇ [ನಿಯಮ-3.ಎ(2)(3)1.. ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 


ಬು 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


8 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 











05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 


ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 


೧೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮಾಜಿ ಸ್ಫೆನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗೆ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವ್‌ ಸಲ್ಲಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಅಂತಹವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” 'ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


ಶ್ರ 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


13 ? ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೧೯ 





ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಕ NE Lepros Hearin Locomotors ಎ Mentall 
pnd OW son Cured ೫14! Disability Money Roni 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (೯೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 

ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 


೧೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





iil) Limitation of field of vision subtending an angle of 20 degree or worse: 


2. Low Vision: Persons with low vision means a person with a impairment of vision of less than 6/18 to 


6/60 with best correction in the better eye of impairment of field in anyone of the following categories:- 


a) reduction of fields less than 


50 degrees 


b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision x 

10*-20* 3/60 to Nil 75% 
Category 111 3/60 to 1/60 ps Of vision F:C at 1 ft to Nil 100% 
Category IV F:C at] ftto Nil or Field Of F:C at 1 ft to Nil 100% 

vision 10% 
One Eyed Persons F:C at 11 (0 Nil or 
1 Field Of vision 10* ಸ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-1, 2.ಐಏ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


15 1 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೨೧ 





ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16) ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಸೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಬಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 


ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 ] ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಸೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 
ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


೧೧೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಸೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ಯಾವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 
ಅರ್ಹತೆ ಪಡೆಯುವುದಿಲ್ಲ. 





20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 


9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನ್‌ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 
ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 

ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 

ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಠಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಸೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 
ಅನುಸರಿಸಿ ನಡೆಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೨೩ 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕೌಳಗಿನಂತಿದೆ.(1-5ನೇ ತರಗತಿ) 































































































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-1 
ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾಸ್ಯ ಶಿಕ್ಷಕರಿಗೆ ಮಾತ್ರ 
ಕ್ರ.ಸಂ ವಿಷಯ ಅಂಕಗಳು 
01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 
02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 





ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 














ಕ್ರ.ಸಂ ವಿಷಯ ಅಂಕಗಳು 

01. | ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














ಪಿ 


22 1] ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌.ಸಿ.ಟಿ.ಜ., ನಿಗಧಿಪಡಿಸಿರುವ ಪರೀಕ್ಷಾ ಪದ್ಯ 
ಕ್ರಮದಂತೆ? 

01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 

02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [51 ಗಣಿತ. 

03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 

ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 

1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 
ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


೨ 


ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


AJ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 





( 


ಕಿ 96 


೧೧೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


12. 


13. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 

ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಷಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೨೫ 





Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 

14. ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಬೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

15. ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 

16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 

17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 

18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 

19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಷ್ಟೀಕರಣಕ್ಕೆ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಬ [ 


ಸ್ಥ ಟಿ 
ಸಂಪರ್ಕಿಸಬಹುದು. 
ಬಿ.ಸಿ.ನರಸಿಂಹಮೂರ್ತಿ 
ಆಯೆ ಪಾಢಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಬಣ ಇಲಾಖೆ, ಮಧುಗಿರಿ ಶೈಕ್ಟಣಿಕಜಿಲ್ಲೆ. ಮಧುಗಿರಿ 


೧೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 





ವಿಷಯ ಕನ್ನಡ ಸಾಮಾನ್ಯ 

















































































































ತಾಲ್ಲೂ || ಟಾಕ್‌ | ಕತ a ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ | ವರ್ಗೀಕರಣ 
ಇರು ಹರಿ ಹಕ ಕ್‌ ಪ.ಜಾತಿ | ಪಪಂಗಡ | ಪ್ರವರ್ಗ! | 2ಎ | 2ಬಿ 3ಎ 3ಬಿ... | ಸಾಮಾನ್ಯ | ಒಟ್ಟು 
ಲ ಲ 
1 ಇತರೆ 1 1 1 3 
ಎ 2 ಗ್ರಾಮೀಣ ಅ 1 1 2 
K 3 ಅಂಗವಿಕಲ 
ಥ್ರ ದ 6 6 
3 4 | ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 
ಒಟ್ಟು| 1 1 1 3 6 
ವಿಷಯ ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ 
A A (ಕಜ ಪ.ಜಾತಿ | ಪಪಂಗಡ | ಫ್ರವರ್ಗ-1 | 2ಎ | 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
೦ ೦ 
1 ಇತರೆ 1 3 4 
2 ಗ್ರಾಮೀಣ ಅ 1 1 2 4 
3 ಅಂಗವಿಕಲ 1 1 1 4 
Q 
4 ಡಿ 15 15 4 | ಮಾಜಿ ಸೈನಿಕ 1 1 
1 
ಇ) ಕ.ಮಾ.ಅಭ್ಯರ್ಥಿ 1 1 2 
6 ಯೋ.ನಿರಾ.ಅ 
ಒಟ್ಟು 3 1 2 1 1 7 15 









































ಷರಾ:- ಸಾಮಾನ್ಯ ಪ್ರವರ್ಗ-1 . 2ಬಿ. 3ಬಿ. ವರ್ಗದ ಅಂಗವಿಕಲ ಬಿಂದುವು ದೃಷ್ಠಿಮಾಂದ್ಯವುಳ್ಳ ಅಭ್ಯರ್ಥಿಗೆ ಮೀಸಲಿರಿಸಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೨೭ 








2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 


ವಿಷಯ ಕನ್ನಡ ಸಾಮಾನ್ಯ 












































ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಒಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ a ಇಟ್ಟ ವರ್ಗೀಕರಣ 
ಹೆಸರು ಹ ಡಿಕ ದ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
ಲ ಲ 
ಇತರೆ ಶಿ 4 7 
2 | ಗ್ರಾಮೀಣ ಅ 1 1 1 1 1 2 7 
B 3 ಅಂಗವಿಕಲ | 1 2 
ಸ ಎ 20 20 
ಕ 4 | ಮಾಜಿ ಸೈನಿಕ 1 2 
5 | ಕಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 1 1 
ಒಟ್ಟು 2 1 1 3 1 1 1 10 20 






































ಷರಾ:- ಪ್ರವರ್ಗ-1 ಮತ್ತು ಸಾಮಾನ್ಯ ಅಂಗವಿಕಲ ಬಿಂದುವು ದೃಷ್ಠಿಮಾಂದ್ಯವುಳ್ಳ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ವಿಷಯ ಕನ್ನಡ ಸಾಮಾನ್ಯ | 












































ಫಾಲಿ | ಯ. ಸಭ 1 ಬಜಟ್ಟ ಜು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಮ be ವರ್ಗೀಕರಣ 
ಹೆಸರು ಹುದ್ದೆಗಳು | ಹುದ್ದೆಗಳು ಐ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 2 5) 2 6 
2 ಗ್ರಾಮೀಣ ಅ 1 1 2 4 
3 ಅಂಗವಿಕಲ 1 1 
B ದ 13 13 
೩ 4 ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 1 1 
6 ಯೋ.ನಿರಾ.ಅ 1 1 
ಒಟ್ಟು! 2 1 2 1 7 13 






































ಷರಾ:- ಸಾಮಾನ್ಯ ವರ್ಗದ 1 ಅಂಗವಿಕಲ ಬಿಂದುವು ದೃಷ್ಠಿಮಾಂದ್ಯವುಳ್ಳ ಅಭ್ಯರ್ಥಿಗೆ ಮೀಸಲಿರಿಸಿದೆ 





ಸಹಿ 
ಉಪನಿರ್ದೇಶಕರು ಹಾಗೂ ಆಯ್ಕೆಪ್ರಾಧಿಕಾರಿ ಸಹಿ ಮೊಹರು 





























































































































೧೧೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಹ ಶಿಕ್ಷಕರು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಕ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಬ ವರ್ಗೀಕರಣ 
ಹೆಸರು | ಹುದ್ದೆಗಳು | ಹುದ್ದೆಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-! | 2ಎ | 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
I ಇತರೆ I I I 2 5 
2 ಗ್ರಾಮೀಣ ಅ 1 1 
2 3 ಅಂಗವಿಕಲ 
ಫ್ರ 6 6 4. | ಮಾಜಿ ಸೈನಿಕ 
od 5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು | 1 1 1 3 6 
ವಿಷಯ: ಸಹ ಶಿಕ್ಷಕರು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ತ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ 
ಹೆಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 2 1 1 2 1 3 10 
2 ಗ್ರಾಮೀಣ ಅ 2 
2 
ಗ್ದ ೨ 13 13 3 ಅಂಗವಿಕಲ 1 1 
1 4 | ಮಾಜಿ ಸೈನಿಕ 
ವ ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು... 2 1 1 2 1 6 13 



































ಷರಾ:- ಸಾಮಾನ್ಯ ವರ್ಗದ 1 ಅಂಗವಿಕಲ ಬಿಂದುವು ದೃಷ್ಠಿಮಾಂದ್ಯವುಳ್ಳ ಅಭ್ಯರ್ಥಿಗೆ ಮೀಸಲಿರಿಸಿದೆ. 










































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೨೯ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಸಹ ಶಿಕ್ಷಕರು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಒ' 
ಬ್ಲಾಕ್‌ ಟಾ | ಹಾಲ (ಹವಗ ವರ್ಗೀಕರಣ. | ತ | ವಗ | ಇವ | 2ಎ. | 2ಜಿ 3ಎ 3ಬಿ ಮಾನ್ಯ | ಒಟ್ಟು 
ಹೆಸರು | ಹುದ್ದೆಗಳು | ಹುದ್ದೆಗಳು | ದ a ಕ್ಟ ಆ ರು Ki 
1 ಇತರೆ 2 1 1 2 1 3 10 
2 ಗ್ರಾಮೀಣ ಅ 2 2 
ಕ 3 ಅಂಗವಿಕಲ 1 1 
ದ 13 13 
4 ಮಾಜಿ ಸೈೆನಿಕ 
ಗ ಣು 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು| 2 1 1 2 1 6 13 
ಷರಾ:- ಸಾಮಾನ್ಯ ವರ್ಗದ 1 ಅಂಗವಿಕಲ ಬಿಂದುವು ದೃಷ್ಠಿಮಾಂದ್ಯವುಳ್ಳ ಅಭ್ಯರ್ಥಿಗೆ ಮೀಸಲಿರಿಸಿದೆ 
ವಿಷಯ: ಸಹ ಶಿಕ್ಷಕರು ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ 
ಬ್ಲಾಕ್‌ ಹ Bs (ಜಗಳ ವರ್ಗೀಕರಣ. | ತ | 'ವಮಗಡ | ಇವ | 2ಎ- | 2ಬ 3ಎ 3ಬಿ ಮಾನ್ಯ | ಒಟ್ಟು 
ಹೆಸರು | ಹುದ್ದೆಗಳು | ಹುದ್ದೆಗಳು | ಕ್ತ ಬಟ್ಟ Kia RR ದು 1.0. 
1 ಇತರೆ 1 1 1 2 
2 ಗ್ರಾಮೀಣ ಅ 1 
B ಹೇ 6 6 3 ಅಂಗವಿಕಲ 
೫ 4 | ಮಾಜಿ ಸೈನಿಕ 
೨ ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 1 1 1 3 6 
ಸಹಿ 


ಉಪನಿರ್ದೇಶಕರು ಹಾಗೂ ಆಯ್ಕೆಪ್ರಾಧಿಕಾರಿ ಸಹಿ ಮೊಹರು 














೧೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 








ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 





2014-15 ನೇ ಸಾಲಿನ 6-8ನೇ ತರಗತಿನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 





ವಿಷಯ: ಸಹ ಶಿಕ್ಷಕರು ಆಂಗ್ಲ 


























































































































ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಕ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ 
ಈಜು SEE ಸಾಕಾ 4 ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
೦ ೦ 
I ಇತರೆ I I I I ಘ 6 
2 ಗ್ರಾಮೀಣ ಅ 1 1 
ಇ 3 ಅಂಗವಿಕಲ 1 1 
ಜ್ಜ ಷ್ಟ ಕ 4. | ಮಾಜಿ ಸೈನಿಕ 
ಇರ 5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು, 1 1 1 1 4 8 
ಷರಾ:- ಸಾಮಾನ್ಯ ವರ್ಗದ 1 ಅಂಗವಿಕಲ ಬಿಂದುವು ದೃಷ್ಠಿಮಾಂದ್ಯವುಳ್ಳ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ವಿಷಯ: ಸಹ ಶಿಕ್ಷಕರು ಆಂಗ್ಲ 
ತಾಲ್ಲೂಕು/ | ಬ್ಯಾಕ್‌” || 'ಪ್ರಕಟಹ ಬು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ 
ಹಟ್‌ ಹರಟ ಒಡಕು 6೪ ಪಜಾತಿ | ಪ.ಪಂಗಡ | ಪ್ರವರ್ಗ! | 2ಎ | 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
೦ ೦ 
I ಇತರೆ ಷೆ I I 2 I 3 10 
2 ಗ್ರಾಮೀಣ ಅ 2. 2 
2 ಚ i 2 3] ಅಂಗವಿಕಲ 7 ಥಿ 
4 4] ಮಾಜಸ್ಯನ 
ಇ) ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 2 1 1 2 1 6 13 
































ಷರಾ:- ಸಾಮಾನ್ನ ವರ್ಗದ 1 ಅಂಗವಿಕಲ ಬಿಂದುವು ದಷಿಮಾಂ ಳ ಅಭ್ಯರ್ಥಿಗೆ ಮೀಸಲಿರಿಸಿದೆ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೩೧ 





ಆಯ್ಕೆಪ್ರಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು(ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ 


2014-15 ನೇ ಸಾಲಿನ 6-8ನೇ ತರಗತಿನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 


ವಿಷಯ: ಸಹ ಶಿಕ್ಷಕರು ಆಂಗ್ಲ 



























































































































































ಶಲ Re ಬ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ವರ್ಗೀಕರಣ 
ಇಕ್‌ ಸಡಕ್‌ ಗ್‌ ಪ.ಜಾತಿ | ಪ.ಪಂಗಡ | ಪ್ರವರ್ಗ-! | 2ಎ | 2ಬಿ 3ಎ 3ಬಿ | ಸಾಮಾನ್ಯ | ಒಟ್ಟು 
ಲ ಲ 
I ಇತರೆ 3 I I I I 3 9 
2 ಗ್ರಾಮೀಣ ಅ 1 1 
B 3 ಅಂಗವಿಕಲ I 1 
ls ಎ 11 11 
ಣು 
4 | ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು 2 1 1 1 1 5 11 
ಷರಾ:- ಸಾಮಾನ್ಯ ವರ್ಗದ 1 ಅಂಗವಿಕಲ ಬಿಂದುವು ದೃಷ್ಠಿಮಾಂದ್ಯವುಳ್ಳ ಅಭ್ಯರ್ಥಿಗೆ ಮೀಸಲಿರಿಸಿದೆ. 
ವಿಷಯ: ಸಹ ಶಿಕ್ಷಕರು ಆಂಗ್ಲ 
ಶಾಟ. es ಬಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ 
ಜಾರ್‌ ES ಮಾಜ ರ ಪ.ಜಾತಿ | ಪಪಂಗಡ | ಪ್ರವರ್ಗ! | 2ಎ | 2ಬಿ 3ಎ 3ಬಿ. | ಸಾಮಾನ್ಯ | ಒಟ್ಟು 
ಲ ಲ 
1 ಇತರೆ 1 1 1 2 5 
2 ಗ್ರಾಮೀಣ ಅ 1 1 
3 ಅಂಗವಿಕಲ 
6 ದ 6 6 
K 4. | ಮಾಜಿ ಸೈನಿಕ 
5 ಕ.ಮಾ.ಅಭ್ಯರ್ಥಿ 
6 ಯೋ.ನಿರಾ.ಅ 
ಒಟ್ಟು] 1 1 1 3 6 
ಬಿ.ಸಿ.ನರಸಿಂಹಮೂರ್ತಿ 
PR-88 ಆಯ್ಲೆ ಪ್ರಾಧಿಕಾರಿ ಸಾರೂ ಜಲ್ಲಾ ಉಪನಿದೇಶಕರು, 


50-50 ಸಾರ್ವಜನಿಕ ಶಿಕ್ಬಣ ಇಲಾಖೆ, ಮಧುಗಿರಿ ಶೈಕ್ಟಣಿಕಜಿಲ್ಲೆ. ಮಧುಗಿರಿ 


೧೧೩೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಆಯ್ಕೆ ಪ್ರಾಧಿ ಕಾರ್‌ ಹಾಗೂ ಜಿಲ್ಲಾ ಉಪನಿರ್ದೇಶಕರು (ಆಡಳಿತ ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಚಿತ್ರದುರ್ಗ ಜಿಲ್ಲೆ 


ನೊಮಕಾತಿ ಅಧಿಸೂಣದೆ 
ಸಂಖ್ಯೆ:ಇ2.ಪ್ರಾಶಾ.ಶಿ:ನೇಮಕ:ಸಿ.ಆರ್‌.70/2014-15, ದಿನಾಂಕ:23ನೇ ಮಾರ್ಚಿ 2015 





ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಸೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಐಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈ ಕಉ 2014, ದಿನಾಂಕ: 10.04.2014 
11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌: ೫ ದಿನಾಂಕ:31.01.2015 


ಬಂ 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಹೂಟ ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ 
ದಿ ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಟ್‌ಮೆಂಟ್‌ಅಮೆಂಡ್‌ಮೆಂಟ್‌]ರೂಲ್ಸ್‌-2001(ಸಂಬೈೆಡಿ ಪಿಎಆರ್‌.41:ಎಸ್‌ಆರ್‌ಇ:2001,ದಿನಾಂಕ: 09.08.2001ರ 
ಹಾರೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 
27-04-2015 ರಂದು ಅರ್ಹರಾಗಿರುವ ಹಾಗೂ ಶಿಕ್ಟಕರ ಅರ್ಹತಾ ಪರೀಕ್ಷ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ ಅರ್ಹತಾ 
ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಚ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು NN 
ಪರಿಗಣಿಸಲಾಗುವುದಿಲ್ಲ 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಎಂಸಿ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ES) ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ (ಟಿ.ಇ.ಟಿ) ಅರ್ಹತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟಿದ 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾದ 





ಭಾಗ ೫ ೧೧೩೩ 


ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 


ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 





03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 














ಕಸ ವಿವರ 1-5 ಅಥವಾ 6-81 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 














05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 


ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭರ್ಥಿಗಳು 


“ಣ್‌ 


ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 





ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


೧೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


i 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





08] ಅಭ್ಯರ್ಥಿಗಳ ಅರ್ಹತೆ: 

ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 

* ವಿದ್ಯಾರ್ಹತೆ: 
ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 

01. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 

02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(13600-260001- 
13600-300-14200-350-15600-400-17200-450-19000-500-21000-600-24600-700-26000 


1 ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಓರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 
[ಸಾಮಾನ್ಯ] ಹುದ್ದೆಗಳಿಗೆ: 

ಅ. ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ 
ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 

ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 
ಹೊಂದಿರತಕ್ಕದ್ದು 

ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಬಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೩೫ 





ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ಸೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ನೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಹಶಿಕ್ಸಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ 6ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕ್ಲೆಯಲ್ಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಕತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 
ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 





1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 


ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 

ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಐಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 


೧೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಟಕರ ಅರ್ಹತಾ ಪರೀಕ್ಸೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 

ಮತ್ತು 


ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 

ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 
11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ [ಆಂಗ್ಲ ಭಾಷೆ? ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಬಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೩೭ 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 
ಅ) ಯು.ಜಿಸಿ. ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 

ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 
ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 





ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಬಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಅ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಪ್ರಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


೧೧೩೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
* ಪ್ರಥಮ ಮತ್ತು ದ್ವಿತೀಯ ಟಿಸಿ.ಹೆಚ್‌ / ಡಿ.ಇಡಿ.ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಸೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ಸಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


9 ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


ಬಿ] 6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸೇಮಕಾತಿಗಾಗಿ 
9 ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


* ಪದವೀಧರ ಸಹಶಿಕ್ಸಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
* ಡಿಇಡಿ/ಬಿಇಡಿ , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


* ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


* ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಜಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ ಗ 1ಂಬಇವರಳ ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ಹತಾ ಬವ 


* ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೩೯ 





ON 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗರಿಷ 15 


ಅ 


* ಅಭರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸುತಿ ದ್ದಲ್ಲಿ 
ಈ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


* ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


**೬* ಅರ್ಜಿ ಭರ್ತಿಮಾಡಲು ಕೊಟ್ಟೆ ರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲೋಡಿ:132:ಎಸ್‌ಎಡಿ:1997, 
ದಿನಾಂಕ:08.02,2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-೬ [ನಿಯಮ-3.ಎ(2)(3)}%, ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ ಡಬ್ಲೂ $ಡಿ:132:ಎಸ್‌ ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭರ್ಥಿಗಳು. ದಿನಾಂಕ:13.02.2003 


* 
ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 


ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


181 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 

ಸಂಖ್ಯೆ ಕು ಜಯ ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 ಹ್‌ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ.-5111ಎ1ರನ್ನಯ ಹಾ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 








ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ: ನಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





























೧೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 

05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 





“ಡಿ 








ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 





12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 

ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. 


02. 


03. 


ಮಾಜಿ ಸ್ಫನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 


ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವೆ ಸಲ್ಫಿಸಿದ ವ್ಯಕ್ತಿ. ಅಂದರೆ: 


[ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 


ಅಥವಾ 


Le] ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 


ಅಥವಾ 


[sl ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ಹೊಂದಿದ ವ್ಯಕ್ತಿ. 


ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 


ವ್ಯಕ್ತಿ. 


ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 


ಕೇಂದ್ರ ಸಶಸ 
ನ್‌ ಶು 


ದಳದಲ್ಲಿ 


ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ 


ಹೊಂದಿದ ವ್ಯಕ್ತಿಗಳ ಕುಟುಂಬದವರು. [ಸಂಬಂಧಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ 
ಅಂತಹವರಿಗೆ ವಯೋಮಿತಿ 


ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಸಡಿಲಿಕೆ ಇಲ್ಲ! 


ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ : 


[ಅ] ಈ ಸೌಲ 


ಭ್ಯಕ್ಕೆ 


ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 


ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 

[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 


ಸೌಲಭ್ಯಗಳನ್ನು 


ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 


ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 


p) 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೪೧ 





ಸೂಚನೆ: ್ರ 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ್ಯ 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 
13 1] ಅಂಗವಿಕಲ ಅಭ್ಯರ್ಥಿಗಳು: 

ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು” ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


'ಮಾಜಿ ಸೈನಿಕ” 'ಸಶಸ್ತ ದರದ ಸದಸ್ಯ if ಮತ್ತು "ಕುಟಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕಣ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











ಲ ಸ Lepros Hearin Locomotors ಎ Mentall 
Bnd Low Aston ಆ ಗಟ Disability 14/1/1311 ಜಟ 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant Grade-ll, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (1೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,., FDA., SDA,., Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























೧೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 


ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 


ಕಡಾಯವಾಗಿ ನಮೂದಿಸತಕ್ಕದ್ದು. 
a ಕ್‌ 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category 1 6/18-6/36 6/60 to Nil 40% 
Category 11 6/40-4/60 Or Field Of vision , 

10-20 3/60 to Nil 75% 
Category 111 3/60 to 1/60 ಡೆ Of vision F:C at 1 ft to Nil 100% 
Category IV F:C atl ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 118 (0 Nil or 
3 Field Of vision 10* ಸ್‌ 




















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 


* ಪ್ರವರ್ಗ-!, 2.ಎ., 2.ಬಿ, 3.ಎ, 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 


ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 


ಪತ್ರವನ್ನು ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೪೩ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 


ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ. 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


161 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 


[oN 
ಅಭ್ಯರ್ಥಿಗಳು ಸಂಬಂಧಿಸಿದ ಮುಖ್ಯೋಪಾಧ್ಯಾಯರಿಂದ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಬೇತ್ರ ಶಿಕ್ಸಣಾಧಿಕಾರಿಗಳವರ 


ಇ AD 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಕ್ಲೇತ್ರ ಶಿಕ್ಸಣಾಧಿಕಾರಿಗಳವರ ಮೇಲು ಸಹಿಯೊಂದಿಗೆ 


ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಬೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 


ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 


ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ದಾಖಲಿಸಿದ ಶೈಕ್ಸಣಿಕ 
ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಬ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಆದರೆ, 


೧೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಸೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 
ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


4 
| 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನ್‌ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 

* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 
ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಬಕ/ಶಿಕ್ಬಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 


ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸೆ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೪೫ 





ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ಸೂಚನೆ:6-8ನೇ ತರಗತಿ ಶಿಕ್ಷಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 


ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರ 
ಕೋಷ್ಯಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಲೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಸ್ವರೂಪವನ 
ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣ್‌ ಕೌಳಗಿನಂತಿದೆ.(1-5ನೇ ತರಗತಿ) 
































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 














ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣ್‌ (6-8ನೇ ತರಗತಿ) ಪೇಪರ್‌-1 























ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. | ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 30 
05. | ಗಣಕ ಯಂತ್ರ ಪಬುದ್ದತೆ ಬಗ್ಗೆ 25 
ಒಟ್ಟು 150 














3 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕಸ್ತಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 





A 














ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ , ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 

















ಗ 
ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 

















ಕ್ರಸಂ ವಿಷಯ ಅಂಕಗಳು 

01. | ಆಂಗ್ಲ ಭಾಷೆ -ವಿಷಯ ಜ್ಞಾನ 100 

02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 














೧೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





22 1] ಪರೀಕ್ಷಾ ವಿಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: [ಎನ್‌ಸಿ.ಟೆ.ಇ, ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ? 


01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 
02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 

ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 

1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 

ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 
ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 
, ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 
. ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


LC 


Sa 


ಹ ಲ್ಲ 
೨ 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


23 1 ಪ್ರಮುಖವಾದ ಸೂಚನೆಗಳು: 


01. 


02. 


03. 


04. 


05. 


06. 


07. 


08. 


09. 


10. 


11. 


12. 


ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 

ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂಚೆ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೊನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 
ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 

ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 
ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 

ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳ ದಾಖಲ್‌ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 
ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 

ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 

ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 

ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 
ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 

ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೪೭ 





13. 


14. 


15. 


16. 


17. 


18. 


19. 


2 


al 


ಮಿ ೇಕರಣಕ್ಕೆ ಆಯ್ಕೆ 


30 


ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಮೀಸಲಾತಿಂ» [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 
ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 
ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 
ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 
ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 
ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 
ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 
ಪ್ರಾಥಮಿಕ ಶಾಲಾ ಶಿಕ್ಬಕರ ನೇಮಕಾತಿಗೆ ನಡೆಸಲಾಗುವ ಸ್ಮರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 
ಹೊಂದಿರತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 
ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಸ ಕ್ರಿ 
ಪರ್ಕಿಸಬಹುದು. 


ಆಯೆ ಪಾಧಿಕಾರಿ ಸಾರೂ ಜಲ್ಲಾ ಉಪನಿರ್ದೆಶಕರು, 
ಸಾರ್ವಜನಿಕ ಶಿಕ್ಸಂಂ ಇಲಾಖೆ, ಚಿತ್ರದುರ್ಗ ಜಿಲ್ಲೆ. 



































































































































೧೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಆಯ್ದೆ ಪ್ರಾಧಿಕಾರಗಳು ಹಾಗು ಉಪನಿರ್ದೇಶಕರು(ಆಡಳಿತ),ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿತ್ರದುರ್ಗ ಜಿಲ್ಲೆ 
2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 
ವಿಷಯ: ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ ಪಕಟಿತ ಖಾಲಿ ಒಟ್ಟಿ 
ಬ್ಲಾಕ್‌ ಲಾಗ್‌ ಸ ಜಿ ವರ್ಗೀಕರಣ 2 
ಹುದೆಗಳು ಹುದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಬಿ 3ಐ | 3ಬಿ |, ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು @ ಈ ಎ ಇ 
1 | ಇತರೆ 1 1 2 1 2 7 
2 | ಗ್ರಾಮೀಣ ಅ 1 2 3 
ಸ್ಥ ಸ 3 | ಅಂಗವಿಕಲ 
kK 4 | ಮಾಜಿ ಸೈನಿಕ 
5 | ಕಮಾ.ಅಭ್ಯರ್ಥಿ 1 1 
12 12 6 | ಯೋ.ನಿರಾ.ಅ 1 1 
ಒಟ್ಟು, 2 1 2|1 6 12 
ವಿಷಯ ಕನ್ನಡ ಸಾಮಾನ್ಯ 
ತಾಲ್ಲೂಕು/ ಬ್ಯಾಕ್‌ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
೯ ಪಕಟಿತ ಖಾಲಿ ಒಟ್ಟಿ 
ಬ್ಲಾಕ್‌ ಲಾಗ್‌ ತ ಈ ವರ್ಗೀಕರಣ 2 
ಹುದೆಗಳು ಹುದೆಗಳು ಪ.ಜಾತಿ ಪ.ಪಂಗಡ ಪವರ್ಗ-1 2ಬಿ 3ಎ | 3ಬಿ |, ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಇ ಚ 7 ಎ ಆ 
1 | ಇತರೆ 1 1 1 2 
2 | ಗ್ರಾಮೀಣ ಅ 1 1 1 3 
B 
4 3 | ಅಂಗವಿಕಲ 
% 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ಯರ್ಥಿ 
9 9 6 | ಯೋ.ನಿರಾ.ಅ 
ಒಟ್ಟು| 1 1 1 1 1 4 9 







































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೪೯ 
ವಿಷಯ ಕನ್ನಡ ಸಾಮಾನ್ಯ 
ತಾಲ್ಡೂಕು/ ಬ್ಯಾಕ್‌ ಪ್ರಕಟಿತ ಇಟು ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ ಪವರ್ಗ- | 2 2 
ಸರು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ sss 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 1 5 6 
RB 2 | ಗ್ರಾಮೀಣ ಅ | 1 | | ‘1 
ಬ 3 | ಅಂಗವಿಕಲ ] ] 2 
ಸ 4 | ಮಾಜಿ ಸೈನಿಕ 1 1 
ಇ 5 | ಕ.ಮಾ.ಅಭ್ಯರ್ಥಿ 1 1 2 
15 15 6 | ಯೋ.ನಿರಾ.ಅ 
ಒಟ್ಟು 2 1 2|1 1 8 15 
ಸೂಚನೆ: ಈ ವರ್ಗೀಕರಣದಲ್ಲಿ ತೋರಿಸಲಾದ ಎರಡು ಅಂಗವಿಕಲ ಅಭ್ಯರ್ಥಿಯ ಸ್ಥಾನವನ್ನು ದೃಷ್ಠಿಮಾಂದ್ಯ ಅಭ್ಯರ್ತಿಗೆ ಮೀಸಲಿರಿಸಿದೆ 
® © 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ನೇಮಕಾತಿಗಾಗಿ ಹುದ್ದೆಗಳ ವರ್ಗೀಕರಣ 
ಹುದ್ದೆ: ಸಾಮಾನ್ಯ (ಕನ್ನಡ) 
ತಾಲ್ಲೂಕು! ಬ್ಯಾಕ್‌ ಪ್ರಕಟಿತ 58 ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ $ ವರ್ಗೀಕರಣ ಪವರ್ಗ- | 2 2 
ಜು ಹುದ್ದೆಗಳು ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಅಆ Rp 3ಎ | 3ಬಿ | ಸಾಮಾನ್ಯ ಒಟ್ಟು 
1 | ಇತರೆ 9 1 1 9 il il 1 7 16 
2 | ಗ್ರಾಮೀಣ ಅ 1 1 3 ೨ 
ಇ 
i ಷಿ 3 | ಅಂಗವಿಕಲ 1 1 1 3 
೫ 4 | ಮಾಜಿ ಸೈನಿಕ 1 1 
5 | ಕ.ಮಾ.ಅಭ್ಯರ್ಥಿ 0 
25 25 6 | ಯೋ.ನಿರಾ.ಅ 0 
ಒಟ್ಟು 4 1 1 411 |1 1 12 25 
































ಸೂಚನೆ: ಈ ವರ್ಗೀಕರಣದಲ್ಲಿ ತೋರಿಸಲಾದ ಮೂರು ಅಂಗವಿಕಲ ಅಭ್ಯರ್ಥಿಯ ಸ್ಥಾನವನ್ನು ದೃಷ್ಠಿಮಾಂದ್ಯ ಅಭ್ಯರ್ತಿಗೆ ಮೀಸಲಿರಿಸಿದೆ 






































































































































೧೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಹುದ್ದೆ: ಸಾಮಾನ್ಯ (ಕನ್ನಡ) 
ತಾಯೂರು", | ಬ್ಯಾಕ್‌ ಪ್ರಕ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ ಪ್ರವರ್ಗ- | 2 | 2 
3 ಹುದ್ದೆಗಳು ಪ.ಜಾತಿ ಪ.ಪಂಗಡ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು 4 1 ಎ ಬಿ ಆ 
1 | ಇತರೆ 2 | 1 2 1 3 10 
2 | ಗ್ರಾಮೀಣ ಅ 2 2 
Je 3 ಅಂಗವಿಕಲ i 
ಡು ಕ 4| ಮಾಜಿ ಸೈನಿಕ 1 
3 
5 | ಕಮಾ.ಅಭ್ಯರ್ಥಿ 0 
13 13 6 | ಯೋ.ನಿರಾ.ಅ 0 
ಒಟ್ಟು| 2 1 1 |2|1|0(0| 6 13 
ಸೂಚನೆ: ಈ ವರ್ಗೀಕರಣದಲ್ಲಿ ತೋರಿಸಲಾದ ಅಂಗವಿಕಲ ಅಭ್ಯರ್ಥಿಯ ಸ್ಥಾನವನ್ನು ದೃಷ್ಠಿಮಾಂದ್ಯ ಅಭ್ಯರ್ತಿಗೆ ಮೀಸಲಿರಿಸಿದೆ 
ಹುದ್ದೆ: ಸಾಮಾನ್ಯ (ಕನ್ನಡ) 
ತಾಲ | ಬ್ಯಾಕ್‌ ಪ್ರಕಟಿತ ಸ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಈ ವರ್ಗೀಕರಣ ಪ್ರವರ್ಗ- | 2 | 2 
ಸ್ವ ಹುದ್ದೆಗಳು ಪ.ಜಾತಿ ಪ.ಪಂಗಡ | 3ಎ | 3ಬಿ | ಸಾಮಾನ್ಯ | ಒಟ್ಟು 
ಹೆಸರು ಹುದ್ದೆಗಳು ಹುದ್ದೆಗಳು ವ್ವ 1 ಎ |ಬಿ ಆ 
1 | ಇತರೆ 1 1 1 3 
2 | ಗ್ರಾಮೀಣ ಅ 0 
[FW ಸು 
f 3 | ಅಂಗವಿಕಲ 1 
4 ಸ 4| ಮಾಜಿ ಸೈನಿಕ ಸ 
5 | ಕಮಾ.ಅಭ್ಯರ್ಥಿ 0 
3 3 6 | ಯೋ.ನಿರಾ.ಅ 0 
ಒಟ್ಟು 1 1 0 0.000 1 3 

































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೫೧ 
ಹುದ್ದೆ: ಸಾಮಾನ್ಯ (ಕನ್ನಡ) 

ತ ಸು ಹ ಜ್ರ a ಫಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಹಸಿರು | ಹಣ್ಣಗಳು | ಹುದ್ದಗಳು | ಕುದ್ದೆಗೆಳು ಪ.ಜಾತಿ | ಪಪಂಗಡ | ಪ್ರವರ್ಗ-! | 2 | 2 |3ಎ 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 1 1 1 3 
ಇ 2 | ಗ್ರಾಮೀಣ ಅ 0 
9% ಸ 3 | ಅಂಗವಿಕಲ 0 
ಟ್ಟ 4 | ಮಾಜಿ ಸೈನಿಕ 0 
5 | ಕಮಾ.ಅಭ್ರರ್ಥಿ 0 
3 3 6 | ಯೋ.ನಿರಾ.ಅ 0 
ಒಟ್ಟು 1 1 0 01000 1 3 

ಹುದ್ದೆ: ಸಾಮಾನ್ಯ (ಕನ್ನಡ) 

ಕಿರು ಧ್‌ ಹ Hi i ಫ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ದಶೆ | ಹಣ್ಣಗಳು | ಹುದ್ದೆಗಳು | ಕುದ್ದೆಗೆಳು ಪ.ಜಾತಿ | ಪಪಂಗಡ | ಪ್ರವರ್ಗ-! | 2 | 2 |3ಎ 3ಬಿ, ಸಾಮಾನ್ಯ | ಒಟ್ಟು 
1 | ಇತರೆ 1 1 1 1 2 6 
8 2 | ಗ್ರಾಮೀಣ ಅ | | 
4 ಚ 3 | ಅಂಗವಿಕಲ 1 1 
ವಿ 4 | ಮಾಜಿ ಸೈನಿಕ 0 
8 5 | ಕಮಾ.ಅಭ್ಯರ್ಥಿ 0 
8 8 6 | ಯೋ.ನಿರಾ.ಅ 0 
ಒಟ್ಟು| 1 1 1 10100 4 8 





ಸೂಚನೆ: ಈ ವರ್ಗೀಕರಣದಲ್ಲಿ ತೋರಿಸಲಾದ ಅಂಗವಿಕಲ ಅಭ್ಯರ್ಥಿಯ ಸ್ಥಾನವನ್ನು ದೃಷ್ಠಿಮಾಂದ್ಯ ಅಭ್ಯರ್ತಿಗೆ ಮೀಸಲಿರಿಸಿದೆ 










































































































































































೧೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಹುದ್ದೆ ಸಾಮಾನ್ಯ (ಕನ್ನಡ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಬ ಫವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹುದೆಸೆಳು ವರ್ಗೀಕರಣ ತ ಹ್‌ ಸ್ಪ ಸ್ಪ 
ಹೆಸರು ಹುದ್ದೆಗಳು | ಹುದ್ದೆಗಳು ಐ ಪ.ಜಾತಿ | ಪ.ಪಂಗಡ | ಪವರ್ಗ-1 | ಎ | ಬ್ರ | 3ಎ | 3ಬಿ | ಸಾಮಾನ್ಯ | ಒಟ್ಟು 
1 | ಇತರೆ | | | | 2 6 
ಗ 2 | ಗ್ರಾಮೀಣ ಅ | | 
ತ 3 | ಅಂಗವಿಕಲ | 1 
4 | ಮಾಜಿ ಸೈನಿಕ 0 
4 5 | ಕಮಾ.ಅಭ್ವರ್ಥಿ 0 
8 8 6 | ಯೋ.ನಿರಾ.ಅ 0 
ಒಟ್ಟು] 1 1 1 1,0 0/0 4 8 
ಸೂಚನೆ: ಈ ವರ್ಗೀಕರಣದಲ್ಲಿ ತೋರಿಸಲಾದ ಅಂಗವಿಕಲ ಅಭ್ಯರ್ಥಿಯ ಸ್ಥಾನವನ್ನು ದೃಷ್ಠಿಮಾಂದ್ಯ ಅಭ್ಯರ್ತಿಗೆ ಮೀಸಲಿರಿಸಿದೆ 
ಹುದ್ದೆ: ಸ.ಶಿ.ಆಂಗ್ಲ ಭಾಷೆ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ME ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾ ಲಾಗ್‌ ಖಾಲಿ ಹುದೆಗೆಳು ವರ್ಗೀಕರಣ ಸ ಹ್‌ ಸ್ವ 
ಹೆಸರು ಹುದ್ದೆಗಳು | ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ | ಪವರ್ಗ-1 | £ | ಬ್ರ | 3ಎ | 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ 2 | | 2 | | | 7 16 
2 |ಗಾಮೀಣ ಅ | | 3 5 
ಸ್‌ ಹ 3 | ಅಂಗವಿಕಲ | 1 | ಶಿ 
| 4 | ಮಾಜಿ ಸೈನಿಕ 1 1 
5 | ಕಮಾ.ಅಭ್ವರ್ಥಿ 0 
25 25 6 | ಯೋ.ನಿರಾ.ಅ 0 
ಒಟ್ಟ 4 1 1 4 1 313 12 |25 



































ಸೂಚನೆ: ಈ ವರ್ಗೀಕರಣದಲ್ಲಿ ತೋರಿಸಲಾದ ಮೂರು ಅಂಗವಿಕಲ ಅಭ್ಯರ್ಥಿಯ ಸ್ಥಾನವನ್ನು ದೃಷ್ಠಿಮಾಂದ್ಯ ಅಭ್ಯರ್ತಿಗೆ ಮೀಸಲಿರಿಸಿದೆ 












































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೫೩ 
ಹುದ್ದೆ:ಸ.ಶಿ.(ಆಂಗ್ರ ಭಾಷೆ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಬ ಫ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹುದೆಗೆಳು ವರ್ಗೀಕರಣ ಷ್‌ ಜ್‌ ಇ 1.2 
ಹೆಸರು ಹುದ್ದೆಗಳು | ಹುದ್ದೆಗಳು ಬ ಪ.ಜಾತಿ | ಪ.ಪಂಗಡ | ಪವರ್ಗ-1 | £ | ಬ್ರ | 3ಎ | 3ಬಿ ಸಾಮಾನ್ಯ | ಒಟ್ಟು 
1 | ಇತರೆ p: 1 | 2 | 3 10 
i 2 |ಗಾಮೀಣ ಅ 2 2 
f ಡಿ 3 | ಅಂಗವಿಕಲ 1 1 
ಚು) 4 | ಮಾಜಿ ಸೈನಿಕ 0 
5 | ಕ.ಮಾ.ಅಭ್ಯರ್ಥಿ 0 
13 13 6 | ಯೋ.ನಿರಾ.ಅ 0 
ಒಟ್ಟು 2 1 1 2|1|0|0 6 13 
ಸೂಚನೆ: ಈ ವರ್ಗೀಕರಣದಲ್ಲಿ ತೋರಿಸಲಾದ ಅಂಗವಿಕಲ ಅಭ್ಯರ್ಥಿಯ ಸ್ಥಾನವನ್ನು ದೃಷ್ಠಿಮಾಂದ್ಯ ಅಭ್ಯರ್ತಿಗೆ ಮೀಸಲಿರಿಸಿದೆ 
ಹುದ್ದೆ: ಸ.ಶಿ.(ಆಂಗ್ರ ಭಾಷೆ) 
ತಾಲ್ಲೂಕು/ | ಬ್ಯಾಕ್‌ ಪ್ರಕಟಿತ ಬಟು ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹುದೆಗೆಳು ವರ್ಗೀಕರಣ ER ಇ ಪವರ್ಗ- 7ರ 
ಹೆಸರು ಹುದ್ದೆಗಳು | ಹುದ್ದೆಗಳು ಐ ಪ.ಜಾತಿ | ಪ.ಪಂಗಡ | ೮", ಏಎ ಬಿ |3ಏ 3ಬಿ] ಸಾಮಾನ್ಯ | ಒಟ್ಟು 
1 | ಇತರೆ | | | 3 
+ 2 |ಗಾಮೀಣ ಅ 0 
HB 3 | ಅಂಗವಿಕಲ 0 
ಸ 
ಸಿ 4 | ಮಾಜಿ ಸ್ಮೆನಿಕ 0 
5 | ಕ.ಮಾ.ಅಭ್ಯರ್ಥಿ 0 
ಶ್ರ 3 6 | ಯೋ.ನಿರಾ.ಅ 0 
ಒಟ್ಟು| 1 1 0 |0|0|0|0| 1 3 







































































































































































೧೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
ಹುದ್ದೆ: ಸ.ಶಿ.(ಆಂಗ್ರ ಭಾಷೆ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ si ಫ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹುದೆಗೆಳು ವರ್ಗೀಕರಣ ಫಾ ಹಾ ಬ್ರ ಚ 
ಹೆಸರು ಹುದ್ದೆಗಳು ಹುದ್ದೆಗಳು | ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಎ ಜಿ 3ಎ 3ಜಿ ಸಾಮಾನ್ಯ ಒಟ್ಟು 
1 ಇತರೆ |, 1 1 3 
2 |ಗಾಮೀಣ ಅ 0 
ಬ್ರ 
೫ ದ 3 | ಅಂಗವಿಕಲ 0 
ಸ್ಟ 4 | ಮಾಜಿ ಸೈನಿಕ 0 
5 | ಕ.ಮಾ.ಅಭ್ಯರ್ಥಿ 0 
3 3 6 | ಯೋ.ನಿರಾ.ಅ 0 
ಒಟ್ಟು! 1 1 0 [0ojo0j|0j0| 1 |3 
ಹುದ್ದೆ: ಸ.ಶಿ.(ಆಂಗ್ರ ಭಾಷೆ) 
ತಾಲ್ಲೂಕು/ ಬ್ಯಾಕ್‌ ಪ್ರಕಟಿತ ಸು ಫ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಲಾಗ್‌ ಖಾಲಿ ಹುದೆಗೆಳು ವರ್ಗೀಕರಣ ಪ್‌ ಪ್‌ p) ಸ 
ಹೆಸರು ಹುದ್ದೆಗಳು ಹುದ್ದೆಗಳು | ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 ಏ ಜಿ 3ಎ 3ಜಿ ಸಾಮಾನ್ಯ ಒಟ್ಟು 
1 | ಇತರೆ |. 1 | 1 2 6 
8 2 |ಗಾಮೀಣ ಅ | | 
ಸ ತ 3 | ಅಂಗವಿಕಲ 1 1 
q 4 | ಮಾಜಿ ಸೈನಿಕ 0 
5 | ಕ.ಮಾ.ಅಭ್ಯರ್ಥಿ 0 
8 8 6 | ಯೋ.ನಿರಾ.ಅ 0 
1 1 1 1|0 |0| 0 4 8 
































ಒಟ್ಟು 
ಸೂಚನೆ: ಈ ವರ್ಗೀಕರಣದಲ್ಲಿ ತೋರಿಸಲಾದ ಅಂಗವಿಕಲ ಅಭ್ಯರ್ಥಿಯ ಸ್ಥಾನವನ್ನು ದೃಷ್ಠಿಮಾಂ 


ದ್ಯ ಅಭ್ಯರ್ತಿಗೆ ಮೀಸಲಿರಿಸಿದೆ 
























































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೫೫ 
ಹುದೆ: ಸ.ಶಿ.ಆಂಗ್ಲ ಭಾಷೆ) 
ದಿ ಣಿ 
ತಾಲ್ಲೂ | ಬ್ಯಾಕ್‌ | ಪ್ರಕಟಿತ ಫವರ್ಗವಾರು ಮೀಸಲಾತಿ ವರ್ಗೀಕರಣ 
ಒಟ್ಟು Y 
CN ಬಾಜ ಜು ವರ್ಗೀಕರ ಮಾ ಸವಾ ಪು 
೯ಕರಣ 
ಬ್ಲಾಕ್‌ ಹುದ್ದೆಗ ಹುದ್ದೆಗ ಷು ಪ.ಜಾ | ಪ.ಪಂ | ಪ್ರವರ್ಗ 2 2 ಸು ಇಬಿ ಸಾಮಾನ್ಯ ಒಟ್ಟು 
ಪು ಷಾ ಜು ತ್ರಿ ಗಡ 1 ಎ ಬಿ 
1 | ಇತರೆ 2 1 1 1 2 7 
2 ಗ್ರಾಮೀಣ ಅ 1 1 
13) 
ಡೌ 3 | ಅಂಗವಿಕಲ 1 1 
ಅ 
4 | ಮಾಜಿ ಸೈನಿಕ 0 
5 | ಕಮಾ.ಅಭ್ಯರ್ಥಿ 0 
9 9 6 | ಯೋ.ನಿರಾ.ಅ 0 
ಒಟ್ಟು, 2 1 1 1 0 0 0 4 9 
































ಸೂಚನೆ: ಈ ವರ್ಗೀಕರಣದಲ್ಲಿ ತೋರಿಸಲಾದ ಅಂಗವಿಕಲ ಅಭ್ಯರ್ಥಿಯ ಸ್ಥಾನವನ್ನು ದೃಷ್ಟಿಮಾಂದ್ಯ ಅಭ್ಯರ್ತಿಗೆ ಮೀಸಲಿರಿಸಿದೆ 
ಕು $ $ ಇ “ಫ್‌ $ 


PR-89 
SC-50 


ಆಯ್ಕೆ ಪ್ರಾಧಿಕಾರಗಳು ಹಾಗು ಉಪನಿರ್ದೇಶಕರು(ಆಡಳಿತ), 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿತ್ರದುರ್ಗ ಜಿಲ್ಲೆ 





೧೧೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಲಬುರಗಿ ಜಿಲ್ಲೆ 


ಮೇಮಕಾತಿ ಅಛಿಹೂಜನೆ 





ಸಂಖ್ಯೆ:ಅ1(ಎ)/ಪ್ರಾಶಾಶಿ/ನೇಮಕ/23/2014-15 ದಿನಾಂಕ:23ನೇ ಮಾರ್ಚಿ 2015 


ವಿಷಯ: 2014-15ನೇ ಸಾಲಿನಲ್ಲಿ 1-5, ಹಾಗೂ 6-8ನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕರ ಮತ್ತು ಸಹಶಿಕ್ಟಕಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 
ಜಿಲ್ಲಾ ಮಟ್ಟದ [ಸಂಯುಕ್ತ ಸ್ಪರ್ಧಾತ್ಮಕ] ಪರೀಕ್ಬೆಯ ಮೂಲಕ ಭರ್ತಿ ಮಾಡುವ 
ಬಗ್ಗೆ. 
ಉಲ್ಲೇಖ: 1.ಸರ್ಕಾರದ ಅಧಿಕೃತ ಪ್ರಕಟಣೆ ಸಂ:ಇಡಿ:ಡಿಪಿಎಆರ್‌:41:ಎಸ್‌ಆರ್‌ಇ:2001, 
ದಿನಾಂಕ:09.08.2001. 
2] ಸರ್ಕಾರಿ ಆದೇಶ ಸಂ:ಸಿಆಸುಇ:08:ಸಹಿಮ:1995, ದಿನಾಂಕ:20.06.1995. 
3] ಸರ್ಕಾರಿ ಆದೇಶ ಸಂ:ಸಿಆಸುಇ:97:ಸನೆನಿ:2002, ದಿನಾಂಕ:22.11.2002. 
4] ಸರ್ಕಾರಿ ಆದೇಶ ಸಂ:ಸಿಆಸುಇ:53:ಸೇನೇನಿ:2007, ದಿನಾಂಕ:04.01.2008. 
5] ಸರ್ಕಾರಿ ಆದೇಶ ಸಂ:ಇಡಿ:21:ಯೋಯೋಕ:2010, ದಿನಾಂಕ:02.11.2012. 
6] ಸರ್ಕಾರಿ ಆದೇಶ ಸಂ:ಇಡಿ:238:ಪಿಬಿಐ:2012, ದಿನಾಂಕ:21.01.2013. 
7] ಸರ್ಕಾರಿ ಆದೇಶ ಸಂ:ಸಿಆಸುಇ:50:ಎಸ್‌.ಆರ್‌.ಆರ್‌.:2007, ದಿನಾಂಕ:26.07.2011 
8] ಸರ್ಕಾರಿ ಆದೇಶ ಸಂ :ಸಿಆಸುಇ:54:ಎಸ್‌.ಆರ್‌.ಆರ್‌.:2012,ದಿನಾಂಕ:07.08.2012 
9] ಸರ್ಕಾರಿ ಆದೇಶ ಸಂ :ಸಿಆಸುಇ: 43: ಹೆಚ್‌ಕೆಸಿ 2013,ದಿನಾಂಕ:29.01.2014 
10] ಸರ್ಕಾರಿ ಆದೇಶ ಸಂ : ಸಿಆಸುಇ 33 ಹೈಕಉ 2014,ದಿನಾಂಕ: 10.04.2014 


11] ಸರ್ಕಾರಿ ಆದೇಶ ಸಂ:ಇಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 


ಸಾರ್ವಜನಿಕ ಶಿಕ್ಬಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ 
ಸಹಶಿಕ್ಟಕ/ಶಿಕ್ಬಕಿ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪರೀಕ್ಷೆ ಮೂಲಕ ಅಂದರೆ ದಿ 
ಕರ್ನಾಟಿಕ ಎಜುಕೇಷನ್‌ ಡಿಪಾರ್ಟ್‌ಮೆಂಟ್‌ ಸರ್ವೀಸಸ್‌ [ಡಿಪಾರ್ಟ್‌ಮೆಂಟ್‌ ಆಫ್‌ ಪಬ್ಲಿಕ್‌ ಇನ್‌ಸ್ಪಕ್ಸನ್‌] 
[ರೆಕ್ರೂಬ್‌ ಮೆಂಟ್‌ ][ಅಮೆಂಡ್‌ ಮೆಂಟ್‌] ರೂಲ್ಸ್‌ -2001 [ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ:2001, ದಿನಾಂಕ:09.08.2001]ರ 
ಹಾರೂ ಅಡಿ:626:ಪಿಬಿಎಸ್‌:2014, ದಿನಾಂಕ:31.01.2015 ನಿಯಮಗಳನ್ವಯ ಆಯ್ಕೆ ಮಾಡಲು ಈ ನೇಮಕಾತಿ 
ಅಧಿಸೂಚನೆ ಹೊರಡಿಸಿದೆ. ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ಅಂದರೆ ದಿನಾಂಕ: 
27-04-2015 ರಂದು ಅರ್ಕರಾಗಿರುವ ಹಾಗೂ ಶಿಕ್ಟಕರ ಅರ್ಹತಾ ಪರೀಕ್ಷ (ಟಿ.ಇ.ಟಿ)ಯಲ್ಲಿ ಅರ್ಹತೆಗಳಿಸಿ ಅರ್ಹತಾ 
ಪ್ರಮಾಣ ಪತ್ರವನ್ನು ಪಡೆದಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಆನ್‌ಲೈನ್‌ ಮೂಲಕ 
ಅರ್ಜಿಗಳನ್ನು ಕರೆಯಲಾಗಿದೆ. ಇತರೆ ಬೇರೆ ಯಾವುದೇ ನಮೂನೆಯಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ನೇಮಕಾತಿಗಾಗಿ 
ಪರಿಗಣಿಸಲಾಗುವುದಿಲ್ಲ. 








ಆಯ್ಕೆ ಮಾಡಲು ಉಲ್ಲೇಖದಲ್ಲಿ ನಮೂದಿಸಿರುವ ನೇಮಕಾತಿ ನಿಯಮಗಳು, ಮೀಸಲಾತಿ ನಿಯಮಗಳು 
ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರದ ಆದೇಶಗಳ ಪ್ರಕಾರ ಇರುವ ಪ್ರಚಲಿತ ನಿಯಮಗಳನ್ನು ಅನುಸರಿಸಿ 


ಆಯ್ಕೆ ಮಾಡಲು ಪ್ರಕಟಣೆಯನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ನೀಡಲಾಗಿದೆ. 


ಟಿಪ್ಪಣಿ: ಈಗ ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. 
02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 


ಹೊಂದಿರಬೇಕು. ಶಿಕಕರ ಅರ್ಹತಾ ಪರೀಕೆಯಲ್ಲಿ (ಟಿ.ಇ.ಟಿ) ಅರ್ಕತೆಗಳಿಸಿದ ಅಭ್ಯರ್ಥಿಗಳು ಮಾತ್ರ ಜಿಲ್ಲಾ ಮಟ್ಟದ 


ಸಂಯುಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಡಾಯವಾಗಿ ಹಾಜರಾಗಬೇಕು. ಸಂಯುಕ ಸ್ಪರ್ಧಾತ್ಮಕ ಪರೀಕೌಗೆ ಹಾಜರಾದ 
_ 0 ಡಿ ದು [NR 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೫೭ 





ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ 
ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ.ಯಲ್ಲಿ ಆ ನೇಮಕಾತಿ ಭಾಷೆಯ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 


03] ನಿಗದಿತ ಅರ್ಜಿ ನಮೂನ್‌ ಸಲ್ಲಿಸುವ ವಿಧಾನ: 

ಅಭ್ಯರ್ಥಿಯು ಆನ್‌ಲೈನ್‌ [ON LINE] ಮೂಲಕ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 
[http://schooleducation.kar.nic.in] ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ 
ನಂತರ [After submission of application] ದೊರೆಯುವ ಗಣಕೀಕೃತ ಅರ್ಜಿ ಸಂಖ್ಯೆಯನ್ನು ಪಡೆದುಕೊಳ್ಳುವುದು ಮತ್ತು 
ಸದರಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿ ಸಂಖ್ಯೆಯು ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ 
ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. ಆನ್‌ ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 
ಮತ್ತು ಚಲನ್‌ ಪ್ರತಿಗಳ ಮುದ್ರಿತ ಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಮುದ್ರಿತ ಚಲನ್‌ ಪ್ರತಿಯನ್ನು ಆಧರಿಸಿ ಪರೀಕ್ಷಾ 
ಶುಲ್ಕವನ್ನು ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರಿನ ಯಾವುದಾದರೂ ಶಾಖೆಯಲ್ಲಿ ಪಾವತಿಸಬಹುದು. ಒಮ್ಮೆ ಪರೀಕ್ಬ್ಟಾ 
ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಹಾಗೂ ಸದರಿ ಶುಲ್ಕವನ್ನು 
ಇತರೆ ಯಾವುದೇ ಪರೀಕ್ಬೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಈ ಕೆಳಕಂಡಂತೆ ನಿಗದಿಪಡಿಸಿದ 
ಅರ್ಜಿ ಶುಲ್ಕವನ್ನು ಕೊನೆಯ ದಿನಾಂಕದೊಳಗೆ ಆನ್‌ಲೈನ್‌ ಮೂಲಕವೇ ಪಾವತಿಸುವುದು. ಅಭ್ಯರ್ಥಿಯು ಸಂಯುಕ್ತ 
ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶಪತ್ರಗಳನ್ನು ಮೇಲೆ ನಮೂದಿಸಿರುವ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ 
ಮಾಡಿಕೊಳ್ಳಬೇಕು. ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್‌ ಮಾಡಿಕೊಳ್ಳಲು ನಿಗದಿಪಡಿಸಿದ ಅವಧಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಅನ್‌ಲೈನ್‌ ಅರ್ಜಿಯನ್ನು ಸಲ್ಲಿಸುವಾಗ ಅಭ್ಯರ್ಥಿಗೆ ನೀಡಿರುವ ನೊಂದಣಿ ಸಂಖ್ಯೆ 
ಮತ್ತು ಇತರೆ ಮಾಹಿತಿಯನ್ನು ವೆಬ್‌ಸೈಟ್‌ನಲ್ಲಿ ನಮೂದಿಸಿ ಸ್ಪರ್ಧಾತ್ಮಕ ಪರೀಕ್ಬೆಯ ಪ್ರವೇಶ ಪತ್ರವನ್ನು ಡೌನ್‌ಲೋಡ್‌ 
ಮಾಡಿಕೊಳ್ಳುವುದು. ಕೊನೆಯ ದಿನಾಂಕದ ನಂತರ ಪಾವತಿಸಿದ ಅರ್ಜಿ ಶುಲ್ಕವನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು 
ಸ್ವೀಕರಿಸಲಾಗುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಭರ್ತಿ ಮಾಡಬೇಕಾಗಿದ್ದು, ಈ ಬಗ್ಗೆ ಮಾರ್ಗಸೂಚಿಯನ್ನು 
ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. 


04] ಅರ್ಜಿ ಸಲ್ಲಿಸಲು ಪಾವತಿಸಬೇಕಾದ ಶುಲ್ಕ: 

















ಕಸ ವಿವರ 1-5 ಅಥವಾ 6-8 1-5 ಅಥವಾ 6-8 
ಒಂದು ಪರೀಕ್ಷೆಗೆ ಎರಡು ಪರೀಕ್ಷೆಗೆ ( 
( ರೂಗಳಲ್ಲಿ) ರೂಗಳಲ್ಲಿ) 
01 ಪರಿಶಿಷ್ಠ ಜಾತಿ, ಪರಿಶಿಷ್ಠ ವರ್ಗ, ಪ್ರವರ್ಗ-1/ ಅಂಗವಿಕಲ | 250 400 
ಅಭ್ಯರ್ಥಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 
02 ಇತರೆ ಎಲ್ಲಾ ಅಭ್ಯರ್ಥಿಗಳಿಗೆ 500 800 











05] ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 
ದಿನಾಂಕ:27-04-2015 ಅಥವಾ ಅದಕ್ಕೂ ಮೊದಲು. 


06] ವಿವಿಧ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಬಗ್ಗ: 
ಎಲ್ಲಾ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದೆ. 


ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಟಿ.ಇ.ಟಿ ಪರೀಕ್ಬೆಯನ್ನು 
ತೇರ್ಗಡೆಯಾಗಿದ್ದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರತ್ಯೇಕ ಅರ್ಜಿಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ, ಹುದ್ದೆಗಳಿಗೆ 
ತಮ್ಮ ಆಧ್ಯತೆಯನ್ನು ನಮೂದಿಸಬೇಕು. ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಸಕಿಯರ ವೃಂದದ ವಿಷಯಗಳ ಹಾಗೂ 
ವಿವಿಧ ಮಾಧ್ಯಮದ ಬ್ಲಾಕ್‌ವಾರು ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣದ ವಿವರಗಳನ್ನು ಈ 
ಅಧಿಸೂಚನೆಗೆ ಲಗತ್ತಿಸಿರುವ 'ವರ್ಗೀಕರಣದ ಅನುಬಂಧದಲ್ಲಿ" ಪ್ರತ್ಯೇಕವಾಗಿ ನೀಡಲಾಗಿದೆ. 


07] ಆಯ್ಕೆಗಾಗಿ 1-5ನೇ ತರಗತಿ ಹಾಗೂ 6-8 ನೇ ತರಗತಿ ಕಿರಿಯ /ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಬೋದಿಸುವ ಶಿಕ್ಷಕರಿಗೆ ಹುದ್ದೆಗಳು ,ವೇತನ ಶ್ರೇಣಿ: ಅರ್ಹತೆ ಮತ್ತು ಆಯ್ಕೆ 


ವಿಧಾನವನ್ನು ಈ ಕ್‌ಳಗೆ ನೀಡಲಾಗಿದೆ 





೧೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





08] ಅಭ್ಯರ್ಥಿಗಳ ಅರ್ಹತೆ: 


ಪ್ರಾಥಮಿಕ ಶಾಲಾ ಸಹಶಿಕ್ಟಕ/ಶಿಕ್ಟಕಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ಅರ್ಹತೆಗಳು. 


9 ವಿದ್ಯಾರ್ಹತೆ: 


ಪ್ರತಿ ವಿಷಯ ಹಾಗೂ ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಉಲ್ಲೇಖ(11)ರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ನಿಗದಿಗೊಳಿಸಲಾಗಿರುವ ವಿದ್ಯಾರ್ಹತೆ ಹೊಂದಿರಬೇಕು. ಪ್ರತಿ ವಿಷಯ ಹಾಗೂ 
ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ವಿವರಗಳು ಕೆಳಗಿನಂತೆ ಇರುತ್ತವೆ. 


01. ಪ್ರಾಥಮಿಕ ಶಾಲಾ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು ಭಾಷಾ 
ಮಾಧ್ಯಮಗಳ ಶಾಲೆಗಳಲ್ಲಿ. 


02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ-/13600-260007%- 


1 


13600-300-14200-350-15600-400-17200-450-19000-500-21000-600-24600-700-26000 


ಪ್ರಾಥಮಿಕ ಶಾಲಾ 1-5ನೇ ತರಗತಿಗಾಗಿ ಸರ್ಕಾರಿ ಕೆರಿಯ/ಹಿರಿಯ ಪ್ರಾಥಮಿಕ ಶಾಲೆಗೆ ಸಹಶಿಕ್ಷಕ/ಶಿಕ್ಷಕೆ 


[ಸಾಮಾನ್ಯ] ಹುದ್ದೆಗಳಿಗೆ: 


ಅ. 


ಅಭ್ಯರ್ಥಿಯು ಗೊತ್ತುಪಡಿಸಿದ ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ 


ಸಾಮಾನ್ಯ ಹಾಗೂ ಹಿಂದುಳಿದ ಅಭ್ಯರ್ಥಿಗಳೂ ಕನಿಷ್ಟ ಶೇಕಡ 50%ನ್ನು ಹಾಗೂ. ಪ.ಜಾತಿ/ಪ.ಪಂಗಡ, 
ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 
ಮತ್ತು ಎರಡು ವರ್ಷದ ಡಿ.ಇಡಿ ಅಥವಾ ತತ್ಸಮಾನ ಪರೀಕ್ಬೆಯಲ್ಲಿ ತೇರ್ಗಡೆ ಹೊಂದಿರತಕ್ಕದ್ದು 


ಅಥವಾ 


ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಬೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ 
ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% 
ಅಂಕಗಳನ್ನು ನಾಲ್ಕು ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ ಎಜುಕೇಷನ್‌ನ ವಿದ್ಯಾರ್ಹತೆ 


ಹೊಂದಿರತಕ್ಕದ್ದು 
೦ಎ 


ಅಥವಾ 
ಮಂಡಳಿಯು ನಡೆಸುವ ಪಿ.ಯು.ಸಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಪ.ಜಾತಿ/ಪ.ಪಂಗಡ, ಪ್ರವರ್ಗ! 
ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ 45 % ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 
50% ಅಂಕಗಳನ್ನು ಪಡೆದಿರತಕ್ಕದ್ದು ಮತ್ತು ಎನ್‌.ಸಿ.ಟಿ.ಇ ನಿಯಮಗಳ ರೀತ್ಯಾ ಎರಡು ವರ್ಷದ 
ಡಿಪ್ಲೋಮೋ ಇನ್‌ ಎಜುಕೇಷನ್‌ ( ಸ್ಪೆಷಲ್‌ ಎಡುಕೇಷನ್‌)ನ್ನು ಹೊಂದಿರತಕ್ಕದ್ದು 

ಮತ್ತು 
ಸರ್ಕಾರವು ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸುವ ಶಿಕ್ಸಕರ ಅರ್ಹತಾ ಪರೀಕ್ಬೆ ಪೇಪರ್‌-01 
ರಲ್ಲಿ ತೇರ್ಗಡೆಹೊಂದಿರತಕ್ಕದ್ದು 

ಹಾಗೂ 
ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-5ನೇ ತರಗತಿ ಬೋದಿಸಲು 
ಅರ್ಜಿಸಲ್ಲಿಸುವ ಅಭ್ಯರ್ಥಿಯು ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ ( ಕನ್ನಡ, 
ಉರ್ದು.ತೆಮಿಳ್‌, ತೆಲುಗು, ಬಂಗಾಲಿ ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ 
ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ / ಡಿ.ಇಡಿ./ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಬ್ಯಾಸ 
ಮಾಡಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೫೯ 





ಅಥವಾ 
ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 6-8 ನೇ ತರಗತಿಯಲ್ಲಿನ ಉನ್ಸತೀಕರಿಸಿದ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಸಹಶಿಕ್ಷಕರ 
ಸೇಮಕಾತಿ 
01. ಪ್ರಾಥಮಿಕ ಶಾಲಾ ಪದವೀದರ ಸಶಶಿಕ್ಟಕ/ಶಿಕ್ಟಕಿ [ಸಾಮಾನ್ಯ], ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲುಗು 
ಭಾಷಾ ಮಾಧ್ಯಮಗಳ ಶಾಲೆಗಳಲ್ಲಿ. 
02. ಹುದ್ದೆಗಳ ಸಂಖ್ಯೆ ಹಾಗೂ ವಿಷಯಗಳು ಸಂಬಂಧಿಸಿದ ಅಧಿಸೂಚನೆಯಲ್ಲಿ ನಮೂದಿಸಿರುವ ಮ್ಯಾಟ್ರಕ್ಸ್‌ಗೆ 
ಅನುಗುಣವಾಗಿರುತ್ತದೆ. ಮ್ಯಾಟ್ರಿಕ್ಸ್‌ ಪ್ರತಿಯನ್ನು ಮಾಹಿತಿ ಪುಸ್ತಕದೊಂದಿಗೆ ಲಗತ್ತಿಸಿದೆ. 


ವೇತನ ಶ್ರೇಣಿ -(14550-267007%- 
ವೇತನ್ರೌ ಣಿ-/14550-350-15600-400-17200-450-19000-500-21000-600-24600-700-.267007: 


02] ಆಯ್ಕೆಗೆ ಅರ್ಹತೆ: 

ಆಯ್ಕೆಗೆ ಅರ್ಹತೆ ಪಡೆಯಲು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು 
ಆಯಾ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿ ಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿಯನ್ನು 
ಹೊಂದಿರಬೇಕು. ಶಿಕ್ಷಕರ ಅರ್ಹತಾ ಪರೀಕೆಯಲಿನ (ಟಿ.ಇ.ಟಿ) ಪೇಪರ್‌-2ನಲ್ಲಿ ಅರ್ಹತೆಗಳಿಸಿದ ಅಭ್ಯರ್ಥಿಗಳು 
ಮಾತ್ರ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಗೆ ಹಾಜರಾದ ಮಾತ್ರಕ್ಕೆ ಅಭ್ಯರ್ಥಿಯು ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಲ್ಲದೆ, ಯಾವ ಬೋಧನಾ 
ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಅವರು ಎಸ್‌.ಎಸ್‌.ಎಲ್‌.ಸಿ ಅಥವಾ ಪಿ.ಯು.ಸಿ./ ಡಿಇಡಿ/ಬಿಇಡಿ 
ಯಲ್ಲಿ ಆ ನೇಮಕಾತಿ ವಿಷಯದ ಭಾಷಾ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಪ್ರಥಮ / ದ್ವಿತೀಯ 


ಭಾಷೆಯಾಗಿ ವ್ಯಾಸಂಗ ಮಾಡಿರಬೇಕು. 
1 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕಿ [ಸಾಮಾನ್ಯ] ಹುದ್ದೆಗಳಿಗೆ: 


ಅ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಪದವೀದರ ಶಿಕ್ಬಕರ ನೇಮಕಾತಿಗಾಗಿ ಅಭ್ಯರ್ಥಿಯು ಬಿಎ 
ಪದವಿಯನ್ನು ಮತ್ತು ಎರಡು ವರ್ಷದ ಡಿ.ಇಡಿ ಪರೀಕ್ಬೆಯನ್ನು ತೇರ್ಗಡೆ ಹೊಂದಿರಬೇಕು. 


ಅಥವಾ 
ಬಿಎ ಪದವಿಯಲ್ಲಿ ಶೇಕಡ 50% ಅಂಕಗಳನ್ನು ಮತ್ತು ಒಂದು ವರ್ಷದ ಬಿ.ಇಡಿ ಪರೀಕ್ಬೆಗಳಲ್ಲಿ ತೇರ್ಗಡೆ 
ಹೊಂದಿರಬೇಕು. 

ಅಥವಾ 


ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳೊಂದಿಗೆ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಲೆಮೆಂಟರಿ 
ಎಜುಕೇಷನ್‌ (ಬಿ.ಎಲ್‌.ಇಡಿ)ನಲ್ಲಿ ಉತ್ತೀರ್ಣರಾಗಿರಬೇಕು 


ಅಥವಾ 
ಪಿ.ಯು.ಸಿ ಯಲ್ಲಿ ಶೇಕಡ 50% ಅಂಕಗಳು ಹಾಗೂ 04 ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌( 
ಬಿಎ.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು 
ಅಥವಾ 
ಬಿ.ಎ ಪದವಿಯಲ್ಲಿ ಮತ್ತು ಒಂದು ವರ್ಷದ ಬಿಇಡಿ (ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಪ.ಜಾತಿ/ಪ. ಪಂಗಡ, ಪ್ರವರ್ಗ! ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ಅಂಕಗಳನ್ನು 
ಮತ್ತು ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳನ್ನು ಪದವಿಯಲ್ಲಿ ಹೊಂದಿರತಕ್ಕದ್ದು 
ಮತ್ತು 
ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ (ಪೇಪರ್‌-2) 
ನ್ನು ತೇರ್ಗಡೆಹೊಂದಿರತಕ್ಕದ್ದು 


೧೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮತು 
ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಸಾಮಾನ್ಯ (ಕನ್ನಡ, ಉರ್ದು, ತೆಮಿಳ್‌, ತೆಲುಗು, ಬಂಗಾಲಿ 
ಅಥವಾ ಮರಾಠಿ) ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ ಎಸ್‌.ಎಸ್‌.ಎಲ್‌.ಸಿ / 
ಪಿ.ಯು.ಸಿ /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಸೆಯಲ್ಲಿ ಅಭ್ಯಾಸ ಮಾಡಿರಬೇಕು. ಅಥವಾ ಆ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ /ಪದವಿಯಲ್ಲಿ 
ಅಬ್ಯಾಸ ಮಾಡಿರಬೇಕು. 
ಅಥವಾ 


ಕನ್ನಡ ಮಾಧ್ಯಮದ ಶಾಲೆಗಳ ಹುದ್ದೆಗಳಿಗೆ : ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಕಾವ / ಜಾಣ 
/ ರತ್ನ ಪರೀಕ್ಬೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅರ್ಹರಾಗುತ್ತಾರೆ. 


11 ಪ್ರಾಥಮಿಕ ಶಾಲಾ 6-8ನೇ ತರಗತಿ ಪದವೀಧರ ಸಹಶಿಕ್ಷಕ/ಶಿಕ್ಷಕೆ !ಆಂಗ್ಲ ಭಾಷೆ) ಹುದ್ದೆಗಳಿಗೆ: 
01. 03 ವರ್ಷದ ಕಲಾ/ ವಿಜ್ಞಾನ ಪದವಿಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು ಆಂಗ್ಲಭಾಷೆಯನ್ನು 
ಒಂದು ಐಚ್ಚಿಕ ವಿಷಯವಾಗಿ ಮೂರು ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 


ಅಥವಾ 
ಬಿಎ.ಇಡಿ/ ಬಿಎಸ್ಸಿ ಇಡಿ ಪದವಿಯಲ್ಲಿ ಕನಿಷ್ಟ ಶೇಕಡಾ 50% ಅಂಕಗಳನ್ನು ಮತ್ತು 
ಆಂಗ್ಲಭಾಷೆಯನ್ನು ಒಂದು ಐಚ್ಚಿಕ ವಿಷಯವಾಗಿ ಅಭ್ಯಾಸಮಾಡಿರಬೇಕು 


ಅಥವಾ 
ಪಿಯುಸಿ. ವಿಜ್ಞಾನ (ಪಿ.ಸಿ.ಎಂಬಿ)ಯಲ್ಲಿ ಶೇಕಡಾ 50% ಅಂಕಗಳನ್ನು ಮತ್ತು 04 ವರ್ಷದ 
ಬ್ಯಾಚುಲರ್‌ ಇನ್‌ ಎಲಿಮೆಂಟರಿ ಎಜುಕೇಷನ್‌( ಬಿ.ಎಲ್‌.ಇಡಿ) ನಲ್ಲಿ ಉತ್ತೀರ್ಣರಾಗಿರಬೇಕು ಹಾಗೂ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 03 ವರ್ಷದ ಪದವಿಯಲ್ಲಿ ಅಭ್ಯಾಸಮಾಡಿರಬೇಕು 

ಮತ್ತು 
ಅ) ಬಿಇಡಿ/ ಡಿಇಡಿ ಯಲ್ಲಿ ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( 
Method of teaching) 

ಅಥವಾ 
ಒಂದು ವರ್ಷದ ಬ್ಯಾಚುಲರ್‌ ಆಫ್‌ ಎಜುಕೇಷನ್‌ ಬಿಇಡಿ ಪದವಿ ( ಸ್ಪೆಷಲ್‌ ಎಜುಕೇಷನ್‌) ನಲ್ಲಿ 
ಆಂಗ್ಲಭಾಷೆಯನ್ನು ಬೋಧನಾ ವಿಷಯವಾಗಿ ಅಭ್ಯಾಸಮಾಡಿರಬೇಕು ( Method of teaching) 

ಅಥವಾ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಬಿಎ(ಕಲಾ) ಮತ್ತು ಬಿ.ಎಸ್ಸಿ (ವಿಜ್ಞಾನ) ಪದವಿಯಲ್ಲಿ 
ಅಬ್ಯಾಸಮಾಡಿರಬೇಕು ಮತ್ತು ಬಿಇಡಿ ಪದವಿಯಲ್ಲಿ/ ಎರಡು ವರ್ಷದ ಡಿಇಡಿಯಲ್ಲಿ 
ಪ.ಜಾತಿ/ಪ.ಪಂಗಡ, ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಯು ಕನಿಷ್ಟ ಶೇಕಡ 45% ನ್ನು ಮತ್ತು 
ಇತರೆ ಪ್ರವರ್ಗದ ಅಭ್ಯರ್ಥಿಯು ಶೇಕಡ 50% ಅಂಕಗಳೊಂದಿಗೆ. ಮೂರು ವರ್ಷದ ಪದವಿಯಲ್ಲಿ 
ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ ಅಬ್ಯಾಸಮಾಡಿರಬೇಕು 


ಮತ್ತು 
ಅ) ಸರ್ಕಾರ ಗೊತ್ತುಪಡಿಸಿದ ಸಕ್ಸಮ ಪ್ರಾಧಿಕಾರಿಯು ನಡೆಸಿರುವ ಶಿಕ್ಬಕರ ಅರ್ಹತಾ ಪರೀಕ್ಷೆ 
(ಪೇಪರ್‌-2) ನ್ನು ತೇರ್ಗಡೆಹೊಂದಿರತಕ್ಕದ್ದು 


ಆ) ಕಲಾ/ ವಿಜ್ಞಾನ ವಿಷಯದ ಪದವಿಯಲ್ಲಿ ಆಂಗ್ಲಭಾಷೆಯನ್ನು ಐಚ್ಚಿಕ ವಿಷಯವಾಗಿ 
ಅಭ್ಯಾಸಮಾಡದಿದ್ದಲ್ಲಿ 

ಅ) ಯು.ಜಿಸಿ ಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶವಿದ್ಯಾಲಯದಿಂದ ಸ್ನಾತಕೋತ್ತರ 
ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಅಬ್ಯಾಸಮಾಡಿರಬೇಕು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೬೧ 





ಅಥವಾ 
ಆಂಗ್ಲ ಭಾಷಾ ಹುದ್ದೆಗೆ ಅಭ್ಯರ್ಥಿಗಳು ರೀಜನಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಗ್ಲೀಷ್‌ ಸೌತ್‌ ಇಂಡಿಯಾ 


ಇವರು ನಡೆಸುವ ಪೋಸ್ಟ್‌ ಗ್ರಾಜುಯೇಟ್‌ ಡಿಪ್ಲೊಮೋ ಇನ್‌ ಇಂಗ್ಲಿಷ್‌ ಪ್ರಮಾಣ ಪತ್ರವನ್ನು 
ಹೊಂದಿದ್ದಲ್ಲಿ ಪರಿಗಣಿಸಲಾಗುವುದು 


ಮತು 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6-8ನೇ ತರಗತಿ ಬೋದಿಸಲು ಅರ್ಜಿಸಲ್ಲಿಸುವ ಅಭ್ಯರ್ಥಿಯು 
ಯಾವ ಬೋಧನಾ ಮಾಧ್ಯಮದ ಹುದ್ದೆಗೆ ಆಯ್ಕೆ ಬಯಸುತ್ತಾರೋ ಆ ಭಾಷಾ ಮಾಧ್ಯಮದಲ್ಲಿ 
ಎಸ್‌.ಎಸ್‌.ಎಲ್‌.ಸಿ / ಪಿ.ಯು.ಸಿ. /ಪದವಿ/ ಡಿಇಡಿ/ ಬಿಇಡಿ ತತ್ಸಮಾನ ಪರೀಕ್ಬೆಯಲ್ಲಿ ಅಭ್ಯಾಸ 
ಮಾಡಿರಬೇಕು. ಅಥವಾ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಸ್‌.ಎಸ್‌.ಎಲ್‌.ಸಿ 
/ ಪಿ.ಯು.ಸಿ /ಪದವಿಯಲ್ಲಿ ಅಬ್ಯಾಸ ಮಾಡಿರಬೇಕು. 
C&R Rules ಸಲ್ಲಿ “Note: Primary School Assistant Masters ! Misters [Science], 18181511, [Hindi], in 


primary, Higher Primary and Model Higher Primary School shall form port of the General cadre and 
they shall teach other subjects also in addition to science { English / Hindi to make up the normal work 
load for the teacher” ಎಂದಿರುತ್ತದೆ. 


ಆದ್ದರಿಂದ ಪ್ರಾಥಮಿಕ, ಹಿರಿಯ ಮಾದರಿ ಹಾಗೂ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ 
/ ಆಂಗ್ಲ / ಹಿಂದಿ ಪ್ರಾಥಮಿಕ ಶಾಲಾ ಸಠಶಿಕ್ಟಕರು ಸಾಮಾನ್ಯ ಶಿಕ್ಬಕರ ಹುದ್ದೆಯ ಭಾಗವಾಗಿರುತ್ತಾರೆ. ಈ ಶಿಕ್ಸಕರು 
ಕಾರ್ಯಭಾರ ಹೊಂದಾಣಿಕೆಗೆ ವಿಜ್ಞಾನ / ಆಂಗ್ಲ / ಹಿಂದಿ ವಿಷಯಗಳೊಂದಿಗೆ ಇತರೆ ವಿಷಯಗಳನ್ನು ಸಹಾ 
ಸಂಬಂಧಿಸಿದ ಶಾಲಾ ಮಾಧ್ಯಮಗಳಲ್ಲಿ ಬೋಧಿಸತಕ್ಕದ್ದು. 


ಸೂಚನೆ: ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ 
ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ. ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು 
ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಇತರೆ ಸರ್ಟಿಫಿಕೇಟ್‌ಗಳನ್ನು ಪಡೆದಿರಬೇಕು. 


09] ವಯೋಮಿತಿ: 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
1ಆ) ಕನಿಷ್ಕ 18ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
1ಆ) ಗರಿಷ್ಠ ವಯೋಮಿತಿ: 
ಸಾಮಾನ್ಯ ವರ್ಗ 40 ವರ್ಷ 
2ಎ, 2ಜಿ, 3ಎ, 3ಬಿ 43 ವರ್ಷ 
ಪ.ಜಾ/ಪ.ಪಂ/ಪ್ರವರ್ಗ-1 45 ವರ್ಷ 
ಸೂಚನೆ: ಗೌರವ ಶಿಕ್ಬಕರಿಗೆ ಗರಿಷ್ಠ ವಯೋಮಿತಿ ಅನ್ವಯಿಸುವುದಿಲ್ಲ. 























ಉಪ್ಪಣಿ: ಗೌರವ ಶಿಕ್ಷಕರೆಂದರೆ: 

ಜಿಲ್ಲಾ ಪಂಚಾಯತ್‌ / ಮಂಡಲ ಪಂಚಾಯತ್‌ ವತಿಯಿಂದ ನೇಮಕಾತಿ ಹೊಂದಿ ಸರ್ಕಾರಿ ಪ್ರಾಥಮಿಕ 
ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸಿರಬೇಕು / ನಿರ್ವಹಿಸುತ್ತಿರಬೇಕು. ಹಾಗೂ ಗೌರವಧನವನ್ನು ಜಿಲ್ಲಾ ಪಂಚಾಯತ್‌ / 
ಮಂಡಲ ಪಂಚಾಯತ್‌ ವತಿಯಿಂದ ಪಡೆದಿರಬೇಕು / ಪಡೆಯುತ್ತಿರಬೇಕು. ಖಾಸಗಿ ಶಾಲೆಗಳಲ್ಲಿ ಮತ್ತು ಇತರ 
ಇಲಾಖೆಗಳಲ್ಲಿ ಗೌರವ ಶಿಕ್ಬಕರಾಗಿ ಕಾರ್ಯ ನಿರ್ವಹಿಸಿರುವವರು ಕೃಪಾಂಕ ಪಡೆಯಲು ಅರ್ಹರಿರುವುದಿಲ್ಲ. 


10] ಅರ್ಹತೆ [ಮೆರಿಟ್‌] ನಿರ್ಧರಿಸುವ ವಿಧಾನ: 
ಎ] 1-5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 
* ಬಿಇಟಿ ಪರೀಕ್ಷೆಯ ಪೇಪರ್‌-! ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 
* ಟಿ.ಇಟಿ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


೧೧೬೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಬಿ] 


ಅಭ್ಯರ್ಥಿಯು ದ್ವಿತೀಯ ಪಿ.ಯು.ಸಿ.ಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಅಂಕಗಳನ್ನು ಲೆಕ್ಕ 


ಹಾಕಲಾಗುವುದು. 
ಪ್ರಥಮ ಮತ್ತು ದ್ವಿತೀಯ ಟಿ.ಸಿ.ಹೆಚ್‌ / ಡಿ.ಇಡಿ,ಗಳ ಬಾಹ್ಯ ಅಂಕಗಳು ಪಿ.ಯು.ಸಿ ಎಜುಕೇಷನ್‌ 
ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಎಸ್‌.ಎಸ್‌.ಎಲ್‌.ಸಿ / ದ್ವಿತೀಯ ಪಿ.ಯು.ಸಿ ಶೇಕಡಾ ಅಂಕಗಳ ಶೇಕಡಾ 35% + ಎರಡು ವರ್ಷಗಳ 
ಟಿ.ಸಿ.ಹೆಚ್‌ / ಡಿ.ಇಡಿ. ಬಾಹ್ಯ ಅಂಕಗಳ ಶೇಕಡಾ ಅಂಕ / ಪಿ.ಯು.ನಿ ಎಜುಕೇಷನ್‌ನ ದ್ವಿತೀಯ ಪರೀಕ್ಬೆಯ 
ಶೇಕಡಾ ಅಂಕಗಳ 15 % + ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಶೇಕಡಾ ಅಂಕಗಳ 35% ಹಾಗೂ ಲಿ.ಇಟಿ 
ಪರೀಕ್ಬೆಯಲ್ಲಿ ಗಳಿಸಿದ ಶೇಕಡ ಅಂಕಗಳ 15% ವೇಟೇಜ್‌ (೪/610೧1809 ಇವುಗಳ ಸರಾಸರಿ ಆಧರಿಸಿ 
ಮೆರಿಟನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸ 
ಇವರಗ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 
ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 

ಗೌರವ ಶಿಕ್ಬಕರು / ಅರೆಕಾಲಿಕ ಶಿಕ್ಬಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಟು 
ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 


6-8 ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ 


ಟಿಇಟಿ ಪರೀಕ್ಸೆಯ ಪೇಪರ್‌-2ನ್ನು ಕಡ್ಡಾಯವಾಗಿ ತೇರ್ಗಡೆಯಾಗಿರಬೇಕು 


ಪದವೀಧರ ಸಹಶಿಕ್ಟಕರ (ಸಾಮಾನ್ಯ) ಹುದ್ದೆಗೆ ಟಿ.ಇಟಿ ಪರೀಕ್ಬೆಯಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 
ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಅಭ್ಯರ್ಥಿಯು ಪದವಿಯಲ್ಲಿ ಎಲ್ಲಾ ವರ್ಷಗಳಲ್ಲಿ/ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು 


ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 
ಡಿಇಡಿ/ಬಿಇಡಿ. , ಡಿಇಡಿ/ಬಿಇಡಿ ಸ್ಪೆಷಲ್‌ ಎಜುಕೇಷನ್‌ ಪರೀಕ್ಬೆಗಳಲ್ಲಿ ಗಳಿಸಿದ ಒಟ್ಟು ಬಾಹ್ಯ ಅಂಕಗಳ 
ಶೇಕಡಾವಾರು ಅಂಕಗಳನ್ನು ಲೆಕ್ಕ ಹಾಕಲಾಗುವುದು. 


ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡಾ ಅಂಕಗಳನ್ನು ಲೆಕ್ಕ 
ಹಾಕಲಾಗುವುದು. 


ಬಿಎ/ಬಿಎಸ್ಸಿ ತತ್ಸಮಾನ ಪದವಿ ಯಲ್ಲಿನ ಶೇಕಡಾ ಅಂಕಗಳ ಶೇಕಡಾ 35% * ಎರಡು ವರ್ಷಗಳ ಡಿಇಡಿ/ 
ಬಿಇಡಿ./ ಸ್ಪೆಷಲ್‌ ಡಿಇಡಿ/ಬಿಇಡಿ ಬಾಹ್ಯ ಅಂಕಗಳ ಶೇಕಡಾ ಅಂಕ ಪರೀಕ್ಬೆಯ ಶೇಕಡಾ ಅಂಕಗಳ 15 % + 
ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯ ಚಾ ಅಂಕಗಳ 35% ಹಾಗೂ ಟಿಇಟಿ ಪರೀಕ್ಸೆಯಲ್ಲಿ ಗಳಿಸಿದ ಶೇಕಡ 
ಅಂಕಗಳ 15% ವೇಟೇಜ್‌ (lide SSS ಸರಾಸರಿ ಆಧರಿಸಿ ಮೆರಿಟನ್ನು ಲೆಕ್ಕ ವಿಮ: 


ಸೂಚನೆ: ಸರ್ಕಾರದ ಅನುಮೋದನೆಯಂತೆ ಆಯುಕ್ತರ ಅಧಿಕೃತ ಜ್ಞಾಪನ 
ಸಂಖ್ಯೆ:ಸಿ3[1]ಪ್ರಾಶಿ:ನೇ:20[ಎ]:ಭಾಗ-3: 2005-06, ದಿನಾಂಕ:03.11.2006ರ ಪ್ರಕಾರ ಟಿ.ಸಿ.ಹೆಚ್‌., ಮತ್ತು 
ಡಿ.ಇಡಿ, ಪರೀಕ್ಬೆಗಳ ಅಂತರಿಕ ಮೌಲ್ಯಮಾಪನ ಅಂಕಗಳನ್ನು ಹೊರತುಪಡಿಸಿ ಕೇವಲ ಬಾಹ್ಯ ಅಂಕಗಳನ್ನು 
ಮಾತ್ರ ಆಯ್ಕೆಗೆ ಪರಿಗಣಿಸಲಾಗುವುದು. 


ಅಭ್ಯರ್ಥಿಯು ಗೌರವ ಶಿಕ್ಷಕರಾಗಿ / ಅರೆಕಾಲಿಕ ಶಿಕ್ಷಕರಾಗಿ ಸರ್ಕಾರಿ ಸೇವೆ ಸಲ್ಲಿಸಿದ್ದಲ್ಲಿ / ಸಲ್ಲಿಸು ಿದ್ಧಲ್ಲಿ 
ಇವರಿಗೆ ಪೂರ್ಣಗೊಂಡ ಪ್ರತಿ ವರ್ಷದ ಸೇವಾ ಅವಧಿಗೆ 3 ಕೃಪಾಂಕಗಳಂತೆ ಗ ಷ್ಠ 15 ಕೃಪಾಂಕಗಳ 


ಮಿತಿಗೆ ಒಳಪಟ್ಟ ಕೃಪಾಂಕಗಳನ್ನು ನೀಡಲಾಗುವುದು. 


ಗೌರವ ಶಿಕ್ಷಕರು / ಅರೆಕಾಲಿಕ ಶಿಕ್ಷಕರಾಗಿದ್ದಲ್ಲಿ ಸಂಬಂಧಿಸಿದ ಅಭ್ಯಧಿ ರ್ಥಿಗಳು ನಿಗದಿತ ನಮೂನೆಯಲ್ಲಿ 
ಪ್ರಮಾಣ ಪತ್ರ ಸಲ್ಲಿಸಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೬೩ 





* ಸರಾಸರಿ ಶೇಕಡಾವಾರು ಅಂಕಕ್ಕೆ ಅಭ್ಯರ್ಥಿಯ ಕೃಪಾಂಕಗಳನ್ನು ಸೇರಿಸಲಾಗುವುದು. [ಕೃಪಾಂಕಕ್ಕೆ 


ಅಭ್ಯರ್ಥಿಯು ಅರ್ಹರಿದ್ದಲ್ಲಿ ಮಾತ್ರ] ಈ ಒಟ್ಟು ಅಂಕಗಳನ್ನು ಅರ್ಹತಾ ಅಂಕವೆಂದು ಪರಿಗಣಿಸಲಾಗುತ್ತದೆ. 
*** ಅರ್ಜಿ ಭರ್ತಿಮಾಡಲು ಕೂಟ್ವಿರುವ ಸೂಚನೆಗಳನ್ನು ಗಮನಿಸುವುದು. 


11] ಮೀಸಲಾತಿ ಸೌಲಭ್ಯ ಪಡಯಲು ಅಭ್ಯರ್ಥಿಗಳು ಸಲ್ಲಿ ಸಬೇಕಾದ ಪ್ರಮಾಣ ಪತ್ರಗಳು: 1ಆ) 


01. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ : ನಮೂನೆ-ಡಿ [ನಿಯಮ-3.ಎ(2)(3)], ಸರ್ಕಾರದ 
ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
02. ಹಿಂದುಳಿದ ಪ್ರವರ್ಗ-।ಕ್ಕೆ ಸೇರಿದ : ನಮೂನೆ-೬ [ನಿಯಮ-3.ಎ(2)(3)}%, ಸರ್ಕಾರದ 
ಅಭ್ಯರ್ಥಿಗಳು. ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:132:ಎಸ್‌ಎಡಿ:1997, 
ದಿನಾಂಕ:08.02.2000 
03. ಹಿಂದುಳಿದ ಪ್ರವರ್ಗ-2.ಎ, 2.ಬಿ, 3.ಎ : ನಮೂನೆ-ಎಫ್‌ [ನಿಯಮ-3.ಎ(2)(43)] ಸರ್ಕಾರದ 
ಮತ್ತು 3.ಬಿ ಈ ವರ್ಗಕ್ಕೆ ಸೇರಿದ ಆದೇಶ ಸಂಖ್ಯೆ:ಎಸ್‌ಡಬ್ಲ್ಯೂಡಿ:126:ಎಸ್‌ಎಡಿ:1997, 
ಅಭ್ಯರ್ಥಿಗಳು. ದಿನಾಂಕ:13.02.2003 
04. ಹೈದ್ರಾಬಾದ್‌ ಕರ್ನಾಟಿಕ ಪ್ರದೇಶದ 6 ಸ ಸರ್ಕಾರದಆದೇಶಸಂಖ್ಯೆ:ನಿಆಸುಇ43:ಹೆಚ್‌ಕೆಸಿ 2013: 
ಜಿಲ್ಲೆಗಳ ನೇಮಕಾತಿಯಲ್ಲಿ ಮೀಸಲಾತಿ ದಿನಾಂಕ:29.01.2014ರಲ್ಲಿನಿಗಧಿ ಪಡಿಸಿದ ನಮೂನೆಗಳಲ್ಲಿ 
ಪಡೆಯ ಬಯಸುವ ಅಭ್ಯರ್ಥಿಗಳು. ಅರ್ಜಿಸಲ್ಲಿಸಲು ನಿಗಧಿಪಡಿಸಿದ ದಿನಾಂಕಗೊಳಗೆ 


ಸಕ್ಷಮ ಪ್ರಾಧಿಕಾರದಿಂದ ಪಡೆದುಕೊಂಡಿರಬೇಕು 


ಅಭ್ಯರ್ಥಿಗಳು ಮೇಲೆ ನಿಗದಿಪಡಿಸಿರುವ ನಿಗದಿತ ನಮೂನೆಗಳಲ್ಲಿಯೇ ಸಂಬಂಧಿಸಿದ ವ್ಯಾಪ್ತಿಯ 
ತಹಸೀಲ್ದಾರರ ದರ್ಜೆಗಿಂತ ಕಡಿಮೆ ಇಲ್ಲದ ರೆವಿನ್ಯೂ ಪ್ರಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರವಿರಬೇಕು ಮತ್ತು ಅವಧಿ ಮೀರಿದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


1ಆ1 ಮೇಲೆ ವಿವರಿಸಿರುವ ಪ್ರಕಾರ ಸಾಮಾನ್ಯ ಅರ್ಹತೆ ಸೇರಿದಂತೆ ಪ್ರತಿ ಮೀಸಲಾತಿ ಪ್ರವರ್ಗಗಳಿಗೆ ಈ ಕೆಳಕಂಡ 
ಆದೇಶಗಳ ಪ್ರಕಾರ "ಸಮತಳ ಮೀಸಲಾತಿ" [Horizontal reservation] ಅನ್ವಯ ಹುದ್ದೆಗಳನ್ನು ವರ್ಗೀಕರಿಸಲಾಗಿದೆ. 





01. | ಮಾಜಿ ಶೇಕಡಾ- | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ರೊಟ್‌ಮೆಂಟ್‌] ರೂಲ್ಸ್‌ 1977ರ 
ಸೈನಿಕರಿಗೆ 10 ನಿಯಮ-9[1]ರನ್ವಂಯ ಹಾಗೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





02. | ಅಂಗವಿಕಲರಿಗೆ ಶೇಕಡಾ-5 | ಕರ್ನಾಟಕ ಸಿವಿಲ್‌ ಸರ್ವೀಸಸ್‌ [ಜನರಲ್‌ ರೆಕ್ಟೊಟ್‌ಮೆಂಟ್‌] ರೂಲ್ಸ್‌ 1977ರ 
ನಿಯಮ-9[1][ಎ1ರನ್ಶಯ ಹಾಡೂ ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 





03. | ಯೋಜನೆಗಳಿಂದ | ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999 





ನಿರಾಶ್ರಿತರಾದವರ ದಿನಾಂಕ:23.11.2000 ಮತ್ತು ಸಂಖ್ಯದ:ಸಿಆಸುಇ:97:ಸೇನಿನಿ:2002, 
ಕುಟುಂಬದವರ ದಿ:22.11.2002 ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 
ಅಭ್ಯರ್ಥಿಗಳಿಗಾಗಿ 

04. | ಗ್ರಾಮೀಣ ಶೇಕಡಾ- | 2000ದ ಕರ್ನಾಟಕ ಗ್ರಾಮಿಣ ಅಭ್ಯರ್ಥಿಗಳಿಗಾಗಿ [ರಾಜ್ಯ ಸಿವಿಲ್‌ ಸೇವೆಗಳಲ್ಲಿ 
ಅಭ್ಯರ್ಥಿಗಳಿಗೆ 25 ನೇಮಕಾತಿ ಅಥವಾ ಹುದ್ದೆಗಳ ಮೀಸಲಾತಿ ವಿದೇಯಕ] ಹಾಗೂ ಸರ್ಕಾರದ 


ಆದೇಶ ಸಂಖ್ಯೆ:ಸಿಆಸುಇ:97:ಸೇನಿನಿ:2002 ದಿ:22.11.2002 ಮತ್ತು 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 








05. | ಕನ್ನಡ ಶೇಕಡಾ-5 | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:71:ಎಸ್‌ಆರ್‌ಆರ್‌:2001 
ಮಾಧ್ಯಮದ ದಿ:24.10.2002 ಮತ್ತು ಸಂಖ್ಯೆ:ಸಿಆಸುಇ:97:ಸೇನೆನಿ:2002, ದಿ:22.11.2002 
ಅಭ್ಯರ್ಥಿಗಳಿಗಾಗಿ ಮತ್ತು ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿ:04.01.2008. 

















೧೧೬೪ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 











06. | ಮಹಿಳಾ ಶೇಕಡಾ- | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:41:ಎಸ್‌ಆರ್‌ಇ: 2001, 
ಅಭ್ಯರ್ಥಿಗಳಿಗೆ 50 ದಿನಾಂಕ:09.08.2001ರ ಪ್ರಕಾರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 
ತಿದ್ದುಪಡಿ ತರಲಾಗಿದ್ದು, ಮಹಿಳೆಯರಿಗೆ ಪ್ರತಿ ಗುಂಪಿನಲ್ಲೂ ಶೇಕಡಾ 50% 
ಹುದ್ದೆಗಳನ್ನು ಮೀಸಲಿಸಲಾಗಿದೆ. ಮತ್ತು ಸರ್ಕಾರದ ಆದೇಶ 
ಸಂಖ್ಯೆ:ಸಿಆಸುಇ:53:ಸೇನೆನಿ:2007, ದಿನಾಂಕ:01.04.2008. 

















12) ಮಾಜಿ ಸೈನಿಕ ಅಭ್ಯರ್ಥಿಗಳು: 

"ಮಾಜಿ ಸೈನಿಕ”ರಿಗಾಗಿ ಮೀಸಲಿಟ್ಟ ಖಾಲಿ ಹುದ್ದೆಗಳನ್ನು ಮಿಲಿಟರಿ ಸೇವೆಯಿಂದ ಬಿಡುಗಡೆ ಹೊಂದಿದ 
ವ್ಯಕ್ತಿಗಳಿಂದ ಮತ್ತು ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರಿಂದ ನೇಮಕಾತಿ ಮೂಲಕ ತುಂಬಲಾಗುತ್ತದೆ. 
ಮಾಜಿ ಸ್ಫನಿಕರ ಗುಂಪಿನಲ್ಲಿ ಕ್‌ಳಕಂಡವರು ಆಯ್ಕೆಗ್‌ ಅರ್ಹರು: 


01. ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ಸೌಕಾದಳ ಮತ್ತು ವಾಯುದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ /ಯೋಧ ಅಥವಾ ಆಯೋಧನಾಗಿ) ಸೇವೆ ಸಲ್ಫಿಸಿದ ವ್ಯಕ್ತಿ. ಅಂದರೆ: 


1ಅ] ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ ವ್ಯಕ್ತಿ. 
ಅಥವಾ 


1ಆ) ವೈಧ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಗೆ ಅನರ್ಹನಾದವನೆಂದೋ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 
ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈಧ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಿಂದ 
ಬಿಡುಗೆಡೆಯಾದ ವ್ಯಕ್ತಿ. 

ಅಥವಾ 


18] ಸ್ನಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ವ ಬ 
ಹೊಂದಿದ ವ್ಯಕ್ತಿ. 
ಅಥವಾ 


[ಈ] ತನ್ನ ಸ್ವಂತ ಕೋರಿಕೆಯ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 
ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ಧಿಷ್ಠ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕಿ.. 
$೨ 


62. ಮಾಜಿ ಸೈನಿಕ ಅವಲಂಬಿತರ ಗುಂಪಿನಲ್ಲಿ ಆಯ್ಕೆ ಬಯಸುವ ಅಭ್ಯರ್ಥಿಗಳು ಅಂದರೆ: 
ಕೇಂದ್ರೆ ಸಶಸ್ತ ದಳದಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಓಟ ಶಾಶ್ವತವಾಗಿ ದೈಹಿಕ ವಿಕಲತೆ 
ಹೊಂದಿದ ವ್ಯಕ್ತೆಗಳ ಕುಟುಂಬದವರು. [ಸಂಬಂಧಾನುಸಾರ” ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು 
ಮಲ ಮಕ್ಕಳು, ಮಾಜಿ ಸೈನಿಕರ ಅವಲಂಬಿತರಡಿಯಲ್ಲಿ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ, 
ಆಂತಹವಂಗ ವಯೋಮಿತಿ ಸಡಿಲಿಕೆ ಇಲ್ಲ] 


03. ಮಾಜಿ ಸೈನಿಕ ಗುಂಪಿನಲ್ಲಿ ಆಯ್ಕೆ ಹೊಂದಲು ಈ ಕ್‌ಳಕಂಡವರು ಅರ್ಹರಲ್ಲ: 
[ಅ] ಈ ಸೌಲಭ್ಯಕ್ಕೆ ಡಿಫೆನ್ಸ್‌ ಸೆಕ್ಯುರಿಟಿ ಕೋರ್ಸ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಕೋರ್ಸ್‌, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟಿರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅರ್ಹರಲ್ಲ. 
[ಆ] ಕೇಂದ್ರ ಸಶಸ್ತ್ರದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 
ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ 
ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ 
ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ 
ನೀಡುವವರೆಗೆ ರಾಜ್ಯ ನಾಗರೀಕ ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. 
ಸೂಚನೆ: 'ಮಾಜಿ ಸೈನಿಕ” ಸಶಸ್ತ್ರ ದಳದ ಸದಸ್ಯ " ಮತ್ತು 'ಕುಟುಂಬದ ಸದಸ್ಯ "ಎಂಬ ಪದಗಳ ಅರ್ಥವು 
ಕಾಲದಿಂದ ಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಿಕ ರಾಜ ಸರ್ಕಾರಿ ಸೇವಾ [ಸಾಮಾನ್ಯ ನೇಮಕಾತಿ] ನಿಯಮಗಳು- 


ಶೆ 
1977ರಲ್ಲಿ ವಿವರಿಸಿರುವಂತೆ ಇರುತ್ತದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೬೫ 





13 ? ಅಂಗವಿಕಲ ಅಭ್ಯರ್ಥಿಗಳು: 


ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:ಎಂಎಂಡಬ್ಲ್ಯೂ:107:ಪಿಹೆಚ್‌ಪಿ:2003, ದಿ:11.07.2003 ಮತ್ತು 
ಸಂಖ್ಯೆ:ಡಿಪಿಎಆರ್‌:50:ಎಸ್‌ಆರ್‌ಆರ್‌:2000 ದಿ:30.09.2005ರ ಅನ್ವಯ ತಾನು "ಅಂಗವಿಕಲರ ಗುಂಪಿಗೆ ಸೇರಿದವರೆಂದು 
ಹೇಳಿಕೊಳ್ಳುವ ಅಭ್ಯರ್ಥಿಯು" ವೈಧ್ಯಕೀಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರ್ಕಾರಿ ಆದೇಶ 
ಸಂಖ್ಯೆ:ಡಿಪಿಎಆರ್‌:ಸಿಆಸು:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ನಿಗದಿಪಡಿಸಿರುವ ಅಂಗವಿಕಲ ಅಭ್ಯರ್ಥಿಗಳನ್ನು 
ಮಾತ್ರ ಪರಿಗಣಿಸಲಾಗುವುದು. ಸರ್ಕಾರಿ ಆದೇಶ ಸಂಖ್ಯೆ:ಎಂ.ಎ.ಇ:107:ಪಿಹೆಚ್‌ಪಿ:2003 ದಿ:11.07.2003ರಲ್ಲಿ 
ನಿಗದಿಪಡಿಸಿರುವ ನಮೂನೆಯಲ್ಲಿ ವೈಧ್ಯಕೀಯ ಪ್ರಮಾಣ ಪತ್ರಗಳನ್ನು ಸಕ್ಸಮ ಜಿಲ್ಲಾ ವೈಧ್ಯಕೀಯ ಮಂಡಳಿಯಿಂದ 
ಪಡೆದಿರಬೇಕು. ಈ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಅಭ್ಯರ್ಥಿಯು ಪಡೆದುಕೊಂಡಿರಬೇಕು. 


ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:50:ಎಸ್‌ಆರ್‌ಆರ್‌:2007, ದಿ:26.07.2011ರಲ್ಲಿ ಹಾಗೂ 
ಸಂಖ್ಯೆ:ಸಿಆಸುಇ:54:ಎಸ್‌ಆರ್‌ಆರ್‌:2012 ದಿ: 04.08.2012 ರಲ್ಲಿ ರಾಜ್ಯ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 
ಅಂಗವಿಕಲರು ನಿರ್ವಹಿಸಬಹುದಾದ ಹುದ್ದೆಗಳನ್ನು ಗುರುತಿಸಿದೆ. ಸದರಿ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಶಿಕ್ಸಂ 
ಇಲಾಖೆಗೆ ಸಂಬಂಧಿಸಿದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗುರುತಿಸಿರುವ ಹುದ್ದೆಗಳ ಉದ್ಭೃತ ಭಾಗವನ್ನು ಈ ಕೆಳಗೆ 


ನೀಡಲಾಗಿದೆ. 











A Fp Leprosy Hearing Locomotors ಕ Mentally 
Blind Low ison Cured Impaired Disability. | MEP | Retarded 
Primary Primary Primary Primary Primary FDA., SDA,, - 
School Music | School Music | School School Music | School & Group D 
Teacher, Teacher, Assistant Teacher, Assistant Posts. 
Asst Masters Asst.Masters Masters Asst.Masters Masters 
(general) [General] [General] [General] [General] 
(English) [English] [Science] [English] [Science] 
(Hindi) [Hindi] [English] [Hindi] [English] 
[Hindi] Drawing [Hindi] 
Secondary Secondary Drawing Teachers. Drawing 
School School Teacher Teacher 
Assistant Assistant Secondary 
Grade-lIl, Grade-lIl, Secondary School Secondary 
Assistant Assistant School Assistant School 
Masters [Arts] | Masters [Arts] | Assistant (1೩6೦-11, Assistant 
[Languages] [Languages] Grade-ll, Assistant Grade-Il, 
Special Special Assistant Masters Assistant 
Teacher Teacher Masters [Arts] | [Languages] Masters [Arts] 
Grade-ll, Grade-ll, [Physical Physical [Physical 
Drama Drama Science] Education Science] 
Teachers, Teachers, [Biological Teacher, [Biological 
Dance Dance Science] (೯೩6೦-11, Science] 
Teachers, Teachers, [Languages] Drawing [Languages] 
Music Music Teachers, 
Teachers. Teachers. Special Drama Special 
Teacher Teachers, Teacher 
FDA., SDA,, FDA., SDA,, Grade-lIl, Dance Grade-Il, 
Group D, Drawing Teachers, Drawing 
Posts, Peon. Teachers, Craft Teachers, 
Drama Teachers. Drama 
Teachers, Teachers, 
Dance FDA., SDA,., Dance 
Teachers, Typist, & Teachers, 
Craft Group D., Craft 
Teachers, Teachers, 
Music Music 
Teachers. Teachers. 
FDA., SDA. FDA., SDA., 
Typist, Steno Typist, Steno 
& Group D., & Group D 
Posts. 


























೧೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





* ದೈಹಿಕ ಅಂಗವಿಕಲ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿರುವ ಮೂಳೆ ತಜ್ನ [Orthopaedic Surgeon] 
ರಿಂದ ದೈಹಿಕ ಅಂಗವಿಕಲತೆಯ ಮೌಲೀಕರಣವನ್ನು Alimco Kanpur [W.H.O Standard] ಇದರ ಆಧಾರದ 
ಮೇಲೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹಾಗೂ ಶ್ರವಣ ದೋಷ ಹೊಂದಿರುವ ಅಂಗವಿಕಲ 
ಅಭ್ಯರ್ಥಿಗಳ ಪ್ರಮಾಣ ಪತ್ರದಲ್ಲಿ ಶ್ರವಣ ದೋಷದ ಪ್ರಮಾಣವನ್ನು ಡೆಸಿಬಲ್ಸ್‌ [Decibels] ಗಳಲ್ಲಿ 
ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಅಂಧ ಮತ್ತು ಮಂದ ದೃಷ್ಠಿಯ ಅಭ್ಯರ್ಥಿಗಳಿಗೆ ಈ ಕೆಳಗಿನವರು ಮಾತ್ರ ಅರ್ಹತೆ ಹೊಂದಿರುತ್ತಾರೆ. 
VISUAL DISABILITY 


| Definition : Blindness refers to a condition where a person suffers from any of the condition , namely 
i total absence of sight: or 
il) visual acuity not exceeding 6/60 of 20/200 (snellen) in the better eye with best correcting lenses: or 
ili) Limitation of field of vision subtending an angle of 20 degree or worse : 
2. Low Vision: Persons with low vision means a person with a impairment of vision of less than 6/18 to 
6/60 with best correction in the better eye of impairment of field in anyone of the following categories:- 
a) reduction of fields less than 50 degrees 
b) Heminaopia with macular involvement 
0) Altitudinal defect involving lower fields. 
3. Categories of Visual Disability All with Correction 


























Category Better Eye Worse eye % age impairment 
Category 0 6/9-6/18 6/24 to 6/36 20% 
Category I 6/18-6/36 6/60 to Nil 40% 
Category 11 6/40-4/60 Or Field Of vision | 

10-20 3/60 to Nil 75% 
Category 111 3/60 to 1/60 ಜ್‌ Of vision F:C at 1 ft to Nil 100% 
Category IV F:C at] ft to Nil or Field Of F:C at 1 ft to Nil 100% 

vision 10* 
One Eyed Persons F:C at 1 ftto Nil or 
೪6 Field Of vision 10* ಸ 

















Note: F:C Means Finger Count 


14] ಗ್ರಾಮೀಣ ಅಭ್ಯರ್ಥಿಗಳು: 

ಗ್ರಾಮೀಣ ಅಭ್ಯರ್ಥಿ ಎಂದರೆ ಕರ್ನಾಟಕ ಪೌರ ನಿಯಮಗಳ ಅಧಿನಿಯಮ-1976 ಅಥವಾ ಕರ್ನಾಟಕ ಪೌರ 
ಸಭೆಗಳ ಅಧಿನಿಯಮ 1964ರಡಿಯಲ್ಲಿ ನಿರ್ಧಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶ ಹೊರತಾಗಿ ಇತರೆ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಅಭ್ಯರ್ಥಿ. 

ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣ 
ಪತ್ರಗಳನ್ನು ಸರ್ಕಾರದ ಆದೇಶ ಸಂಖ್ಯೆ:ಡಿಪಿಎಆರ್‌:96:ಸೇನೆನಿ:2005, ದಿನಾಂಕ:10.08.2005ರಲ್ಲಿ ನೀಡಿರುವ ನಿಗದಿತ 
ನಮೂನೆಯಲ್ಲಿ ಮಾತ್ರ ಸಲ್ಲಿಸಬೇಕು. 


* ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-1ರಲ್ಲಿ ಅಂದರೆ, ಮೇಲುಸ್ಥರದಲ್ಲಿ [creamy layer] 
ಬರುವುದಿಲ್ಲವೆಂದು ಸಂಬಂಧಿಸಿದ ತಹಸೀಲ್ದಾರರವರಿಂದ ಪಡೆದ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ 
ಆದೇಶ ದಿನಾಂಕ:10.08.2005ರಲ್ಲಿ ನಿಗದಿಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

* ಪ್ರವರ್ಗ-।, 2.ಐ., 2.ಬಿ, 3.ಎ., 3.ಬಿ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ 
ಅಭ್ಯರ್ಥಿಗಳು ತಮ್ಮ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ಸರ್ಕಾರದ ಆದೇಶ 
ದಿನಾಂಕ:10.08.2005ರಲ್ಲಿ ನಿಗದಿ ಪಡಿಸಲಾದ ನಮೂನೆ-2ರಲ್ಲಿ ಗ್ರಾಮೀಣ ವ್ಯಾಸಂಗ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೬೭ 





15 7 ಯೋಜನಾ ನಿರಾಶ್ರಿತ ಕುಟುಂಬದ ಅಭ್ಯರ್ಥಿಗಳು: 

ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:23:ಎಸ್‌ಆರ್‌ಆರ್‌:1999, ದಿನಾಂಕ:23.11.2000ರನ್ವಂಯ ಯೋಜನಾ 
ನಿರಾಶ್ರಿತ ಕುಟುಂಬದ ಅಭ್ಯರ್ಥಿ ಮೀಸಲಾತಿ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ 
ಸಂಖ್ಯೆ:ಸಿಆಸುಇ:44:ಸೇನೇನಿ, ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ 
ಪ್ರಾಧಿಕಾರದಿಂದ [ತಹಸೀಲ್ದಾರ್‌] ಅರ್ಜಿ ಸಲ್ಲಿಸುವ ಕೊನೆ ದಿನಾಂದೊಳಗೆ ಪಡೆದಿರಬೇಕು. 


ಯೋಜನ್‌ ಅಂದರೆ: 

ನಿರಾಶ್ರಿತ ವ್ಯಕ್ತಿಗಳಿಂದ ಪಡೆಯಲಾದ ಜಮೀನನ್ನು ನಿರ್ಮಾಣ ಅಥವಾ ನೀರಾವರಿಯ ಉದ್ದೇಶಕ್ಕಾಗಿ ಅಥವಾ 
ನೀರು ಸರಬರಾಜು ಮಾಡುವ ಅಭಿವೃದ್ಧಿ ಕಾರ್ಯದ ವಿಸ್ತರಣೆ ಅಥವಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ಪೂರೈಕೆ 
ಅಥವಾ ವಿದ್ಯುಚ್ಛಕ್ತಿ ಕಾರ್ಯಗಳ ಅನುಕೂಲಕರ ಅಭಿವೃದ್ಧಿಯೂ ಸೇರಿದಂತೆ ಸಾರ್ವಜನಿಕ ಉಪಯೋಗಗಳಿಗಾಗಿ 
ನಿರ್ಮಾಣ ಸುಧಾರಣೆ ಅಥವಾ ಅಭಿವೃದ್ಧಿ ಕಾರ್ಯಗಳ ಯೋಜನೆ. 


ವಿಶೇಷ ಸೂಚನೆ: 

ಈ ಮೇಲ್ಕಂಡ ನಿಯಮಗಳು ಪ್ರಾರಂಭವಾಗುವುದಕ್ಕಿಂ ತ 20 ವರ್ಷಗಳ ಮುಂಚಿತವಾಗಿ ಯಾವುದೇ 
ಗ್ರಾಮೀಣದಲ್ಲಿನ ಅಥವಾ ಪ್ಲಾಟ್‌ ಅಥವಾ ಇನ್ನಿತರ ಯಾವುದೇ ಆಸ್ತಿಗಳನ್ನು ಹೊಂದಿದ್ದು, ಅಂತಹ ಅಸ್ತಿಗಳನ್ನು 
ಯೋಜನೆಗಳ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡಿದ್ದಲ್ಲಿ, ಅಂತಹ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡ 
ಕಾರಣದಿಂದಾಗಿ ನಿರಾಶ್ರಿತರಾದ ಕುಟುಂಬದ ಸದಸ್ಯರು / ವ್ಯಕ್ತಿಗಳು ಈ ನಿಯಮಗಳಿಗೆ ಸೌಲಭ್ಯ ಪಡೆಯಲು 
ಅರ್ಹರಿರುವುದಿಲ್ಲ 

ಯೋಜನೆಗಳಿಂದ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು ಸರ್ಕಾರಿ ಸುತ್ತೋಲೆ ಸಂಖ್ಯೆ:ಸಿಆಸುಇ:44: ಸೇನೇನಿ 
ದಿನಾಂಕ:27.07.2001ರಲ್ಲಿ ನಿಗದಿಪಡಿಸಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಕ್ಸಮ ಪ್ರಾಧಿಕಾರದಿಂದ ಪಡೆದು 
ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 


16 ] ಕಸ್ನಡ ಮಾಧ್ಯಮದ ಅಭ್ಯರ್ಥಿಗಳು: 

1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳೂ ಈ 
ಮೀಸಲಾತಿಗೆ ಅರ್ಹರಾಗುತ್ತಾರೆ. [1ನೇ ತರಗತಿಗೆ ದಾಖಲಾಗದೇ ನೇರವಾಗಿ ನಂತರದ ಹೆಚ್ಚಿನ ತರಗತಿಗೆ ದಾಖಲಾಗಿ 
10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸಹ ಈ ಸೌಲಭ್ಯಕ್ಕೆ ಅರ್ಹರಾಗುವರು] ಈ 
ಅಭ್ಯರ್ಥಿಗಳು ಸಂಬಂಧಿಸಿದ ವ "ಪಾಧ್ಯಾ ಖಕ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಕ್ಷೇತ್ರ ಶಿಕ್ಬಣಾಧಿಕಾರಿಗಳವರ 
ಮೇಲುಸಹಿಯೊಂದಿಗೆ ಸಲ್ಲಿಸತಕ್ಕದ್ದು. ರಾಣ ಪತ್ರಗಳನ್ನು ಕ್ಷೇತ್ರ ಶಿಕೃಣಾಧಿಕಾರಿಗಳವರ ಸ ಸಹಿಯೊಂದಿಗೆ 
ಸಲ್ಲಿಸತಕ್ಕದ್ದು. ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


17 ] ಗೌರವ ಶಿಕ್ಷಕರ ಪ್ರಮಾಣ ಪತ್ರ: 

ಸರ್ಕಾರಿ ಶಾಲೆಗಳಲ್ಲಿ ಗೌರವ ಶಿಕ್ಷಕರಾಗಿ ಸಲ್ಲಿಸಿದ ಸೇವಾ ಅವಧಿಗೆ ಕೃಪಾಂಕ ಪಡೆಯಲಿಚ್ಚಿಸುವ 
ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಸಂಬಂಧಿಸಿದ ಶಾಲೆಯ ಮುಖ್ಯಸ್ಥರಿಂದ ಪ್ರಮಾಣ ಪತ್ರವನ್ನು ಪಡೆದು, ಆಯಾ 
ತಾಲ್ಲೂಕು ಕ್ಷೇತ್ರ ಶಿಕ್ಸಣಾಧಿ ಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರಿಂದ 
ದೃಡೀಕರಿಸಿಕೊಂಡಿರಬೇಕು. ಸದರಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು. 


18 1 ಅಭ್ಯರ್ಥಿಗಳ ಮಾಹಿತಿ ಸಂಬಂಧ ಆಕ್ಷೇಪಣೆ ಸ್ವೀಕರಿಸಿ ದಾಖಲಿಸುವುದು: 

ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ 
ಪಡೆದಿರುವ ಅಂಕಗಳು ಹಾಗೂ ಅಭ್ಯರ್ಥಿಯು ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು 
ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳ ವಿವರಗಳನ್ನು ಅಂದರೆ, ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ 
ಪರೀಕ್ಸೆಯಲ್ಲಿ ಗಳಿಸಿರುವ ಅಂಕಗಳು, ಅರ್ಹತಾದಾಯಕ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ಆನ್‌ಲೈನ್‌ 
ಅರ್ಜಿಯಲ್ಲಿ ಕ್ಲೇಮು ಮಾಡಿರುವ ಮೀಸಲಾತಿ ವಿವರಗಳನ್ನು ಒಳಗೊಂಡ ಪೂರ್ಣ ಮಾಹಿತಿಯನ್ನು ಇಲಾಖಾ 
ವೆಬ್‌ಸೈಟ್‌ http://schooleducation.kar.nic.in ನಲ್ಲಿ ಪ್ರಕಟಿಸಿ, ನಿಗದಿತ ಸಮಯ ನೀಡಿ ಆಕ್ಟೇಪಣೆಗಳನ್ನು ಸಲ್ಲಿಸಲು 
ಅವಕಾಶ ಕಲ್ಪಿಸಲಾಗುವುದು. ಅಭ್ಯರ್ಥಿಯು ಆನ್‌ಲೈನ್‌ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ. ಲಗ ಶೈಕ್ಟಜಿಕ 


ಮಾಹಿತಿಯಲ್ಲಿ ವ್ಯತ್ಯಾಸವಾಗಿದ್ದಲ್ಲಿ ಮಾತ್ರ ನಿಗದಿತ ನಮೂನೆಯಲ್ಲಿ ಆಕ್ಟೇಪಣೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಹ 


೧೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಮೂಲ ಅರ್ಜಿಯಲ್ಲಿ ದಾಖಲಿಸದಿರುವ ಯಾವುದೇ ಮಾಹಿತಿಯನ್ನು ಪರಿಗಣಿಸಲಾಗುವುದಿಲ್ಲ. ಆಕ್ಟೇಪಣೆಗಳನ್ನು 


ನಿಯಮಾನುಸಾರ ಪರಿಶೀಲಿಸಿ, ಅಭ್ಯರ್ಥಿಗಳು ನೀಡಿದ ಶೈಕ್ಟಣಿಕ ದಾಖಲೆಗಳ ಆಧಾರದ ಮೇಲೆ ಪರಿಷ್ಕರಿಸಿ, ಪುನಃ 


ಇಲಾಖಾ ವೆಬ್‌ಸೈಟ್‌ನಲ್ಲಿ ಪ್ರಕಟಿಸಲಾಗುವುದು. 


19 J] ಆಯ್ಕೆ ಪಟ್ಟಿ ತಯಾರಿಸುವ ವಿಧಾನ: 
ಆಯ್ಕೆ ಪಟ್ಟಿಯನ್ನು ಅರ್ಹತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅರ್ಹತೆ ಮತ್ತು 
ಮೀಸಲಾತಿ ಬಗ್ಗೆ ವಿವರಗಳನ್ನು ಈಗಾಗಲೇ ನೀಡಿದೆ. ಆಯ್ಕೆ ಪಟ್ಟಿಯನ್ನು ಎರಡು ಹಂತಗಳಲ್ಲಿ ತಯಾರಿಸಲಾಗುತ್ತದೆ. 


* ಮೂದಲ ಹಂತ: ತಾತ್ಕಾಲಿಕ ಆಯ್ಕೆಪಟ್ಟಿ ಪ್ರಕಟಣೆ ಹಾಗೂ ಆಕ್ಟೇಪಣೆಗಳ ಆಹ್ವಾನ. 
* ಎರಡನೇ ಹಂತ: ಮೂಲ ಪ್ರಮಾಣ ಪತ್ರಗಳ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ. 


ತಾತ್ಕಾಲಿಕ ಆಯ್ಕೆ ಪಟ್ಟೆ ಪ್ರಕಟಣೆ ಹಾಗೂ ಆಕ್ಷೇಪಣೆಗಳ ಆಹ್ವಾನ: 

ತಾತ್ಕಾಲಿಕ. ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಟೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. 
ಆಕ್ಟೇಪಣೆಗಳನ್ನು ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ಬಗ್ಗೆ ಸೂಚನೆಯನ್ನು 
ದಿನಪತ್ರಿಕೆಗಳಲ್ಲಿ ನೀಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಆಕ್ಬೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೂ ಈ ಬಗ್ಗೆ 
ವುದೇ ಸೂಚನೆ ನೀಡಿರುವುದಿಲ್ಲ. ಇದೇ ರೀತಿ ಯಾವುದೇ ಅಭ್ಯರ್ಥಿ ಆಕ್ಟೇಪಣೆಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಿಮ 
ಆಯ್ಕೆ ಪಟ್ಟಿಯಲ್ಲಿ ಯಾವುದೇ ರೀತಿಯ ಪರಿಹಾರಕ್ಕೆ ಅರ್ಹತೆ ಪಡೆಯುವುದಿಲ್ಲ. ಹಾಗೂ ಅಂತಿಮ ಆಯ್ಕೆಪಟ್ಟಿಯ 
ಪ್ರಕಟಣೆಯ ನಂತರ ಮತ್ತೆ ಅವರ ಅರ್ಹತೆಯ ಪರಿಶೀಲನೆಗಾಗಲೀ ಅಥವಾ ಇನ್ನಾವುದೇ ಬಗೆಯ ಪರಿಹಾರಕ್ಕಾಗಲೀ 


ಅರ್ಹತೆ ಪಡೆಯುವುದಿಲ್ಲ. 


ಲ 
| 


20 1] ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ: 

9 ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದಾಗ ಪ್ರತಿ ಅಭ್ಯರ್ಥಿ ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ 
ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿರುತ್ತದೆ. ಇದರಂತೆ ಅಭ್ಯರ್ಥಿಗಳು ಮೂಲ ದಾಖಲೆ / ಪ್ರಮಾಣ 
ಪತ್ರಗಳನ್ನು ಅರ್ಜಿ ಸ್ವೀಕೃತಿ ಮತ್ತು ಗುರುತಿನ ಪತ್ರದ ಪ್ರತಿ ಸಹಿತ ಪರಿಶೀಲನೆಗೆ ಸಲ್ಲಿಸಬೇಕು. ಅಭ್ಯರ್ಥಿಗಳಿಗೆ 
ಈ ಬಗ್ಗೆ ವೈಯಕ್ತಿಕವಾಗಿ ಸೂಚನ್‌ ನೀಡಲಾಗುವುದಿಲ್ಲ. ಮೂಲ ದಾಖಲೆ / ಪ್ರಮಾಣ ಪತ್ರಗಳನ್ನು 
ಸಲ್ಲಿಸದಿರುವ / ಕೌನ್ಸಿಲಿಂಗ್‌ ಗೈರು ಹಾಜರಾಗುವ / ಅಪೂರ್ಣ ದಾಖಲೆಗಳನ್ನು ಅಭ್ಯರ್ಥಿಗಳು ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


* ಜಿಲ್ಲಾ ಮಟ್ಟದ ಅಂತಿಮ ಆಯ್ಕೆಪಟ್ಟಿಯಿಂದ ಬ್ಲಾಕ್‌ ಮಟ್ಟದ ಆಯ್ಕೆಪಟ್ಟಿಯನ್ನು ಅಭ್ಯರ್ಥಿಗಳು ಅರ್ಜಿಯಲ್ಲಿ 
ಸೂಚಿಸಿರುವ ಬ್ಲಾಕ್‌ಗಳ ಆದ್ಯತೆಯ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ 


ಬ್ಲಾಕ್‌ಗಳ ಆದ್ಯತೆಯನ್ನು ಸರಿಯಾಗಿ ನಮೂದಿಸಬೇಕು. 


* ಬ್ಲಾಕ್‌ ಮಟ್ಟದ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಾದ ಕ್ಷೇತ್ರ ಶಿಕ್ಟಣಾಧಿಕಾರಿಗಳು 
ಕೌನ್ಸಿಲಿಂಗ್‌ ಮೂಲಕ ನೇಮಕಾತಿ ಆದೇಶ ನೀಡುತ್ತಾರೆ. 


21 ] ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು: 

ಅ. ಪರೀಕ್ಷೆಯ ಹೆಸರು: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಸಹಶಿಕ್ಸಕ/ಶಿಕ್ಟಕಿಯರ 
ಹುದ್ದೆಗಳ ನೇಮಕಾತಿಗೆ ನಡೆಸುವ ಜಿಲ್ಲಾ ಮಟ್ಟದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಲೆ ಪ್ರತಿಯೊಂದಿಗೆ 
ಅಭ್ಯರ್ಥಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. 

ಆ. ಪರೀಕ್ಷೆ ನಡೆಸುವ ಪ್ರಾಧಿಕಾರ: ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಸೆಯನ್ನು ಆಯ್ಕೆ ಪ್ರಾಧಿಕಾರ ಹಾಗೂ 
ಉಪನಿರ್ದೇಶಕರು [ಆಡಳಿತ], ಸಾರ್ವಜನಿಕ ಶಿಕಣ ಇಲಾಖೆ, ಇವರು ತಮ್ಮ ಶೈಕ್ಟಣಿಕ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ನಡೆಸುವರು. 

ಇ. ಪರೀಕ್ಸ್‌ ನಡೆಸುವ ದಿನಾಂಕ : 23-05-2015 ಮತ್ತು 24-05-2015 

ಈ. ಪರೀಕ್ಷಾ ಅವದಿ ಹಾಗೂ ಸಮಯ: 
ದಿ:23-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ. ( 1-5ನೇ ತರಗತಿ ಶಿಕ್ಬಕರಿಗೆ), 
ದಿ:23-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ.(6-8 ನೇ ತರಗತಿಗೆ ಪೇಪರ್‌-1) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೬೯ 





ದಿ:24-05-2015 ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 01.00 ಗಂಟೆ (6-8 ನೇ ತರಗತಿಗೆ ಪೇಪರ್‌-2 
ಸಾಮಾನ್ಯ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ದಿ:24-05-2015 ಮಧ್ಯಾಹ್ನ 2.30 ರಿಂದ 05.00 ಗಂಟೆ. (6-8 ನೇ ತರಗತಿಗೆ ಪೇಪರ್‌-2) 
ಆಂಗ್ಲ ಭಾಷಾ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ 
ಸೂಚನೆ:6-8ನೇ ತರಗತಿ ಶಿಕ್ಸಕರ ಹುದ್ದಗೆ ಅರ್ಜಿಸಲ್ಲಿಸಿರುವರು ಪೇಪರ್‌-1 ಮತ್ತು ಪೇಪರ್‌-2 ಎರಡಕ್ಕೂ 
ಕಡ್ಡಾಯವಾಗಿ ಹಾಜರಾಗಬೇಕು. 


ಉ. ಪ್ರಶ್ನೆ ಪತ್ರಿಕೆಯಲ್ಲಿನ ವಿಷಯ ಹಾಗೂ ಅಂಕಗಳು : ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿ ಪತ್ರಿಕೆಗೆ 
ಕೋಷ್ಯಕದಲ್ಲಿ ಸೂಚಿಸಿರುವಂತೆ ಒಟ್ಟು 150 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪ್ರಸ್ತುತ ನಡೆಯುತ್ತಿರುವ 
ಪರೀಕ್ಲೆ ಎನ್‌.ಸಿ.ಟಿ.ಇ., ನಿಗದಿ ಪಡಿಸಿರುವ ವಿದ್ಯಾರ್ಹತೆ, ಶಿಕೃಕರ ಅರ್ಹತಾ ಪರೀಕ್ಷೆ ಸ್ವರೂಪವನ್ನು 


ಅನುಸರಿಸಿ ನಡೆಸಲಾಗುವುದು. 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ ಕ್‌ಳಗಿನಂತಿದೆ.(1-5ನೇ ತರಗತಿ) 






































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 15 
02. | ಶಿಶು ಮನೋವಿಜ್ಞಾನ ಮತ್ತು ವಿಕಸನ. ಬೋದನಾ ಸಾಮರ್ಥ್ಯ 25 
03. | ಬಾಷೆ: ಕನ್ನಡ / ಉರ್ದು/ಮರಾಠಿ /ತಮಿಳು /ತೆಲಗು 20 
04. | ಸಾಮಾನ್ಯ ಆಂಗ್ಲ ಭಾಷೆ 25 
05. | ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] 20 
06 | ಗಣಿತ 20 
07 | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 








ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ಏಂಗಡಣ್‌ (6-8ನೇ ತರಗತಿ) ಪೇಪರ್‌-1 
































ಕ್ರ.ಸಂ ವಿಷಯ ಅಂಕಗಳು 
01. | ಸಾಮಾನ್ಯ ಜ್ಞಾನ(ಪ್ರಚಲಿತ ವಿದ್ಯಾಮಾನಗಳು) 30 
02. ಶೈಕ್ಟಣಿಕ ಮನೋವಿಜ್ಞಾನ ಮತ್ತು ವಿಕಸನ. 40 
03. | ಸಾಮಾನ್ಯ ಆಂಗ್ಲ ಭಾಷೆ 25 
04. | ಮೌಲ್ಯಶಿಕ್ಟಣ ಮತ್ತು ಆರೋಗ್ಯ ಶಿಕ್ಬಣ 30 
05. | ಗಣಕ ಯಂತ್ರ ಪ್ರಬುದ್ಧತೆ ಬಗ್ಗೆ 25 
ಒಟ್ಟು 150 








೧೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 


ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಕನ್ನಡ /ಉರ್ದು/ಮರಾಠಿ/ತೆಲುಗು/ತೆಮಿಳ್‌ ಸಾಮಾನ್ಯ ಶಿಕ್ಷಕರಿಗೆ ಮಾತ್ರ 


























ಕ್ರ.ಸಂ ವಿಷಯ ಅಂಕಗಳು 

01. | ಆಯಾ ಭಾಷೆ ಮತ್ತು ಬೋಧನಾ ಸಾಮರ್ಥ್ಯ 75 

02. | ಸಮಾಜ ವಿಜ್ಞಾನ » ವಿಷಯ ಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯ 75 
ಒಟ್ಟು 150 








ವಿಷಯ ಮತ್ತು ನಿಗದಿಪಡಿಸಿರುವ ಗರಿಷ್ಠ ಅಂಕಗಳ ವಿಂಗಡಣೆ (6-8ನೇ ತರಗತಿ) ಪೇಪರ್‌-2 
ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ 





























ಕ್ರ.ಸಂ ವಿಷಯ ಅಂಕಗಳು 
01. ಆಂಗ್ಲ ಭಾಷೆ -ವಿಷಯ ಜ್ಞಾನ 100 
02. | ಆಂಗ್ಲ ಭಾಷೆ ಬೋಧನಾ ಸಾಮರ್ಥ್ಯ 50 
ಒಟ್ಟು 150 
22] ಪರೀಕ್ಷಾ ಏಷಯಗಳಿಗೆ ನಿಗದಿಪಡಿಸಿರುವ ಪಠ್ಯವಸ್ತು: !ಎನ್‌.ಸಿ.ಟಿ.ಇ., ನಿಗಧಿಪಡಿಸಿರುವ ಪರೀಕ್ಷಾ ಪಠ್ಯ 
ಕ್ರಮದಂತೆ 
01. ಭಾಷೆ : ಕನ್ನಡ, ಉರ್ದು, ಮರಾಠಿ, ತಮಿಳು, ತೆಲಗು. 


02. ಆಂಗ್ಲ ಭಾಷೆ, [4] ಪರಿಸರ ಅಧ್ಯಯನ [ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ] [5] ಗಣಿತ. 
03. ಪ್ರಶ್ನೆಗಳ ವ್ಯಾಪ್ತಿ ಹಾಗೂ ಸ್ವರೂಪ. 
ಅ. ಪ್ರಶ್ನೆಗಳು ನಿಗದಿಪಡಿಸಲಾಗಿರುವ ಪಠ್ಯವಸ್ತುವಿನ ವ್ಯಾಪ್ತಿಯಲ್ಲಿ ಬರುತ್ತದೆ. 
1-5ನೇ ತರಗತಿ ಪಿ,ಯು,ಸಿ ಮಟ್ಟದ ಜ್ಞಾನ ಹಾಗೂ 6-8 ನೇ ತರಗತಿ ಪದವಿ ಮಟ್ಟದ ಜ್ಞಾನ 


ಪ್ರಶ್ನಗಳು ವಸ್ತುನಿಷ್ಯವಾಗಿದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸಿದೆ. 


(El 


ತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು, ಇವುಗಳಲ್ಲಿ ಒಂದು ಸರಿ ಉತ್ತರವಾಗಿರುತ್ತದೆ. 


ಉತ್ತರಗಳನ್ನು 'ಓ.ಎಂ.ಆರ್‌' ಶೀಟಿನಲ್ಲಿ ಗುರುತಿಸುವುದು. 


ಸೀ 


ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷೆಯನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು 


ಆಂಗ್ಲ ಭಾಷೆಗಳಲ್ಲಿ ಇರುತ್ತದೆ. 


23 1 ಪ್ರಮುಖವಾದ ಸೂಚನೆಗಳು: 


01. ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು. ನಿಗದಿತ ನಮೂನೆಯಲ್ಲಿ ಸಲ್ಲಿಸದ 
ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು 
ಆನ್‌ಲೈನ್‌ ಮೂಲಕವೇ ಪಡೆಯತಕ್ಕದ್ದು. ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಬೆಯಲ್ಲಿ ಹಾಜರಾದ 
ಮಾತ್ರಕ್ಕೆ ಅಭ್ಯರ್ಥಿ ಆಯ್ಕೆಗೆ ಅರ್ಹತೆ ಪಡೆಯುವುದಿಲ್ಲ. ಅಭ್ಯರ್ಥಿಯು ಇದರ ಜೊತೆಗೆ ಆಯಾ ಹುದ್ದೆಗೆ 


ನಿಗದಿಪಡಿಸಿರುವ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೊಂದಿರತಕ್ಕದ್ದು. 


02. ಅರ್ಜಿಗಳನ್ನು ದಿನಾಂಕ: 27-04-2015ರೊಳಗೆ ಆನ್‌ಲೈನ್‌ ಮೂಲಕವೇ ಸಲ್ಲಿಸಬೇಕು. ನಿಗದಿತ ದಿನಾಂಕದ ನಂತರ 
ಬಂದ ಅರ್ಜಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಮೂಲಕ ಸಲ್ಲಿಸುವ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 


ಅಂಚೆ 


03. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸ್ವೀಕರಿಸುವ ಕೂನೆಯ 
ದಿನಾಂಕದ ಮೊದಲೇ ಪಡೆದಿರಬೇಕು. ಆದರೆ, ತಾತ್ಕಾಲಿಕ ಆಯ್ಕೆಪಟ್ಟಿಯ ಪ್ರಕಟಣೆಯ ನಂತರ ಆಯ್ಕೆ 
ಹೊಂದಿದ್ದಲ್ಲಿ ಅಥವಾ ಆಕ್ಟೇಪಣೆ ನೀಡುವ ಹಂತದಲ್ಲಿ ಎಲ್ಲಾ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಆಯ್ಕೆ 


ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೭೧ 





04. 


05. 


06. 


07. 


08. 


09. 


10. 


11. 


12. 


13. 


14. 


15. 


ಅಭ್ಯರ್ಥಿಗಳು ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ 


ಸಮಯದಲ್ಲಿ ಅರ್ಜಿ ನಮೂನೆಯಲ್ಲಿ ನಿಗದಿಪಡಿಸಿರುವ ಸ್ಥಳದಲ್ಲಿಯೇ ಸ್ಕ್ಯಾನ್‌ ಮಾಡಿ ಸಲ್ಲಿಸುವುದು. 
ಪ್ರಮಾಣ ಪತ್ರಗಳು ಪರಿಶೀಲನೆಯ ಸಮಯದಲ್ಲಿ ಸುಳ್ಳು ದಾಖಲೆ ಅಥವಾ ಸುಳ್ಳು ಮಾಹಿತಿ ನೀಡಿರುವುದು 
ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಗಳು ಆಯ್ಕೆಯಾಗುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. 


ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾದ ಮಾತ್ರಕ್ಕೆ ಅಭ್ಯರ್ಥಿಗಳ ನೇಮಕಾತಿಗೆ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ. 


ಮೇಲಿನ ನೇಮಕಾತಿಗಳು ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳು ಮತ್ತು ತಿದ್ದುಪಡಿಗೆ 
ಒಳಪಟ್ಟಿರುತ್ತದೆ. 


ಯಾವುದೇ ಹಂತದಲ್ಲಿ ತಪ್ಪು ಮಾಹಿತಿಯ ಆಧಾರದ ಮೇಲೆ ಆಯ್ಕೆಯಾದ ಅಥವಾ ಅನರ್ಹತೆಯ ಕಾರಣಗಳಿಗಾಗಿ 
ಅಭ್ಯರ್ಥಿಯ ಹೆಸರನ್ನು ಪಟ್ಟಿಯಿಂದ ಕೈಬಿಡುವ ಅಥವಾ ನೇಮಕಾತಿ ಆದೇಶವನ್ನು ರದ್ದುಗೊಳಿಸುವ 
ಅಧಿಕಾರವನ್ನು ಇಲಾಖೆಯು ಕಾಯ್ದಿರಿಸಿಕೊಂಡಿರುತ್ತದೆ. 


ಆಯ್ಕೆಯಾದ ಅಭ್ಯರ್ಥಿಯು ತಾನು ನೇಮಕಗೊಂಡ ನೇಮಕಾತಿ/ಜೇಷ್ಮತಾ ಘಟಕ [ತಾಲ್ಲೂಕು]ದಲ್ಲಿ ಕನಿಷ್ಕ 10 
ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು. ಇಲ್ಲವಾದಲ್ಲಿ ಘಟಕದ ಹೊರಗಿನ ವರ್ಗಾವಣೆಗೆ ಅವಕಾಶವಿರುವುದಿಲ್ಲ. 


ಈ ಷರತ್ತಿಗೆ ಬದ್ಧರಾಗಿವರು ಮಾತ್ರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು . 


ಅಭ್ಯರ್ಥಿಗಳು ಅವರ ಅರ್ಜಿಗಳಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಸ್ಪರ್ಧಾತ್ಮಕ 
ಪರೀಕ್ಬೈ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, 
ಅಂಕಗಳ ಮಾಹಿತಿ, ಮೀಸಲಾತಿ, ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು 
ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿದ 
ಸಂದರ್ಭಗಳಲ್ಲಿ ಮುಂದಿನ ಆಗುಹೋಗುಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರರು. 

ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ, ಜನ್ಮ ದಿನಾಂಕ, 
ವಿದ್ಯಾರ್ಹತೆ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳಿಗೆ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ 
ತೆಗೆದುಕೊಳ್ಳಲಾಗುವುದು. ಈ ಬಗ್ಗೆ ಅನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ ಮನವಿ 
ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 


ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೇ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವಾಗ ಪ್ರವೇಶ ಪತ್ರ, ಸ್ವೀಕೃತಿ ಪತ್ರ ಹಾಗೂ ಇತರೆ 
ದಾಖಲೆಗಳನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವ ತನಕ ಸುರಕ್ಸಿತವಾಗಿ ಇಟ್ಟುಕೊಳ್ಳತಕ್ಕದ್ದು. ಈ ಅರ್ಜಿಯನ್ನು ಭರ್ತಿ 
ಮಾಡುವ ವಿಧಾನ, ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆ, ಖೀಸಲಾತಿಯ [Horizontal and vertical 
Reservations] ವಿವರ ಹಾಗೂ ಸರ್ಕಾರಿ ಆದೇಶಗಳ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಅಭ್ಯರ್ಥಿಗಳು ಅವುಗಳನ್ನು 
ಗಮನವಿಟ್ಟು ಓದಿಕೊಳ್ಳತಕ್ಕದ್ದು. 


ದುರ್ನಡತೆ: ಒಬ್ಬ ಅಭ್ಯರ್ಥಿಯು ನಕಲು ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಸೆಯಲ್ಲಿ 
ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂಬ 
ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯ್ಕೆ ಪ್ರಾಧಿಕಾರದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 
ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ 
ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದೇ ಅಲ್ಲದೇ, ಆಯ್ಕೆ ಪ್ರಾಧಿಕಾರವು ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ 
ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 

ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಆಕ್ಟೇಪಣೆ ಸಲ್ಲಿಸುವಾಗ ಮೂಲ ಅರ್ಜಿಯಲ್ಲಿ 
ದಾಖಲಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆಕ್ಟೇಪಣೆ ಸಲ್ಲಿಸಬಹುದು. [ಅರ್ಜಿಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ] ನಮೂದಿಸಲು ಬಿಟ್ಟುಹೋಗಿದ್ದ ಯಾವುದೇ ಮಾಹಿತಿಯನ್ನು ಹೊಸದಾಗಿ ದಾಖಲಿಸಲು 


೧೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 





ಬಯಸುವ ಮಾಹಿತಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂತಹ ಆಕ್ಬೇಪಣೆ ಮತ್ತು ಲಗತ್ತುಗಳನ್ನು 
ಪರಿಗಣಿಸದೇ ತಿರಸ್ಕರಿಸಲಾಗುವುದು. 


16. ಅರ್ಜಿ ನಮೂನೆ, ಉತ್ತರ ಪತ್ರಿಕೆ, ಪ್ರವೇಶ ಪತ್ರಗಳ ನಿಗದಿತ ಸ್ಥಳಗಳಲ್ಲಿ ಎಡಗೈ ಹೆಬ್ಬೆಟ್ಟು ಗುರುತನ್ನು 
ಸ್ಪಷ್ಟವಾಗಿ ಹಾಕಬೇಕು. ಎಡಗೈ ಹೆಬ್ಬೆರಳ ಗುರುತು ರಹಿತ ಅರ್ಜಿಯನ್ನು ಯಾವುದೇ ಸೂಚನೆ ನೀಡದೆ 
ತಿರಸ್ಕರಿಸಲಾಗುವುದು. 


17. ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಪ್ರವೇಶ ಪತ್ರದ ಪ್ರತಿಯನ್ನು ದ್ವಿಪ್ರತಿಯಲ್ಲಿ 
ಡೌನ್‌ಲೋಡ್‌ ಮಾಡಿಕೊಂಡು ಆ ಪ್ರತಿಗಳಲ್ಲಿ ಒಂದೇ ಮಾದರಿಯ ಇತ್ತೀಚಿನ ತಲಾ ಒಂದು ಪಾಸ್‌ಪೋರ್ಟ್‌ 


ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕು. 


18. ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಈ ಸಂಬಂಧ ಆಯ್ಕೆ ಪ್ರಾಧಿಕಾರಿ / ನೇಮಕಾತಿ ಪ್ರಾಧಿಕಾರಿಗಳು 
ನೀಡುವ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ [http://schooleducation.kar.nic.in] ನಲ್ಲಿ 
ಅವಲೋಕಿಸುವುದು. 


19. ಪ್ರಾಥಮಿಕ ಶಾಲಾ ಶಿಕ್ಸಕರ ನೇಮಕಾತಿಗೆ ನಡೆಸಲಾಗುವ ಸ್ಕರ್ದಾತ್ಮಕ ಪರೀಕ್ಬಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 
ಕಡ್ಡಾಯವಾಗಿ 10ನೇ ತರಗತಿಯ ಪಠ್ಯದ ಆಂಗ್ಲ ಭಾಷೆಯ ಜ್ಞಾನ ಹಾಗೂ ಸಾಮಾನ್ಯ ಕಂಪೂಟರ್‌ ಜ್ಞಾನವನ್ನು 
ಫಂಡಮೆಂಟಲ್ಸ್‌, ಎಂ.ಎಸ್‌.ವಿನ್ನೋಸ್‌, ಎಂ.ಎಸ್‌.ವರ್ಡ್‌, ಎಂ.ಎಸ್‌.ಎಕ್ಸ್‌ಲ್‌, ಫವರ್‌ ಪಾಯಿಂಟ್‌ ಬಗ್ಗೆ 


ಹೊಂದಿರತಕ್ಕದ್ದು. 
೦ಎ 


20. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 43 ಹೆಚ್‌ಕೆನಿ 2013 ದಿನಾಂಕ: 29/01/2014 ರನ್ವಯ 
ರಚಿಸಲಾಗಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ(ಹೈದರಾಬಾದ-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ)(ಸ್ಥಳಿಯ ವೃಂದಗಳ ರಚನೆ, ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 2013 ರನ್ವಯ 
ವೃಂದ ನಿರ್ವಹಣಾ ಪ್ರಧಿಕಾರ ವ್ಯಾಪ್ತಿಗೆ ಸೇರಿದ ಹುದ್ದೆಗಳನ್ನು ಮೂಲ ವೃಂದದಿಂದ ಪ್ರಾದೇಶಿಕ ಸ್ಥಳಿಯ 
ವೃಂದವನ್ನು ರಚಿಸಿ ಸಮೂಹ ಸಮೂಹ ಸಿ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು ಹುದ್ದೆಗಳನ್ನು ಸ್ಥಳಿಯ 
ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಮೂಲ ವೃಂದಕ್ಕೆ ಶೇಕಡಾ 20% ರಷ್ಟು ಹುದ್ದೆಗಳನ್ನು ನೀಡುವ ಅವಕಾಶ 
ಕಲ್ಪಿಸಲಾಗಿದೆ. 


ಅದರಂತೆ ಸಮೂಹ ಸಿ ವೃಂದಕ್ಕೆ ಸೇರಿದ 1 ರಿಂದ 5ನೇ ತರಗತಿಯ ಹಾಗೂ 6 ರಿಂದ 8ನೇ ತರಗತಿಯ 
ಸರ್ಕಾರಿ ಪ್ರಾಥಮಿಕ ಶಾಲಾ ಸಹಶಿಕ್ಟಕರ ವೃಂದದ ನಿರ್ವಹಣಾ ಪ್ರಾದಿಕಾರ/ನೇಮಕಾತಿ ಪ್ರಾಧಿಕಾರಿಗಳಾಧ ಸಾರ್ವಜನಿಕ 
ಶಿಕ್ಷಣ ಇಲಾಖೆಯ ಕ್ಬೇತ್ರ ಶಿಕ್ಸಣಾಧಿಕಾರಿಗಳಿಂದ ಆಯಾ ತಾಲ್ಲೂಕುಗಳಲ್ಲಿ ಮಂಜೂರಾಗಿರುವ ವಿವಿಧ ವಿಷಯ ಹಾಗೂ 
ಮಾಧ್ಯಮದ 1 ರಿಂದ 5ನೇ ತರಗತಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಬಕರ ಹುದ್ದೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶಿಕ್ಬಕರಿಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ಕೆಪಿ 2014 ದಿನಾಂಕ: 
10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಎರಡು ಪ್ರತ್ಯೇಕ 
ವೃಂದಗಳಲ್ಲಿ ಬಿಟ್ಟು ಹೋದ ರೋಸ್ಟರ್‌ ಬಿಂದುಗಳಲ್ಲಿನ ಹುದ್ದೆಗಳನ್ನು ಪ್ರಕಟಿಸಿ ರೋಸ್ಟರ್‌ನಲ್ಲಿ ಆಗಿರುವ 
ಅಸಮಾನತೆಯನ್ನು ಸರಿದೂಗಿಸುವ ಕ್ರಮ ಅನುಸರಿಸಲಾಗಿದೆ. ಹಾಗೂ 6 ರಿಂದ 8ನೇ ತರಗತಿಗಾಗಿ ಹೊಸದಾಗಿ 
ಸೃಜಿಸಲಾದ ಪದವೀಧರ ಪ್ರಾಥಮಿಕ ಶಾಲಾ ಸಹಶಿಕ್ಸಕರ ಹುದ್ದೆಗಳಲ್ಲಿ ಶೇಕಡಾ 80% ರಷ್ಟು ಸ್ಥಳಿಯ 
ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಶೇಕಡಾ 20% ರಷ್ಟು ಹುದ್ದೆಗಳು ಪ್ರಾರಂಭಿಕ ರೋಷ್ಟರ್‌ ಬಿಂದುವಿನಿಂದ ಮುಕ್ತ 
ಸ್ಪರ್ಧೆಗಾಗಿ ನಿಯಮಾನುಸಾರ ವರ್ಗೀಕರಿಸಲಾಗಿದೆ. 

ಹೆಚ್ಚಿನ ವಿವರಗಳಿಗೆ ಆನ್‌ಲೈನ್‌ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಬೇಕು. ಹಾಗೂ ಯಾವುದೇ ಹೆಚ್ಚಿನ 


ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಪನಿರ್ದೇಶಕರು [ಆಡಳಿತ], ಇವರ ಕಛೇರಿಯನ್ನು 


ಕೆ.ಜಿ. ಹನುಮಂತಪ್ಪ 
.ಆಯ್ದೆ ಪಾಧಿಕಾರಿ ಹಾಡೂ ಜಲ್ಲಾ ಉಪನಿರ್ದೇಶಕರು, 
ಸಾರ್ವಜನಿಕ ಶಿಕ್ಸಂ ಇಲಾಖೆ, 
ಕಲಬುರಗಿ ಜಿಲ್ಲೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೧೧೭೩ 





ಅನುಬಂಧ 


ಕಲಬುರಗಿ ಜಿಲ್ಲೆಯಲ್ಲಿ 2014-15 ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಖಾಲಿ ಹುದ್ದೆಗಳನ್ನು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ 
ಭರ್ತಿ ಮಾಡಲು ಪ್ರಕಟಿಸಲಾದ ಹುದ್ದಗಳ ವಿವರ 





4 ರಿಂದ 5ನೇ ತರಗತಗಾಗ) 


(6 ರಿಂದ 8ನೇ ತರಗತಿಗಾಗಿ) 































































































ಕ್ರಸಂ NE ಚ ಜರಾ ಗಟ ಕನ್ನಡ ಉರ್ದು ಮರಾಠಿ ತೆಲುಗು ಆಂಗ್ಲ ಭಾಷೆ ಒಟ್ಟು 
ಈ ಬ 0. ಹೆ ಒಟ್ಟು ಸಾಮಾನ್ಯ ಸಾಮಾನ್ಯ ಸಾಮಾನ್ಯ ಸಾಮಾನ್ಯ ಒಟ್ಟು (6+17) 
80% | 20% | 80% | 20% | 80% | 20% | 80% | 20% 80% |20% 
| 2 3 4 5 6 2 8 9 10 11 12 13 14 15 16 17 18 
1 ಅಫಜಲಪೂರ 0 0 0 0 26 6 5 | 0 0 0 0 31 7 76 76 
2 ಆಳಂದ 0 0 0 0 37 9 2 | 0 | 0 0 40 | 10 100 100 
3 ಚಿಂಚೋಳಿ 44 8 5 57 24 6 8 2 0 0 | | 34 8 84 141 
4 ಚಿತ್ತಾಪೂರ 4 0 0 4 21 © 7 1 0 0 0 0 28 6 68 72 
5 ಜೇವರ್ಗಿ 31 8 0 39 24 6 9 2 0 0 0 0 32 8 81 120 
6 ಕಲಬುರಗಿ ಉತ್ತರ 2 0 0 2 16 3 4 | 0 0 0 0 20 ೨ 40 51 
7 ಕಲಬುರಗಿ ದಕ್ಬಿಣ 0 0 0 0 9 ಡಿ 4 | 0 0 0 0 13 2 32 32 
8 ಸೇಡಂ 36 0 0 36 12 2 4 | 0 0 0 0 16 3 38 74 
ಒಟ್ಟು 117 16 ೨ 138 | 169 |, 39 | 43 | 10 0 1 1 1 | 214 | 50 528 666 
ಸಹಿ 


ಆಯ್ಕೆ ಪ್ರಾಧಿಕಾರಿಗಳು 


ಹಾಗೂ ಉಪ ನಿರ್ದೇಶಕರು (ಆಡಳಿತ) 


ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಕಲಬುರಗಿ ಜಿಲ್ಲೆ 





೧೧೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 








2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 





ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ 


ಹುದ್ದೆಗಳ ವರ್ಗೀಕರಣ ) 









































ತಾಲ್ಲೂಕು ಪ್ರಕಟಿತ | ಎಿಟ್ಟುಹೋದ ರೋಸ್ಥರ ಬಿಂದುಗಳ ಕ್ರಮ 397, 407, 273, 295, 317, 362-412 ಸಮ 
/ ಬ್ಲಾಕ್‌ ಷಯ ಖಾಲಿ ಸಂಖ್ಯೆ 413 347, 373, 395 ಸಂಖ್ಯೆಗಳು 
ಹೆಸರು ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 0 0 0 2 0 3 0 13 18 
2 ಗ್ರಾಮೀಣ 0 0 0 0 0 2 0 7 9 
ಇ 1” ಆ ಶೌ on 0 0 0 0 0 0 0 ರ್‌ 2 
ಸ 4] ಮಾಠ ಸೈನಿಕ 0 0 0 i 0 0 0 2 3 
ಗ 5 ಕಮಾ 0 0 0 0 0 1 0 1 2 
6 ಯೋನಿರಾ 0 0 0 0 0 0 0 1 1 
ಒಟ್ಟು] 0 0 0 3 0 6 0 26 35 
































xPH Leprosy cured 01 Blind/ LowVision 01 





ಉಳಿದ ಮೂಲ ವೃಂದದ ಹುದ್ದೆಗಳ ಮೀಸಲಾತಿ ವರ್ಗೀಕರಣ (ಮುಕ್ತ ಸ್ಪರ್ದೆ) 
(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ 


ಹುದ್ದೆಗಳ ವರ್ಗೀಕರಣ ) 












































ತಾಲ್ಲೂಕು ಪ್ರಕಟಿತ ಬಿಟ್ಟುಹೋದ ರೋಸ್ಥರ 1, 35, 6, 80, 82, 84, 
/ ಬ್ಲಾಕ್‌ ಷಯ ಖಾಲಿ ಬಿಂದುಗಳ ಕ್ರಮ ಸಂಖ್ಯೆ 87 86, 88 
ಹೆಸರು ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 

1 ಇತರೆ 0 0 0 0 2 0 0 2 4 
3 2 ಗ್ರಾಮೀಣ 0 0 0 0 1 0 0 1 2 
3 ಸ ತೌ ಅಂಗವಿಕಲ 0 0 0 0 ತೆ 0 0 1 2 
ಚ್ಟ f 4| ಮಾಜಿ ಸೈನಿಕ 0 0 0 0 0 0 0 1 1 
ಛೆ 5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು. 0 0 0 0 4 0 0 5 9 



































x GM_PH(Leprosy cured)2B_PH(Blind/ LowVision) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೧೧೭೫ 








2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 





ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿ ವರ್ಗೀಕರಣ 


(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಬಿಟ್ಟು ಹೋದ ರೋಸ್ಟರ 
ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ ) 




































































ತಾಲ್ಲೂಕು ಪ್ರಕಟಿತ | ಎಟ್ಟುಹೂದ ರೋಕ್ಥರ ಬಿಂದುಗಳ 
ಕ 130, 132, 1 
/ ಬ್ಲಾಕ್‌ | ವಿಷಯ | ಖಾಲಿ ಕ್ರಮ ಸಂಖ್ಯೆ ೫ ಬ 0 0 0 0 0 30, 132, 134 
ಹೆಸರು ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 

ಬ By ್ರ ಗ್ರಾಮೀಣ 0 0 0 0 0 0 0 1 1 
ಸ್ಟ ಚ A 3 ಅಂಗವಿಕಲ 0 PE 0 0 ಸ ಸ ನ | 
ಸ್ಥೆ 72] ವಾಶಸ್ಯರ 0 0 0 0 1 ನ ಗ 
ಥಿ 5 ಕಮಾ 0 0 0 0 0 0 0 ಸ | 
6 ಯೋನಿರಾ 0 0 0 0 0 0 0 0 0 
10 1 0 0 0 0 0 3 4 





xPH(Blind/ LowVision) 





ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿ ವರ್ಗೀಕರಣ 


(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಬಿಟ್ಟು ಹೋದ ರೋಸ್ಟರ 
ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ ) 





ಬಿಟ್ಟುಹೋದ ರೋಸ್ಟರ 




































































ತಾಲ್ಲೂಕು ಪ್ರಕಟಿತ 103, 139, 17, 117, 147, 173, ಸು 
/ ಬ್ಲಾಕ್‌ | ವಿಷಯ | ಖಾಲಿ ಬಿಂದುಗಳ ಕ್ರಮ 203, ತ 21, pl ಸಮ ಸಂಖ್ಯೆಗಳು 
ಹೆಸರು ಹುದೆಗಳು ಸಂಖ್ಯೆ 
ಐ ವರ್ಗೀಕರಣ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 0 3 0 0 0 5 0 7 15 
3 2 ಗ್ರಾಮೀಣ 0 2 0 0 0 3 0 4 9 
ಹ 1 1B od 0 ಗ 0 0 0 0 0 ಗ 2 
ತ 4] ಮಾಜಿಸೈನಿಕ 0 1 0 0 0 1 0 1 3 
ಗ 5 ಕಮಾ 0 0 0 0 0 0 0 1 
6 ಯೋನಿರಾ 0 0 0 0 0 0 0 1 1 
ಒಟ್ಟು 0 7 0 0 0 9 0 15 31 








xST_PH and GM_PH (Blind/ LowVision) 


೧೧೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 








2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 





ಉಳಿದ ಮೂಲ ವೃಂದದ ಹುದ್ದೆಗಳ ಮೀಸಲಾತಿ (ಮುಕ್ತ ಸ್ಪರ್ಧೆ) 
(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಬಿಟ್ಟು ಹೋದ 
ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ ) 





ತಾಲ್ಲೂಕು / 
ಬ್ಲಾಕ್‌ 
ಹೆಸರು 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಬಿಟ್ಟುಹೋದ ರೋಸ್ಟರ 
ಬಿಂದುಗಳ ಕ್ರಮ ಸಂಖ್ಯೆ 


0 


0 


0 





ವರ್ಗೀಕರಣ 


ಪ.ಜಾತಿ 


ಪ್ರವರ್ಗ 


2ಬಿ 





pr 


ಕಲಬುರಗಿ ಉತರ ವಲಯ 





ಸಾಮಾನ್ಯ ಕನ್ನಡ 





ಇತರೆ 





ಗ್ರಾಮೀಣ 
xd 





ಅಂಗವಿಕಲ 





ಮಾಜಿ ಸೈನಿಕ 





ಕ.ಮಾ 








A HU ಕು YW ಬ 


ಯೋ.ನಿರಾ 





ಅ| 0 2 2 ೦| ೦ 





ಹಟ 





©] 2] 20 ಅ ಅ| Ooo 








©| ©] 2] ಅ| O| | ೦ 








0 








©] 2] 20 2] ಅ| 0 2 





ನ್ಟ 
ಐ|೦|,೦|೦|೦|೦ಎ|ಎ,|ರ್ಫಿ ಐ 
ph 





NO 2 2] 0] O|) N 





ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿ ವರ್ಗೀಕರಣ 


(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಬಿಟ್ಟು ಹೋದ 
ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ ) 












































ತ್‌ gus] nse | [mm oo ಕ್‌] ಇ, [| [ಸ್ಟ್‌ | ಸೃ 
ಬ್ಲಾಕ್‌ ವಿಷಯ ಖಾಲಿ ಬಿಂದುಗಳ ಕ್ರಮ ಸಂಖ್ಯೆ ' 33 287 ಸಂಖ್ಯೆಗಳು 

ಹೆಸರು ಪಟ್ಟಳು ವರಹಾ ಘಷಾತ ಪ.ಪಾಗಡ ಪ್ರವರ್ಗ 2ಎ 2ಐ 5ಎ 3ಬಿ ಸಾಮಾನ್ಯ ಒಟ್ಟು 

7 ಇತರೆ 0 3 0 0 4 0 0 11 18 

g ಸ ಗ್ರಾಮಣ 0 2 0 0 1 ಟಿ 2 G ಷೆ 

8 yl 36 3 ಅಂಗವಿಕಲ 0 1° 0 0 0 0 0 Lt 2 

ಇ ಗ್ಗ 4 ಮಾಜಿ ಸೈನಿಕ 0 1 0 0 1 0 0 3 5 

ಗ 5 ಕಮಾ 0 0 0 0 0 0 0 2 2 

6 ಯೋ.ನಿರಾ 0 0 0 0 0 0 0 0 0 

ಒಟ್ಟು 0 7 0 0 6 0 0 23 36 



































xST_PH (Blind/ LowVision) GM_PH(Hearing Impaired) 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


೧೧೭೭ 








2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 





ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿ ವರ್ಗೀಕರಣ 


(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ ನಂತರ ಬಿಟ್ಟು ಹೋದ 


ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ ) ಸಾಮಾನ್ಯ ಉರ್ದು 









































ತಾಲ್ಲೂಕು / ಪ್ರಕಟಿತ ಬಿಟ್ಟುಹೋದ ರೋಸ್ಟರ 1 9,15, ಸಃ ಸುತ್ತ 
ಬ್ಲಾಕ್‌ ವಿಷಯ ಖಾಲಿ ಬಿಂದುಗಳ ಕ್ರಮ ಸಂಖ್ಯೆ 23, 

ಹೆಸರು ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 

1 ಇತರೆ 2 1 0 2 0 0 0 0 5 

is 2 ಗ್ರಾಮೀಣ 0 0 1 0 0 0 0 2 

| ಲ 3 ಅಂಗವಿಕಲ 0 0 0 0 0 0 0 1 

3 ಸ 4 ಮಾಜಿ ಸೈನಿಕ 0 0 0 0 0 0 0 0 0 

ಕ 5 ಕ.ಮಾ 0 0 0 0 0 0 0 0 0 

6 ಯೋನಿರಾ 0 0 0 0 0 0 0 0 0 

ಒಟ್ಟು 4 1 0 3 0 0 0 0 8 
































xPH(Blind/ LowVision) 





2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 





(ಸರ್ಕಾರದ ಅಧಿಸೂಚನೆ ಸಂಖ್ಯೆ: 


ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿ ವರ್ಗೀಕರಣ 


ನಂತರ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ ) ಸಾಮಾನ್ಯ ಉರ್ದು 


ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ 









































ತಾಲ್ಲೂಕು ಪ್ರಕಟಿತ ಬಿಟ್ಟುಹೋದ ರೋಸ್ಟರ 191, ಶೆ 4 ಗೌ 
/ ಬ್ಲಾಕ್‌ ಷಯ ಖಾಲಿ ಬಿಂದುಗಳ ಕ್ರಮ ಸಂಖ್ಯೆ 23, 27 
ಹೆಸರು ಹುದ್ದೆಗಳು ವರ್ಗೀಕರಣ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2೫ 3ಎ 3ಬಿ ಸಾಮಾನ್ಯ ಒಟ್ಟು 
1 ಇತರೆ 3 1 0 0 0 1 1 0 6 
fe 2 ಗ್ರಾಮೀಣ 1 0 0 0 0 0 0 0 1 
ಚ 8 NE ಅಂಗವಿಕಲ i” 0 0 0 0 0 0 0 1 
ತ 4 ಮಾಜಿ ಸೈನಿಕ 0 0 0 0 0 0 0 0 0 
ಕ 5 ಕಮಾ 0 0 0 0 0 0 0 0 0 
6 ಯೋನಿರಾ 0 0 0 0 0 0 0 0 0 
ಒಟ್ಟು 5 1 0 0 0 1 1 0 8 
































xPH(Blind/ LowVision) 








೧೧೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ 


ಭಾಗ ೫ 





2014-15 ನೇ ಸಾಲಿನ 1-5ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 





ಉಳಿದ ಮೂಲ ವೃಂದದ ಹುದ್ದೆಗಳ ಮೀಸಲಾತಿ ವರ್ಗೀಕರಣ (ಮುಕ್ತ ಸ್ಪರ್ಧೆ) 
(ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 33 ಹೆಚ್‌ ಕೆ ಪಿ 2014 ಬೆಂಗಳೂರು ದಿನಾಂಕ: 10/04/2014 ರಲ್ಲಿ ವಿವರಿಸಿದಂತೆ ಮೂಲ ವೃಂದದಿಂದ ಸ್ಥಳೀಯ ವೃಂದವನ್ನು ರಚಿಸಿದ 


ನಂತರ ಬಿಟ್ಟು ಹೋದ ರೋಸ್ಟರ ಬಿಂದುಗಳನ್ನು ಸರಿದೂಗಿಸಲು ಪ್ರಕಟಿಸಿದ ಹುದ್ದೆಗಳ ವರ್ಗೀಕರಣ ) ಸಾಮಾನ್ಯ ತೆಲುಗು 





ತಾಲ್ಲೂಕು 
/ ಬ್ಲಾಕ್‌ 
ಹೆಸರು 


ವಿಷಯ 


ಪ್ರಕಟಿತ 
ಖಾಲಿ 
ಹುದ್ದೆಗಳು 


ಪ್ರಸ್ತುತ ನೇಮಕಾತಿಯ 
ರೋಸ್ಟರ ಬಿಂದುಗಳು 


11 


1.1 


11 


1-2 





ವರ್ಗೀಕರಣ 


ಪ್ರವರ್ಗ-1 


2ಬಿ 


ಸಾಮಾನ್ಯ 





ಚಿಂಜೋಳಿ 





ಸಾಮಾನ್ಯ ತೆಲಗು 





ಇತರೆ 





ಗ್ರಾಮೀಣ 
xd 





ಅಂಗವಿಕಲ 





ಮಾಜಿ ಸೈನಿಕ 





A] Ul ತು YW NV 


ಕ.ಮಾ 








ಯೋ.ನಿರಾ 








ಕಟ್ಟ 











| ಅ| ಅ| ಅ| ಅ| ಅ| ೬ 





ಅ೦|೦| O00 00 





O| 0] 0 0 0 00 





OO] ©] ಅ| ಅ| ಅ| ಅ| Oo 





ಅ|೦|೦| O00 00 








ಣ|೦ಅ|೦ಅ| ೦| ೦,೦. 


0] ಅ| ಅ| ಅ| ಅ| ಅ| ಲಾ 








ಸಹಿ/ 


ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು , 
ಸಾ.ಶಿ.ಇಲಾಖೆ ಕಲಬುರಗಿ 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೭೯ 








2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 





ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 












































































































































1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 26 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತು 1 ರಿಂದ 26 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಖಾಲಿ ಸ 
ಬ್ಲಾಕ್‌ ಒಟ್ಟು ಹುದೆಗಳು ವರ್ಗೀಕರಣ 
ಹೆಸರು ಲಾಗ್‌ ಹುದ್ದೆಗಳು ಹುದ್ದೆಗಳು 3. ಈ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1 ತ್ತ lee ee ES A NE ME ಸ 1_13 
1 ಇತರೆ 2 1 1 2 1 1 1 7 16 
4 2 ಗ್ರಾಮೀಣ 1 0 0 1 0 0 0 4 6 
1 ಸ | 5 3 ಅಂಗವಿಕಲ 5 0 0 IF 0 0 0 TE 3 
3 4 ಮಾಜಿ ಸೈನಿಕ 0 0 0 0 0 0 0 1 1 
ಸ್ತ 5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು, 4 1 1 4 1 1 1 13 26 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 6 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತು 1 ರಿಂದ 6 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
4 ಬ್ಯಾಕ್‌ ಪ್ರಕಟಿತ ಖಾಲಿ ಹ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ ಹೆ ಹ್‌ 
ಶನ್‌ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ AE NE ಗ್‌ 0 0 0 0 13 
1 ಇತರೆ 1 1 1 0 0 0 0 2 5 
2 ಗ್ರಾಮೀಣ 0 0 0 0 0 0 0 1 1 
] - ಕ 3 ಅಂಗವಿಕಲ 0 0 0 0 0 0 0 0 0 
ಸಿ 4 ಮಾಜಿ ಸೈನಿಕ 0 0 0 0 0 0 0 0 0 
ಭಿ 5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು] 1 1 1 0 0 0 0 3 6 










































































































































































೧೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 37 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 37 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
4 ಬ್ಯಾಕ್‌ ಪ್ರಕಟಿತ ಖಾಲಿ ನೆ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
Bu ಲಾಗ್‌ ಹುದ್ದೆಗಳು ಹುದ್ದೆಗಳು | ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂರರೆಗೆ (ರ [1.1 LS ME 881 1. ಡೈ 1_18 
1 ಇತರೆ 1 2 3 2 1 1 9 22 
2 ಗ್ರಾಮೀಣ 2 0 0 2 0 0 0 5 9 
g R 3 4 3 ಅಂಗವಿಕಲ 1 0 0 ake 0 0 0 1* 3 
ಶಿ 4 ಮಾಜಿ ಸೈನಿಕ 0 0 0 0 0 0 0 1 1 
5 ಕ.ಮಾ 0 0 0 0 0 0 0 1 1 
6 ಯೋ.ನಿರಾ 0 0 0 0 0 0 0 1 1 
ಒಟ್ಟು 6 1 2 6 2 1 1 18 37 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
] ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 9 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 9 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ನ ಬ್ಯಾಕ್‌ ಪ್ರಕಟಿತ ಖಾಲಿ ತ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ ಪೆ ಓಟ್‌ 
ಹತ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಮನ್‌? EN 1೪.1 Lp ತ್‌ 0 0 0 4 
1 ಇತರೆ 2 1 1 1 0 0 0 2 7 
2 ಗ್ರಾಮೀಣ 0 0 0 0 0 0 0 1 1 
B 3 ಅಂಗವಿಕಲ 0 0 0 0 0 0 0 1* 1 
ಸ್ಥ 0 9 9 
ಶಿ Fi ಮಾಜ ಸೈನಿಕ 0 0 0 0 0 0 0 0 0 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 2 1 1 1 0 0 0 4 9 
































* PH (Blind / Low Vision) 



























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೮೧ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 24 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 24 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
4 ಬ್ಯಾಕ್‌ ಪ್ರಕಟಿತ ಖಾಲಿ ನೆ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
Hu ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1 ತ್ತ lee ee NE A NE ER ಸ 1 12 
1 ಇತರೆ 2 1 1 2 1 1 1 7 16 
2 ಗ್ರಾಮೀಣ 1 0 0 1 0 0 0 3 5 
ಗೆ ೆ 5 5 3 ಅಂಗವಿಕಲ 1* 0 0 0 0 0 0 ql” 2 
ಕ 4 ಮಾಜಿ ಸೈನಿಕ 0 0 0 0 0 0 0 1 1 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 4 1 1 3 1 1 1 12 24 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 6 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 6 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
6 ಬ್ಯಾಕ್‌ ಪ್ರಕಟಿತ ಖಾಲಿ ನೆ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಕ್‌ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_81 (ನ್ಮ! 1_81 0 0 0 0 1_3 
1 ಇತರೆ 1 1 1 0 0 0 0 2 5 
2 ಗ್ರಾಮೀಣ 0 0 0 0 0 0 0 1 1 
K ಸ ಲ 3 ಅಂಗವಿಕಲ 0 0 0 0 0 0 0 0 0 
ಕ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 0 0 0 0 3 6 


































































































































































































೧೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 21 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 21 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಖಾಲಿ ಸ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಇಡಿ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಾರೆ el (| ER EE TS I 1) 
1 ಇತರೆ 2 1 2 1 1 1 5 14 
2 ಗ್ರಾಮೀಣ 1 0 0 1 0 0 0 3 5 
4 3 ಅಂಗವಿಕಲ 0 0 0 0 0 0 0 iF 1 
| 0 21 21 
8 4 ಮಾಜಿ ಸೈನಿಕ 0 0 0 0 0 0 0 1 1 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 3 1 1 3 1 1 1 10 21 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 5 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 5 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
$2 ಬ್ಯಾಕ್‌ ಪ್ರಕಟಿತ ಖಾಲಿ hd 
ಬ್ಲಾಕ್‌ ಒಟ್ಟು ಹುಧೆಗಳು ವರ್ಗೀಕರಣ 
Gat ಲಾಗ್‌ ಹುದ್ದೆಗಳು ಹುದ್ದೆಗಳು ಜ ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ ಹ a ಹ! 0 0 0 0 12 
1 ಇತರೆ 1 1 1 0 0 0 0 2 5 
2 ಗ್ರಾಮೀಣ 0 0 0 0 0 0 0 0 0 
3 | | ಕ 3 ಅಂಗವಿಕಲ 0 0 0 0 0 0 0 0 0 
8’ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 0 0 0 0 2 5 









































ಭಾಗ ೫ 






























































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೮೩ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 24 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 24 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
py ಬ್ಯಾಕ್‌ ಪ್ರಕಟಿತ ಖಾಲಿ ಚ್‌ 
ಬ್ಲಾಕ್‌ ಒಟು ಹುದ್ದೆಗಳು ವರ್ಗೀಕರಣ 
ಆಸು ಲಾಗ್‌ ಹುದ್ದೆಗಳು ಹುದ್ದೆಗಳು ಸ ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_4 1_81 1_81 1 2:೦. 11 1_1 1_1 1_12 
1 ಇತರೆ 2 1 1 2 1 1 1 7 16 
2 ಗ್ರಾಮೀಣ 1 0 0 1 0 0 0 3 5 
ke ಚ 3 5 3 ಅಂಗವಿಕಲ 1* 0 0 0 0 0 0 il 2 
ಸ 2 ಮಾಜಿ ಸೈನ 0 0 0 0 0 0 0 1 1 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 4 1 1 3 1 1 1 12 24 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 6 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 6 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
py ಬ್ಯಾಕ್‌ ಪ್ರಕಟಿತ ಖಾಲಿ ಚ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹಸ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 1_1 1_1 0 0 0 0 1_3 
1 ಇತರೆ 1 1 1 0 0 0 0 2 5 
2 ಗ್ರಾಮೀಣ 0 0 0 0 0 0 0 1 1 
4 0 6 6 3 ಅಂಗವಿಕಲ 0 0 0 0 0 0 0 0 0 
ಷ್ಟ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 0 0 0 0 3 6 






































೧೧೮೪ 






























































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 16 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 16 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಖಾಲಿ bd 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಜರು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಜಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 13 11 11 1_2 11 0 0 1_8 
4 1 ಇತರೆ 2 1 1 2 1 0 0 12 
ಸಿ 2 ಗ್ರಾಮೀಣ 1 0 0 0 0 0 0 2 3 
ಸಾ 3 ಅಂಗವಿಕಲ 0 0 0 0 0 0 0 1* 1 
8 0 16 16 
pe 4 ಮಾಜಿ ಸೈನಿಕ 0 0 0 0 0 0 0 0 0 
ಡಿ 5 ಕುಮಾ 0 0 0 0 0 0 0 0 0 
ಳೆ 6 ಯೋನಿರಾ 0 0 0 0 0 0 0 0 0 
ಒಟ್ಟು 3 1 1 2 1 0 0 8 16 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
] ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 3 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 3 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
fp ಬ್ಯಾಕ್‌ ಪ್ರಕಟಿತ ಖಾಲಿ ಕ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ket ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಜಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 1_1 0 0 0 0 0 1_1 
4 1 ಇತರೆ 1 1 0 0 0 0 0 1 3 
ಸ್ಸ 2 ಗ್ರಾಮೀಣ 0 0 0 0 0 0 0 0 0 
ಸಾ ಸೆ 3 3 3 ಅಂಗವಿಕಲ 0 0 0 0 0 0 0 0 0 
4 ಮಾಜಿ ಸೈನಿಕ 0 0 0 0 0 0 0 0 0 
ನೆ 5 ಕುಮಾ 0 0 0 0 0 0 0 0 0 
ತ 6 ಯೋನಿರಾ 0 0 0 0 0 0 0 0 0 
ಒಟ್ಟು 1 1 0 0 0 0 0 1 3 








































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೮೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 9 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 9 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
fy ಬ್ಯಾಕ್‌ ಪ್ರಕಟಿತ ಖಾಲಿ ಖ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಕ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 12 11 11 1_1 0 0 0 1_4 
1 ಇತರೆ 2 1 1 1 0 0 0 2 7 
4 2 ಗ್ರಾಮೀಣ 0 0 0 0 0 0 0 1 1 
: $ ¢ 4 4 3 ಪರವ 0 0 0 0 0 0 0 IS 1 
ಸಿ ಶ್ವ 4 ಮಾಚಿ ನ್ಯ 0 0 0 0 0 0 0 0 0 
ಸ 5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 2 1 1 1 0 0 0 4 9 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 2 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 2 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
2 ಬ್ಯಾಕ್‌ ಪ್ರಕಟಿತ ಖಾಲಿ ಷ್ಟ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಚ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 0 0 0 0 0 0 1_1 
1 ಇತರೆ 1 0 0 0 0 0 0 1 2 
ಳಿ 2 ಗ್ರಾಮೀಣ 0 0 0 0 0 0 0 0 0 
೧ ೯್ಥ 6 ಸ ್ಯ 3 ಅಂಗವಿಕಲ 0 0 0 0 0 0 0 0 0 
ಕ ಕಿ 4 ಮಾಜಿ ಸೈನಿಕ 0 0 0 0 0 0 0 0 0 
Le 5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು | 1 0 0 0 0 0 0 1 2 

























































































































































































೧೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 12 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 12 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಖಾಲಿ bd 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಇಡು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 12 11 11 1_1 11 0 0 1_6 
1 ಇತರೆ 2 1 1 1 1 0 0 3 9 
2 ಗ್ರಾಮೀಣ 0 0 0 0 0 0 0 2 2 
3 ಅಂಗವಿಕಲ 0 0 0 0 0 0 0 1* 1 
§ 0 12 12 
% 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 2 1 1 1 1 0 0 6 12 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಕನ್ನಡ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 2 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 2 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ig ಬ್ಯಾಕ್‌ ಪ್ರಕಟಿತ ಖಾಲಿ se 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಸ! ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 0 0 0 0 0 0 1_1 
1 ಇತರೆ 1 0 0 0 0 0 0 1 2 
2 ಗ್ರಾಮೀಣ 0 0 0 0 0 0 0 0 0 
ಷಿ 3 ಅಂಗವಿಕಲ 0 0 0 0 0 0 0 0 0 
ಲ 0 2 2 
KA 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 1 2 




























































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೮೭ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಲಟ್ರಕ್ಟ್‌ 
ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 5 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತು 1 ರಿಂದ 5 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
(ತ ಬ್ಯಾಕ್‌ ಪ್ರಕಟಿತ ಖಾಲಿ NW 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಜೆ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ 2ಜಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ | 11 ಗ 0 0 0 0 1ಡಿ 
1 ಇತರೆ 1 0 0 0 0 2 5 
2 ಗ್ರಾಮೀಣ 0 0 0 0 0 0 0 0 0 
] ಚ | | 3 ಅಂಗವಿಕಲ 0 0 0 0 0 0 0 0 0 
3 4 ರಾಜಿ ನೈ 0 0 0 0 0 0 0 0 0 
ತಿ 5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 0 0 0 0 2 5 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 1 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತು 1 ರಿಂದ i} 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ತ ಬ್ಯಾಕ್‌ ಪ್ರಕಟಿತ ಖಾಲಿ 3 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಆತ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 0 0 0 0 0 0 0 
1 ಇತರೆ 1 0 0 0 0 0 0 0 1 
§ 2 ಗ್ರಾಮೀಣ 0 0 0 0 0 0 0 0 0 
] 2 ಕ ಕ 3 ಅಂಗವಿಕಲ 0 0 0 0 0 0 0 0 0 
3 ಮಾಜಿ ಸಪ್ತ 0 0 0 0 0 0 0 0 0 
| 5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 0 1 





































































































































































































೧೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 2 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 2 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
fa ಬ್ಯಾಕ್‌ ಪ್ರಕಟಿತ ಖಾಲಿ ಜ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಡೆ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 0 0 0 0 0 0 1_1 
1 ಇತರೆ 1 0 0 0 0 0 0 1 2 
2 ಗ್ರಾಮೀಣ 0 0 0 0 0 0 0 0 0 
ಸ 0 2 2 3 ಅಂಗವಿಕಲ 0 0 0 0 0 0 0 0 0 
ಶಿ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 1 2 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 1 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 1 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ ಬ್ಯಾಕ್‌ ಪ್ರಕಟಿತ ಖಾಲಿ ಳ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಯ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 0 0 0 0 0 0 0 
1 ಇತರೆ 1 0 0 0 0 0 0 0 1 
2 ಗ್ರಾಮೀಣ 0 0 0 0 0 0 0 0 0 
B ಣಿ ಕ ಚಿ 3 ಅಂಗವಿಕಲ 0 0 0 0 0 0 0 0 0 
ಸ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 0 1 

























































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೮೯ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 8 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 8 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ ಬ್ಯಾಕ್‌ ಪ್ರಕಟಿತ ಖಾಲಿ ಹ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 11 11 11 0 0 0 1_4 
1 ಇತರೆ 1 1 1 1 0 0 0 2 6 
2 ಗ್ರಾಮೀಣ 0 0 0 0 0 0 0 1 1 
3 4 ಡೆ ತ 3 ಅಂಗವಿಕಲ 0 0 0 0 0 0 0 ಸ 1 
ಷ್ಟ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 1 0 0 0 4 8 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 2 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 2 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
6 ಬ್ಯಾಕ್‌ ಪ್ರಕಟಿತ ಖಾಲಿ ತ್ರ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಜು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 0 0 0 0 0 0 11 
1 ಇತರೆ 1 0 0 0 0 0 0 1 2 
2 ಗ್ರಾಮೀಣ 0 0 0 0 0 0 0 0 0 
3 ಚ ಸ | 3 ಅಂಗವಿಕಲ 0 0 0 0 0 0 0 0 0 
ಚ್ಟ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 1 2 








































































































































































































೧೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 7 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 7 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಈ ಬ್ಯಾಕ್‌ ಪ್ರಕಟಿತ ಖಾಲಿ ನ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹೆ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 11 11 1_1 0 0 0 1_3 
1 ಇತರೆ 1 1 1 1 0 0 0 2 6 
2 ಗ್ರಾಮೀಣ 0 0 0 0 0 0 0 1 1 
ತ ಕ್ಯ > ಹ 3 ಅಂಗವಿಕಲ 0 0 0 0 0 0 0 0 0 
ಸತ್ತಿ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 1 0 0 0 3 7 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
] ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 1 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 1 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ ಬ್ಯಾಕ್‌ ಪ್ರಕಟಿತ ಖಾಲಿ ಸ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹ್‌ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 0 0 0 0 0 0 0 
1 ಇತರೆ 1 0 0 0 0 0 0 0 1 
2 ಗ್ರಾಮೀಣ 0 0 0 0 0 0 0 0 0 
ತ 3 ಅಂಗವಿಕಲ 0 0 0 0 0 0 0 0 0 
pd 0 1 1 4 ಮಾಜಿ ಸೈನಿಕ 
8 ಸೈ 0 0 0 0 0 0 0 0 0 
5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 0 1 








































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೯೧ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 9 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 9 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ ಬ್ಯಾಕ್‌ ಪ್ರಕಟಿತ ಖಾಲಿ ನ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_2 11 11 11 0 0 0 1_4 
1 ಇತರೆ 2 1 1 1 0 0 0 2 7 
2 ಗ್ರಾಮೀಣ 0 0 0 0 0 0 0 1 1 
Uy 3 ಅಂಗವಿಕಲ ¥ 
4 0 6 9 0 0 0 0 0 0 0 1 1 
& 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 2 1 1 1 0 0 0 4 9 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 2 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 2 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕ ಬ್ಯಾಕ್‌ ಪ್ರಕಟಿತ ಖಾಲಿ pd 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಚು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 0 0 0 0 0 0 1_1 
1 ಇತರೆ 1 0 0 0 0 0 0 1 2 
2 ಗ್ರಾಮೀಣ 0 0 0 0 0 0 0 0 0 
fe & ಬ ಶ್ತ 3 ಅಂಗವಿಕಲ 0 0 0 0 0 0 0 0 0 
ಸ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 1 2 




























































































































































































೧೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
] ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 4 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 4 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್‌ ಬಾಕ್‌ ಪ್ರತ ಖಾಲಿ | ದರು ವರ್ಗೀಕರಣ ಗ 
We ಲಾಗ್‌ ಹುದ್ದೆಗಳು ಹುದ್ದೆಗಳು “ದಿ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 11 0 0 0 0 0 12 
1 ಇತರೆ 1 1 0 0 0 0 0 2 4 
4 2 ಗ್ರಾಮೀಣ 0 0 0 0 0 0 0 0 0 
; 3 ( ಸ ಸ 3 ಅಂಗವಿಕಲ 0 0 0 0 0 0 0 0 0 
3 ಕ ವಾಜಿ ಸ 0 0 0 0 0 0 0 0 0 
° 5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 0 0 0 0 0 2 4 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 1 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 1 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಲಾಕ್‌ ಸತಾಕ್‌ ಪ್ರೇ ಟು ವರ್ಗೀಕರಣ - 
Ee ಲಾಗ್‌ ಹುದ್ದೆಗಳು ಹುದ್ದೆಗಳು “ದಿ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 0 0 0 0 0 0 0 
1 ಇತರೆ 1 0 0 0 0 0 0 0 1 
| 2 ಗ್ರಾಮೀಣ 0 0 0 0 0 0 0 0 0 
ಸಿ ಸೆ i i 3 ಅಂಗವಿಕಲ 0 0 0 0 0 0 0 0 0 
2 4 ಮಾಜಿ ಸೈನಿಕ 0 0 0 0 0 0 0 0 0 
8 5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 0 1 




























































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೯೩ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 4 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 4 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ ಬ್ಯಾಕ್‌ ಪ್ರಕಟಿತ ಖಾಲಿ bd 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಜ್‌ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಜಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 1_1 0 0 0 0 0 1_2 
1 ಇತರೆ 1 1 0 0 0 0 0 2 4 
pe 2 ಗ್ರಾಮೀಣ 0 0 0 0 0 0 0 0 0 
: ನಿ ಈ ನ ಸ 3 ಅಂಗವಿಕಲ 0 0 0 0 0 0 0 0 0 
೯ i ಭಿ 0 0 0 0 0 0 0 0 0 
B 5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 0 0 0 0 0 2 4 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 1 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 1 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
"ತ ಬ್ಯಾಕ್‌ ಪ್ರಕಟಿತ ಖಾಲಿ ks 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹಕ್ಕ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಜಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 0 0 0 0 0 0 0 
1 ಇತರೆ 1 0 0 0 0 0 0 0 1 
4 2 ಗ್ರಾಮೀಣ 0 0 0 0 0 0 0 0 0 
: 2 i ಕ 3 ಅಂಗವಿಕಲ 0 0 0 0 0 0 0 0 0 
೪೯% 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 0 1 




























































































































































































೧೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 4 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 4 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಹ ಬ್ಯಾಕ್‌ ಪ್ರಕಟಿತ ಖಾಲಿ bd 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಜ್‌ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 1_1 0 0 0 0 0 1_2 
1 ಇತರೆ 1 1 0 0 0 0 0 2 4 
2 ಗ್ರಾಮೀಣ 0 0 0 0 0 0 0 0 0 
ಷಿ ಜ್ಯ ನ ಸ 3 ಅಂಗವಿಕಲ 0 0 0 0 0 0 0 0 0 
% 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 0 0 0 0 0 2 4 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ಉರ್ದು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 1 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 1 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
"ತ ಬ್ಯಾಕ್‌ ಪ್ರಕಟಿತ ಖಾಲಿ ks 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹಕ್ಕ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 0 0 0 0 0 0 0 
1 ಇತರೆ 1 0 0 0 0 0 0 0 1 
2 ಗ್ರಾಮೀಣ 0 0 0 0 0 0 0 0 0 
ಷಿ ಜೆ i 4 3 ಅಂಗವಿಕಲ 0 0 0 0 0 0 0 0 0 
% 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 0 1 






































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೯೫ 








2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 





ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 































































































1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ - ಮರಾಠಿ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 1 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 1 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಖಾಲಿ 84 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಜೀತು ರು ಹದು ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 0 0 0 0 0 0 0 
1 ಇತರೆ 1 0 0 0 0 0 0 0 1 
2 ಗ್ರಾಮೀಣ 0 0 0 0 0 0 0 0 0 
y ` | ್ಯ 3 ಅಂಗವಿಕಲ 0 0 0 0 0 0 0 0 0 
ಶಿ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 0 1 
, ಸಹಿ/ 


ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು , 
ಸಾ.ಶಿ.ಇಲಾಖೆ ಕಲಬುರಗಿ 





















































































































































೧೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ತೆಲುಗು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 1 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
4 ಬ್ಯಾಕ್‌ ಪ್ರಕಟಿತ ಖಾಲಿ ತ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ತೆ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 0 0 0 0 0 0 0 
1 ಇತರೆ 1 0 0 0 0 0 0 0 1 
2 ಗ್ರಾಮೀಣ 0 0 0 0 0 0 0 0 0 
೪ 3 ಅಂಗವಿಕಲ 0 0 0 0 0 0 0 0 0 
3 | 7 4 ಭಾಜಿ ನಕ 0 0 0 0 0 0 0 0 0 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 0 1 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಸಾಮಾನ್ಯ ತೆಲುಗು 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 1 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 1 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ದ ಬ್ಯಾಕ್‌ ಪ್ರಕಟಿತ ಖಾಲಿ ಸ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ತ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 0 0 0 0 0 0 0 
1 ಇತರೆ 1 0 0 0 0 0 0 0 1 
2 ಗ್ರಾಮೀಣ 0 0 0 0 0 0 0 0 0 
3 ಚ A ಕಿ 3 ಅಂಗವಿಕಲ 0 0 0 0 0 0 0 0 0 
ಚ್ಚ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 0 0 0 0 0 0 0 1 








































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೯೭ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
] ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 31 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 31 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಗ ಬ್ಯಾಕ್‌ ಪ್ರಕಟಿತ ಖಾಲಿ ಡ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಜಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 15 11 12 15 11 11 1_1 1.15 
1 ಇತರೆ 1 2 3 1 1 1 8 20 
2 ಗ್ರಾಮೀಣ 1 0 0 1 0 0 0 4 6 
3 ಅಂಗವಿಕಲ ೫ ೫ ೫ 
ಬ 4 ಬ 1 0 0 1 0 0 0 1 3 
| 4 ಮಾಜಿ ಸೈನಿಕ 0 0 0 0 0 0 0 1 
5 ಕಮಾ 0 0 0 0 0 0 0 1 1 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 5 1 2 5 1 1 1 15 31 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
] ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 7 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 7 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
fg ಬ್ಯಾಕ್‌ ಪ್ರಕಟಿತ ಖಾಲಿ ಕ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಚು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಜಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 1_1 1_1 1_1 0 0 0 1_3 
1 ಇತರೆ 1 1 1 1 0 0 0 2 6 
2 ಗ್ರಾಮೀಣ 0 0 0 0 0 0 0 1 1 
y & | ಟಿ 3 ಅಂಗವಿಕಲ 0 0 0 0 0 0 0 0 0 
ಸಿ 4 ಮಾಜಿ ಸೈನಿಕ 0 0 0 0 0 0 0 0 0 
9 5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 1 0 0 0 3 7 

























































































































































































೧೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಲ್ಟಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 40 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತು 1 ರಿಂದ 40 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ದ ಬ್ಯಾಕ್‌ ಪ್ರಕಟಿತ ಖಾಲಿ ಡ್‌ 
ಬ್ಲಾಕ್‌ ಒಟ್ಟು ಹುಧೆಗಳು ವರ್ಗೀಕರಣ 
ಜೀಯ ಲಾಗ್‌ ಹುದ್ದೆಗಳು ಹುದ್ದೆಗಳು ಲ ೩, ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_6 1_2 1_2 1_ 6 1_2 1_ 1 11 1_ 20 
1 ಇತರೆ 3 2 2 3 2 1 1 10 24 
2 ಗ್ರಾಮೀಣ 2 0 0 2 0 0 0 5 9 
3 ಅಂಗವಿಕಲ ೫ ೫ ೫ 
| 0 40 40 1 0 0 1 0 0 0 1 3 
ಶಿ 4 ಮಾಜಿ ಸೈನಿಕ 0 0 0 0 0 0 0 2 2 
5 ಕಮಾ 0 0 0 0 0 0 0 1 1 
6 ಯೋ.ನಿರಾ 0 0 0 0 0 0 0 1 1 
ಒಟ್ಟು 6 2 2 6 2 1 1 20 40 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 10 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತು 1 ರಿಂದ 10 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
kg ಬ್ಯಾಕ್‌ ಪ್ರಕಟಿತ ಖಾಲಿ pg 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಜು ಲಾಗ್‌ ಹುದ್ದೆಗಳು ಹುದ್ದೆಗಳು ಚ ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 12 1_ 1 1_ 1 11 0 0 0 15 
1 ಇತರೆ 2 1 1 1 0 0 0 3 8 
2 ಗ್ರಾಮೀಣ 0 0 0 0 0 0 0 1 1 
3 ಅಂಗವಿಕಲ ೫ 
8 0 10 10 0 0 0 0 0 0 0 1 1 
9 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 2 1 1 1 0 0 0 5 10 
































* PH (Blind / Low Vision) 
























































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೧೯೯ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಲ್ಟಿಕ್ಸ್‌ 
ಹೈದ್ರಾಬಾದ-ಕರ್ನಾಟಿಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 34 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತು 1 ರಿಂದ 34 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ದ ಬ್ಯಾಕ್‌ ಪ್ರಕಟಿತ ಖಾಲಿ ಡ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಜೀಯ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_6 1_ 1 1_2 15 1_ 1 1_ 1 11 1_ 17 
1 ಇತರೆ 3 1 2 3 1 1 1 8 20 
2 ಗ್ರಾಮೀಣ 2 0 0 1 0 0 0 5 8 
3 0 34 34 3 ಅಂಗವಿಕಲ 1* 0 0 1* 0 0 0 1* 3 
ಷ್ಟಿ 4 ಮಾಜಿ ಸೈನಿಕ 0 0 0 0 0 0 0 1 1 
5 ಕುಮಾ 0 0 0 0 0 0 0 1 1 
6 ಯೋ.ನಿರಾ 0 0 0 0 0 0 0 1 1 
ಒಟ್ಟು 6 1 2 5 1 1 1 17 34 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 8 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತು 1 ರಿಂದ 8 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
kg ಬ್ಯಾಕ್‌ ಪ್ರಕಟಿತ ಖಾಲಿ pg 
ಬ್ಲಾಕ್‌ ಒಟ್ಟು ಹುದೆಗಳು ವರ್ಗೀಕರಣ 
ಹೆಸರು ಲಾಗ್‌ ಹುದ್ದೆಗಳು ಹುದ್ದೆಗಳು ಭಿ ಇ, ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_ 1 1_ 1 1_ 1 11 0 0 0 14 
1 ಇತರೆ 1 1 1 1 0 0 0 2 6 
2 ಗ್ರಾಮೀಣ 0 0 0 0 0 0 0 1 1 
3 8 A ಔ 3 ಅಂಗವಿಕಲ 0 0 0 0 0 0 0 1* 1 
ಷ್ಟಿ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಇಷ್ಟು 1 1 1 0 0 0 4 8 



































* PH (Blind / Low Vision) 










































































































































































೧೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 28 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 28 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ಗ ಬ್ಯಾಕ್‌ ಪ್ರಕಟಿತ ಖಾಲಿ ಸ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಜಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 15 11 11 1_4 11 11 1_1 1_14 
1 ಇತರೆ 3 1 1 2 1 1 1 7 17 
2 ಗ್ರಾಮೀಣ 1 0 0 1 0 0 0 4 6 
RQ 3 ಅಂಗವಿಕಲ ಸ್‌ 0 0 1* 0 0 0 1* p 
[| 0 28 28 
ಸ್ತಿ 4 ಮಾಜಿ ಸೈನಿಕ 0 0 0 0 0 0 0 1 1 
5 ಕಮಾ 0 0 0 0 0 0 0 1 1 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 5 1 1 4 1 1 1 14 28 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 6 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 6 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
fg ಬ್ಯಾಕ್‌ ಪ್ರಕಟಿತ ಖಾಲಿ bf 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಚು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಜಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 1_1 1_1 0 0 0 0 1_3 
1 ಇತರೆ 1 1 1 0 0 0 0 2 5 
2 ಗ್ರಾಮೀಣ 0 0 0 0 0 0 0 1 1 
ತ 3 ಅಂಗವಿಕಲ 0 0 0 0 0 0 0 0 0 
[a 0 6 6 4 ಮಾಜಿ ಸೈನಿಕ 
ತಿ ಸೈ 0 0 0 0 0 0 0 0 0 
5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 0 0 0 0 3 6 


































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೨೦೧ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 32 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 32 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ತ ಬ್ಯಾಕ್‌ ಪ್ರಕಟಿತ ಖಾಲಿ ಡ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹ ಲಾಗ್‌ ಹುದ್ದೆಗಳು ಹುದ್ದೆಗಳು ಲ ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 15 11 1_2 15 | 1_ಸೆ 11 11 1 16 
1 ಇತರೆ 3 1 2 3 1 1 1 8 20 
2 ಗ್ರಾಮೀಣ 1 0 0 1 0 0 0 5 7 
fe 3 ಅಂಗವಿಕಲ 1 0 0 1* 0 0 0 iy 3 
0 32 32 
ತ 2 ಮಾತ ಸೈನ 0 0 0 0 0 0 1 1 
5 ಕ.ಮಾ 0 0 0 0 0 0 0 1 1 
6 ಯೋನಿರಾ 0 0 0 0 0 0 0 0 0 
ಒಟ್ಟು 5 1 2 5 1 1 1 16 32 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 8 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 8 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಬ್ಯಾಕ್‌ ಪ್ರಕಟಿತ ಖಾಲಿ ಜ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಆಈ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 11 11 11 0 0 0 1_4 
1 ಇತರೆ 1 1 1 1 0 0 0 2 6 
2 ಗ್ರಾಮೀಣ 0 0 0 0 0 0 0 1 1 
fa 3 ಅಂಗವಿಕಲ 0 0 0 0 0 0 0 1 1 
B 0 8 8 
& 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕ.ಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 1 0 0 0 4 8 
































* PH (Blind / Low Vision) 








೧೨೦೨ 




































































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
] ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 20 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 20 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
$3 ಬ್ಯಾಕ್‌ ಪ್ರಕಟಿತ ಖಾಲಿ ಸಃ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಹ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 13 1_೫1 1_81 12 | 1_8ಸ1 3೬1] 11 1_10 
1 ಇತರೆ 2 1 1 2 1 1 1 5 14 
4 2 ಗ್ರಾಮೀಣ 1 0 0 0 0 0 0 3 4 
ಬ್ಲ 3 ಅಂಗವಿಕಲ x 
: ಸ ಸ್ಯ ಜೆ ಸ 0 0 0 0 0 0 0 1 1 
3 4 ಮಾಜಿ ಸೈನಿಕ 0 0 0 0 0 0 0 1 1 
8 5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 3 1 1 2 1 1 1 10 20 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 5 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 5 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ಕ ಬ್ಯಾಕ್‌ ಪ್ರಕಟಿತ ಖಾಲಿ pd 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಚು ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 11 11 11 0 0 0 0 1_2 
1 ಇತರೆ 1 1 1 0 0 0 0 2 5 
4 2 ಗ್ರಾಮೀಣ 0 0 0 0 0 0 0 0 0 
: 3 ಸ ಜ್ರ ಟೆ ತ ಅಂಗವಿಕಲ 0 0 0 0 0 0 0 0 0 
3 4 ಮಾಜಿ ಸೈನಿಕ 0 0 0 0 0 0 0 0 0 
8 5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 1 0 0 0 0 2 5 








































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ೧೨೦೩ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 13 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 13 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
$3 ಬ್ಯಾಕ್‌ ಪ್ರಕಟಿತ ಖಾಲಿ ಸ್‌ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಚ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1೫. (ಗೆ 11 EN EUR 0 0 1_6 
1 ಇತರೆ 2 1 1 2 1 0 0 3 10 
4 2 ಗ್ರಾಮೀಣ 0 0 0 0 0 0 0 2 2 
53 3 ಅಂಗವಿಕಲ 0 0 0 0 0 0 0 i 1 
ಡಿ 0 13 13 ಧ್‌ ಸರಾ 
ಸಿಕ್ಕಿ ಸೈ 0 0 0 0 0 0 0 0 0 
ಸ 3 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 2 1 1 2 1 0 0 6 13 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 3 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ 1 ರಿಂದ 3 
ತಾಲ್ಲೂಕು/ ಪ್ರವರ್ಗವಾರು ಮೀಸಲಾತಿ ವರ್ಗೀಕರಣ 
ನ ಬ್ಯಾಕ್‌ ಪ್ರಕಟಿತ ಖಾಲಿ bf 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ಚ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪಪಂಗಡ | ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ | ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ (EN ಸಾಗ] 0 0 0 0 0 1_1 
1 ಇತರೆ 1 1 0 0 0 0 0 1 3 
4 2 ಗ್ರಾಮೀಣ 0 0 0 0 0 0 0 0 0 
: ಫಿ ಸ ಸ ಬ್ಯ 3 ಅಂಗವಿಕಲ 0 0 0 0 0 0 0 0 0 
ಸಿಕ್ಕಿ 4 ಅಸ ಸೈತ 0 0 0 0 0 0 0 0 0 
ಸ 3 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 0 0 0 0 0 1 3 












































R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 



















































































































































































೧೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೬, ೨೦೧೫ ಭಾಗ ೫ 
2014-15 ನೇ ಸಾಲಿನ 6-8ನೇ ತರಗತಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಮ್ಯಾಟ್ರಿಕ್ಸ್‌ 
ಹೈದ್ರಾಬಾದ-ಕರ್ನಾಟಕ ಪ್ರದೇಶದ (ಸ್ಥಳೀಯ) ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ (ಶೇ. 80 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 16 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 16 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
kg ಬ್ಯಾಕ್‌ ಪ್ರಕಟಿತ ಖಾಲಿ ಯ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ 
ತೆ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ | ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 13 11 11 12 11 0 0 18 
1 ಇತರೆ 2 1 1 2 1 0 0 5 12 
2 ಗ್ರಾಮೀಣ 1 0 0 0 0 0 0 2 3 
§ 0 16 16 3 ಅಂಗವಿಕಲ 0 0 0 0 0 0 0 1* 1 
ಕ್ರ 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 3 1 1 2 1 0 0 8 16 
* PH (Blind / Low Vision) 
ಉಳಿದ (ಶೇ. 20 ರಷ್ಟು) ಹುದ್ದೆಗಳ ಮೀಸಲಾತಿ ವರ್ಗೀಕರಣ 
1 ಹಿಂದಿನ ನೇಮಕಾತಿಯ ಅಂತಿಮ ಬಿಂದು 0 
ವಿಷಯ ಆಂಗ್ಲ ಭಾಷೆ 
2 2014-15 ನೇ ಸಾಲಿನ ನೇಮಕಾತಿಗೆ ಅಧಿಸೂಚಿಸಿದ ಹುದ್ದೆಗಳು 3 
3 ಪ್ರಸಕ್ತ ಸಾಲಿನ (ಈ) ನೇಮಕಾತಿಯ ರೋಸ್ಟರಿನ ಆರಂಭಿಕ ಮತ್ತು ಅಂತಿಮ ಬಿಂದು (100ರ ವೃತ್ತ) 1 ರಿಂದ 3 
ತಾಲ್ಲೂಕು/ ಪವರ್ಗವಾರು ಮೀಸಲಾತಿ ವರ್ಗೀಕರಣ 
ರ ಬ್ಯಾಕ್‌ ಪ್ರಕಟಿತ ಖಾಲಿ ಹ 
ಬ್ಲಾಕ್‌ ಒಟ್ಟು ಹುದ್ದೆಗಳು ವರ್ಗೀಕರಣ ಹ ಹ 
ಹ್‌ ಲಾಗ್‌ ಹುದ್ದೆಗಳು ಹುದ್ದೆಗಳು ಪ.ಜಾತಿ ಪ.ಪಂಗಡ ಪ್ರವರ್ಗ-1 2ಎ 2ಬಿ 3ಎ 3ಬಿ ಸಾಮಾನ್ಯ ಒಟ್ಟು 
SUB ROSTER POINT(20cycle) ಯಿಂದ-ವರೆಗೆ 1_1 1_1 0 0 0 0 0 11 
1 ಇತರೆ 1 1 0 0 0 0 0 1 3 
2 ಗ್ರಾಮೀಣ 0 0 0 0 0 0 0 0 0 
§ 0 3 ಅಂಗವಿಕಲ 0 0 0 0 0 0 0 0 0 
4 4 ಮಾಜಿ ಸೈನಿಕ 0 0 0 0 0 0 0 0 0 
5 ಕುಮಾ 0 0 0 0 0 0 0 0 0 
6 ಯೋ.ನಿರಾ 0 0 0 0 0 0 0 0 0 
ಒಟ್ಟು 1 1 0 0 0 0 0 1 3 
PR-90 ಸಹಿ/ 


50-50 ಉಪನಿರ್ದೇಶಕರು ಹಾಗೂ ಆಯ್ಕೆ ಪ್ರಾಧಿಕಾರಿಗಳು, ಸಾ.ಶಿ.ಇಲಾಖೆ ಕಲಬುರಗಿ 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 





